ತೃತೀಯಾ ಸಂಚಿಕೆ 


ಅಕ್ಷಯ 


ಮೇ, ೧೯೯೨ 


ಲೇಖಕರಿಗೆ ಸೂಚನೆಗಳು 


“ಕರ್ನಾಟಿಕ ಭಾರತಿ”'ಯು ಸೃಜನ, ವಿಮರ್ಶನ, ಸಂಶೋಧನ, ಸಾಹಿತ್ಯ, 
ವಿಜ್ಞಾನ ಮತ್ತು ಮಾನವಿಕ ವಿಷಯಗಳ ಅಭಿವೃದ್ಧಿಗಾಗಿ ಮಿಸಲಾಗಿದ್ದು, ಆದರಲ್ಲಿ 
ಪ್ರಕಟನೆಗಾಗಿ ಈ ಬಗೆಯ ಎಲ್ಲ ಲೇಖನಗಳಿಗೂ ಸ್ವಾಗತವಿದೆ. ಅನುವಾದ ಲೇಖನ 


ಗಳಿದ್ದರೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಅನುಮತಿಯನ್ನು ಕಳುಹಿಸಬೇಕು. 


ಲೇಖನಗಳನ್ನು ಕಾಗದದ ಒಂದೇ ಮಗ್ಗುಲಲ್ಲಿ ಸಾಕಷ್ಟು ಮಾರ್ಜಿನ್‌ ಬಿಟ್ಟು 
ಸ್ಪಷ್ಟವಾಗಿ ಬರೆದಿರಬೇಕು ಇಲ್ಲವೆ ಟೈಪು ಮಾಡಿರಬೇಕು. ಹಸ್ತಪ್ರತಿಗಳು ಯಾವ 


ರೀತಿಯಿಂದಲೂ ಅಸ್ಪಷ್ಟವಾಗಿಯಾಗಲೀೇ ಅಸಂಪೂರ್ಣವಾಗಿಯಾಗಲೀ ಇರಬಾರದು. 


ಲೇಖನ ಸ್ವೀಕೃತವಾದ ಕೂಡಲೇ ಲೆ'ಖಕರಿಗೆ ತಿಳಿಸಲಾಗುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಮರಳಿ ಪಡೆಯ.ಲಿಚ್ಛೆ ಸುವವರು ಸಾಕಷ್ಟು ಅಂಚೆಚೀಟಿಗಳನ್ನು 
ಕಳುಹಿಸಬೇಕು. 


ಲೇಖಕರಿಗೆ ಅವರ ಲೇಖನಗಳ ೨೫ ಪ್ರತಿಗಳನ್ನು ಲೇಖನವು ಪ್ರಕಟವಾದ 
ಸಂಚಿಕೆಯ ಪ್ರತಿಯೊಂದಿಗೆ ಕಳುಹಿಸಲಾಗುತ್ತದೆ. ಹೆಚ್ಚಿಗೆ ಪ್ರತಿಗಳು ಬೇಕಾದವರು 
ಅದರ ಮುದ್ರಣಾದಿ ವೆಚ್ಚವನ್ನು ವಹಿಸಬೇಕಾಗುತ್ತದೆ. ಲೇಖನ ಅಚ್ಚ್ರಾಗುವ 
ಪೂರ್ವದಲ್ಲಿ ಈ ವಿಷಯಕ್ಕೆ ತಿಳಿಸಬೇಕು. 


ಲೇಖನಗಳನ್ನು, ವಿಮರ್ಶೆಗಾಗಿ ಪುಸ್ತಕಗಳನ್ನು ಸಂಪಾದಕರು, “ಕರ್ನಾಟಿಕ 
ಭಾರತಿ” ಕನ್ನಡ ಅಧ್ಯಯನಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 
ಇವರಿಗೆ ಕಳುಹಿಸಬೇಕು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಬೇಕು. ಇನ್ನಿತರ ಯಾವುಜೀ ವಿಷಯಕ್ಕೆ ನಿರ್ದೇಶಕರು 
ಪ್ರಸಾರಾಂಗ, ೬ರ್ನಾಟಕ ನಿಶ್ವನಿದ್ಯಾಲಯ್ಕ ಧಾರವಾಡ-೫೮೦ ೦೦೩ ಇವರಿಗೆ 
ಬರೆಯಬೇಕು, 


ಕರ್ನಾಟಿಕ ಭಾರತಿ 
೧. ಸ್ವಾತಂತ್ರ್ಯೋತ್ಸವ ಸಂಚಿಕೆ ೨. ರಾಜ್ಯೋತ್ಸವ ಸಂಚಿಕೆ 
೩. ಸಂಕ್ರಮಣ ಸಂಚಿಕೆ ೪, ಅಕ್ಷಯ ತೃತೀಯ ಸಂಚಿಕೆ 
ಬಿಡಿಸಂಚಿಕೆಯ ಬೆಲೆ : ರೂ. ೨೦-೦೦ 
ಶಿಕ್ಷಕರಿಗೆ, ವಿದಾರ್ಥಿಗಳಿಗೆ ರಿಯಾಯತಿ ದರ ರೂ. ೧೦-೦೦ ಮಾತ್ರ. 
ಹೆಣವನ್ನು ಡಿಮಾಂಡ ಡ್ರಾಫ್ಟ್‌ ಇಲ್ಲನೆ ಪೋಸ್ಟಲ್‌ ಆರ್ಡರ ಮೂಲಕ 
ನಿತ್ತಾಧಿಕಾರಿಗಳು, ಕರ್ನಾಟಕ ವಿಶ್ವನಿದ್ಯಾಲಯ, ಧಾರವಾಡ 


ಇವರಿಗೆ ಕಳುಹಿಸಬೇಕು. 


೧೨-೮೮, ಗುಕ್ತಿ,ಕೇಕೆ: 


ಕ್ರಷಾಸೂಿಕಿ-೫೦ ೨೨೩ ಜಿ ಕಲ್ಬುಗಿಗೆ; 


ಈ ನೇ, 


ಕರ್ನಾಟಕ ಬಾರತಿ 


ತ್ರೆ ಮಾಸಿಕ ಪತ್ರಿಕೆ 


ಸಂಪುಟ : ೨೪ ಸಂಚಿಕೆ : ೪ 


ಗೌರವ ಸಂಪಾದಕರು : 


ಡಾ. ಎಸ್‌. ರಾಮೇಗೌಡ 
ಕುಲಪತಿಗಳು 


ಸಂಪಾದಕರು : 
ಡಾ. ವೀರಣ್ಣ ರಾಜೂರ-ಡಾ. ಬಿ. ಆರ್‌. ಹಿರೇಮಠ 


ಪ್ರಸಾರಾಂಗ 


ಕರ್ನಾಟಕ ವಿಶ್ವನಿದ್ಯಾಲಯ, ಧಾರವಾಡ 


ಕರ್ನಾಟಕ ಭಾರತಿ 
ಕರ್ನಾಟಕ ವಿಶ್ವನಿದ್ಯಾಲಯದ ತ್ರೈಮಾಸಿಕ ಪತ್ರಿಕೆ 


ಸಂಪುಟ : ೨೪ ಸಂಚಿಕೆ : ೪ 


ಮೇ, ೧೯೯೨ 


ಅಕ್ಷಯ ತೃತೀಯಾ ಸಂಚಿಕೆ 
ಎಲ್ಲ ಹಕ್ಕುಗಳನ್ನು ಕಾಯ್ದಿ ರಿಸಲಾಗಿದೆ 


ಸಂಪಾದಕ ಮಂಡಲ : 
ಡಾ. ಎಸ್‌. ರಾಮೇಗೌಡ ( ಗೌ. ಸಂಪಾದಕರು) ' 
ಡಾ. ವೀರಣ್ಣ ರಾಜೂರ ( ಸಂಪಾದಕರು ) 
ಡಾ. ಬಿ. ಆರ್‌. ಹಿರೇಮಠ ( ಸಂಪಾದಕರು ) 
ಸಲಹಾ ಮಂಡಳ ; 
ಡಾ. ಎಂ. ಎಂ. ಕಲಬುರ್ಗಿ 
ಡಾ. ಎಸ್‌. ಜಿ. ಇಮ್ರಾಪೂರ 
ಡಾ. ಅ. ಸುಂದರ 
ಡಾ. ಕೆ. ನಟಿರಾಜ 
ಡಾ. ಸಿ. ಆರ್‌. ಯರವಿನತೆಲಿಮಠ 
ಡಾ. ಎ. ಎಸ್‌. ಧರಣೇಂದ ಯ್ಯ 
ಶ್ರೀ ಎಸ್‌. ಕೆ. ಕಲ್ಲೋಳಿಕರ 
ಶ್ರೀ ಸದಾನಂದ ಕನವಳ್ಳಿ ( ಸದಸ್ಯ-ಕಾರ್ಯದರ್ಶಿ ) 
ಪ್ರಕಾಶಕರು ; 
ಶಿ ಸದಾನಂದ ಕನನಳಿ ಕೆ 
ನಿರ್ದೇಶಕರು, ಪ್ರಸಾರಾಂಗ್ಕ ಕ. ವಿ. ವಿ, ಧಾರವಾಡ 
ಮುದ್ರಕರು ; 
ವಿಶಾಲ ಪ್ರಿಂಟ್ಸ 
ಮಹೇಂದ)ಕರ ಸರ್ಕಲ್‌, ಗದಗ 


ಪರಿವಿಡಿ 


ಎಜ್ರಾಪೌಂಡ ಅವರ ಎರಡು ಕವಿತೆಗಳು 

ಅನುವಾದ ; ಬಿ. ಬಿ, ಹಿಂಗಮಿರೆ 
ಭಾಗವತ ಕವಿಗಳ ವಚನಾಭ್ಯಾಸ 

ಜಿ, ಎ, ಶಿವಲಿಂಗಯ್ಯ 


ಕಾರವಾರ ಜಿಲೆ ಯ ಮಾಸಿ ಸಾರಕಗಳು 
ಇ ಆ. "್ರು 
ಈ ಹ, ಎಸ್‌. ಶೇಠೆ 


ದ ಯಗಳು ಮತ್ತು ತ್ರಯಗಳು : ಒಂದು ಜಿಜಾ ಸೆ 
ಇ 
» —ಎಚ್‌. ವಿ. ನಾಗೇಶ್‌ 
ಚೀಲಾಳ ಸಮಯ 
-. — ಎಂ. ಎಂ. ಕಲಬುರ್ಗಿ 
ವೃತ್ತಿ ಪದಕೋಶಗಳ ರಚನಾಕ ' ಮ 
“ ಆರ್‌. ವಾಯ್‌. ಕುಲಕರ್ಣಿ 


ರಾಯಚೂರು ಜಿಲ್ಲೆಯ ಶಾಸನಗಳು : ಒಂದು ಅಧ್ಯಯನ 
- — ಚೆನ್ನಬಸವ ಹಿರೇಮಠ 


ಔಡ್ಯೋಗಿಕ ಕಾರ್ಮಿಕರಿಗಾಗಿ ಜನಸಂಖ್ಯಾ” ಶಿಕ್ಷಣ 
»—ಪಿ. ಎಸ್‌. ಹಳ್ಕಾಳ 


ಅನುವಾದದ ರೂಪರೇಷೆಗಳು 


'— ಎಚ್‌. ಎಂ. ಮಹೇಶ್ವರಯ್ಯ 


ಒರೆಯಾವು-ವಾಳಿಯಾವು : ಅರ್ಥ ವಿವೇಚನೆ 
4 ಬಿ. ಆರ್‌. ಹೂಗಾರ 


ಶಿಗಾ ವಿಯಲಿ ದೊರೆತ ಅಪರೂಪದೆ ಗಜಲಕ್ಷ್ಮ್ಮಿಶಿಲ್ಪ 
೧ ೧ಗಿ 
೭ ರು. ಮ. ಷಡಕ್ಷರಯ್ಯ 
ದೇವರಾಯ ಇಂಗಳೆ ಅವರ ಸಾಮಾಜಿಕ ವಿಚಾರಗಳು 
— ಎಸ್‌, ಕೆ, ಕಲ್ಲೋಳಿಕರ 
— ಎಂ. ಎಸ್‌, ಯಾದವ 


ರಾಸೀನರ " ಆಂದ್ರೋಮಾಕ ' : ಪ್ರೇಮದ ವಿವಿಧ ಮುಖಗಳು 


೩೫ 


೪೪ 


೬೭೧ 


೭೬ 


೯.೨ 


೯೮ 


೧೦೭ 


೧೧೮ 


ಬನವಾಸಿಯ ವಿಷ್ಣು ವಿಗ್ರಹದ (೪-೫ನೆಯ ಶತವತಾನ) ಭಗ್ಮ್ವಾವಶೇಷ 
೯ —ಅ, ಸುಂದರ 


ಕ್ವಾಟಿ ಜಕ್ಕವ್ವನ ಕೋಲು 
"__ಸಂ, ಬಿ. ಪಿ. ಪಾಟೀಲ 
"ಕರ್ನಾಟಕ ಭಾರತಿ'ಯ ಲೇಖನಸೂಚಿ 
(ಸಂಪುಟ ೧೧ ರಿಂದ ೨೦) 
: --ಹನುಮಾಕ್ಷಿ ಗೋಗಿ 
ಒರೆಗಲ್ಲು : 
ಎರಡು ಅಪ್ರಕಟಿತ ವಚನಗಳು 
—ಸಂ. ಎಸ್‌. ಶಿವಣ್ಣ 


ಸೋಡಿಯ ಸದಾಶಿನರಾಯನ "ನಂದೀಶ್ವರ ಅಷ್ಟಕಗಳು' 
« — ಸಂ. ವಿಸ್‌. ಉಮಾಪತಿ 


ಲೇಖನ ಸೂಚಿ 
(ಕರ್ನಾಟಕ ಭಾರತಿ ೨೪ ನೆಯ ಸಂಪುಟ) 
ಆ --ವೀರಣ್ಣ ರಾಜೂರ 


* —ಬಿ, ಆರ್‌, ಹಿರೇಮಠ 


ಗ್ರಂಥಾವಲೋಕನ 
“ಪುನರಾವಲೋಕನ' 
4 -ಎ-ಜೆ, ಎ, ಹಡಗಲಿ 
ಪ್ರಸ್ತುತ 
ಲೇಖಕರ ವಿಳಾಸ 


೧.೨೩ 


೧೬೪ 


೧೬೬ 


೧೬೯ 


೧೭೪ 


೧೭೭ 


೧೭೯ 


ಎಜ್ರಾ ಪೌಂಡ್‌ ಅವರ ಎರಡು ಕವಿತೆಗಳು 


ಅನುವಾದ : ಬಿ. ಬಿ. ಹಿಂಗನಿಂರೆ 


ದುಃಖಾಂಜಲಿ 


೧ 
ನಾ ಸತ್ತರೆ ಸುಖಪಡಬಹುದು ಥಿಯೊಡೊರಸ್‌, 
ಹಾಗೆ ಯಾರಾದರೂ ಸುಖಪಡಬಹುದು ಸತ್ತರೆ ಥಿಯೊಡೊರಸ್‌ 
ಹೇಳುವರು ಪ್ರತಿಯೊಬ್ಬರೂ ಮೃತ್ಯು ಕೆಟ್ಟಿದ್ದೆಂದು. 

೨ 
ಸೈವ್ರಿಯನ"ಗೆ ಸಂಬಂಧಿಸಿದ್ದು ಸ್ಕಳ ಯಾಕೆಂದರೆ 
ಇಲ್ಲಿಂದ ದೃಷ್ಟಿ ಸುವಳಾಕೆ ಹೊಳೆ 1 ಸಮುದ್ರವನ್ನು, 
ಆದ್ದರಿಂದ" ಸುತೋಷಿಸುವರು ನಾವಿಕರು; ag: 
ಸಮುದ್ರದಲೆಗಳು ದೃಷ್ಟಿಸುತ ಅವಳ ಪ್ರತಿಮೆಯನ್ನು. 

೩ 
ದುಃಖದಾಯಕ ಮತ್ತು ಕೆಟ್ಟಿದ್ದು ಆಹ್ವಾನಿಸುವದು ಮೃತ್ಯುವನ್ನು 
ಇದ್ದೆ ಇರುವದು ಸತ್ತವರಿಗೆ ಅಂತ್ಯಯಾತ್ರೆ ok ವ್ಯರ್ಥ ಖರ್ಚಿನ ಬಾಬು, 
ಆದ್ದರಿಂದ ನಿಲ್ಲಿಸಬೇಕು. ನಾವು ಸತ್ತವರಿಗೆ ಕರುಣೆತೋರುವದನ್ನು, 
ಯಾಕೆಂದರೆ ಯಾವ ವಿನಾಶವೂ ಬರಲಾರದು ಮೃತ್ಯುವಿನ ತರುವಾಯ. 


೪ 


ಓ ನಗರನೆ ಎಲ್ಲಿ ನಿನ್ನ ಲಾಭ ಹಾಗೂ ಬೆಲೆಯುಳ್ಳ ಗದ್ದುಗೆಗಳು; 
ಸುಗಂಧದ್ರವ್ಯ ಲೇಪಿಸಿಕೊಂಡು ಅಲೆಯುತ್ತಿದ್ದ ಕರಡಿಕೆಗಳು; 
ನಿನ್ನ ಬೀದಿ ಮೇಲೆ ನಡೆದೆ ನೀಳ ಮಹಿಳೆಯರೆಲ್ಲ ಎಲ್ಲಿ? 

ನಿನ್ನ ಮನೆಯಲ್ಲಿ ಹುಟ್ಟಿ ಬೆಳೆದೆ ಕಲಾಕೃತಿಗಳೆಲ್ಲಿ 9 

ಹಲ್ಲ ಮಸೆಯುತ್ತಿಡಿ ಕಾಲ. ಯುದ್ಧಗಳು ಅದೃಷ್ಟ 
ದ್ವೇಷಾಸೂಯೆ ನುಂಗಿದೆ ಎಲ್ಲವನ್ನೂ. 

ಇದು ನಿನ್ನ ದುಃಖದ ಕತೆ. 


ಕರ್ನಾಟಕ ಭಾರತಿ 


೫ 


ಹೆಂಗಸು? ಓ, ಅವಳು ರೋಷದ ಬೆಂಕೆ 
ಸತ್ತಿರಲಿ ಅಥವಾ ನಿದ್ರಿಸಿರಲಿ ಕೊಡುವಳಾನಂದವನು. 
ಅನಳನೊಯ್ಯು, ಎರಡು ವೈಭವದ ಖುತುಗಳಿವೆ ಅವಳಿಗೆ, 


೬ 


ವಿದೋನ್‌, ಕರಗಲಿಲ್ಲ ನನ್ನೊಂದಿಗೆ, ಸ್ಪರ್ಶಿಸಲಿಲ್ಲ ನನ್ನನ್ನು, 
ನೆನಸಿಸಿದೆ ಜ್ವರಬಾಧೆಯ ಔಷಧಿಯನ್ನು ಮತ್ತೆ ಸತ್ತೆ. 


ನೋಡುವ ಕಣ್ಣು 


ನೋಡುತ್ತಿರುತ್ತವೆ ಕುತೂಹಲದಿಂದ ಕುನ್ನಿಗಳು ದೊಡ್ಡ ನಾಯಿಗಳನ್ನು, 
ದೃಷ್ಟಿಸುತ್ತವೆ ಬೇಕಾದ ಬೇಡಾದ ಮಗ್ಗುಲಗಳನ್ನು 

ಆಘ್ರಾಣಿಸುತ್ತವೆ ವಿಚಿತ್ರವಾಗಿ ಮೂಗಿಗೆ ಬಡಿವ ವಾಸನೆಯನ್ನು, 

ಇಲ್ಲಿದೆ ಯಥಾಪ್ರಕಾರ ಹಿರಿಯ ಗಂಡುನಾಯಿಗಳ ಗುಂಪೊಂದು, 
ತಿಳಿಯಲೆತ್ಲಿಸುತ್ತನೆ ಕುನ್ನಿಗಳು ದೊಡ್ಡ ನಾಯಿಗಳ ಮನಸ್ಸನ್ನು, 
ದೃಷ್ಟಿಸುತ್ತವೆ ಬೇರ್ಪಡಿಸಲಾಗದ ಸಹಸಂಬಂಧಗಳ ಕುರಿತು. 

ಹೇಳುತ್ತಾನೆ ತ್ಸಿನ್‌-ತ್ಸು : 

ಕುನ್ನಿಗಳು ಮತ್ತು ತರುಣನಾಯಿಗಳಲ್ಲಿ ಮಾತ್ರ 

ಕಾಣುತ್ತೇವೆ ನಾವು ಸೂಕ್ಮದೃಷ್ಟಿಯನ್ನು. 


ಭಾಗವತ ಕವಿಗಳ ವಚನಾಭ್ಯಾಸ 


ಜಿ.ಎ. ಶಿನಲಿಂಗಯ್ಯ 


"ಕವಿಯೇ ಸರ್ವರೊಳುತ್ತಮಂ' ಎಂದು ಪುಲಿಗೆರೆಯ ಸೋಮನು ತನ್ನ 
ಸೋಮೇಶ್ವರ ಶತಕದಲ್ಲಿ ನಿರ್ಣಯಾತ್ಮಕವಾಗಿ ತಿಳಿಸಿದ್ದಾನೆ. ಪ್ರಸಿದ್ಧ ಕವಿಗಳಿಗಂತೂ 
ಈ ಮಾತು ಸಂಪೂರ್ಣಸತ್ಯವಾಗಿ ಅನ್ವಯಿಸೇ ತೀರುತ್ತದೆ. ಪ್ರಸಿದ್ಧ ಕವಿಗಳು 
ಸರ್ವಧರ್ಮ ಸಮನ್ವಯಿಗಳು. ಸಮಸ್ತ ಧರ್ಮವನ್ನು ಮುಕ್ತಮನಸ್ಸಿನಿಂದ ನೋಡು 
ತ್ತಾರೆ. ಅವುಗಳಲ್ಲಿ ಶ್ರೇಷ್ಠವಾದವುಗಳನ್ನು ಸ್ವೀಕರಿಸುತ್ತಾರೆ, ನಂತರ ತಮ್ಮ 
ಕಲಾವಾಣಿಯಲ್ಲಿ ಅವುಗಳನ್ನು ಮರುಹುಟ್ಟುಗೊಳಿಸುತ್ತಾರೆ. ಹೀಗೆ ಮಾಡುವುದ 
ರಿಂದ ಅವರ ಕೃತಿಗಳು ಅಮರವಾಗುವುದರಲ್ಲಿ ಸಂಶಯವಿಲ್ಲ. ಜನಪ್ರಿಯವಾಗುವುದರಲ್ಲಿ 
ಅನುಮಾನವಿಲ್ಲ. ಇದು ಕವಿಧರ್ಮವೂ ಅಹುದು, ಸಾಹಿತ್ಯದ ಮರ್ಮವೂ 
ಅಹುದು. 

ಪ್ರಸಿದ್ಧ ಕವಿಗಳಾದ ಕುಮಾರವ್ಯಾಸ ಮತ್ತು ಕನಕದಾಸರು ತಮ್ಮ 
ಕಾಲಕ್ಕೆ ಒಂದೆ ರಚಿತವಾಗಿದ್ದ ಎಲ್ಲ ಧರ್ಮದ ಸಾರವನ್ನು ಅರಿತನರಾಗಿರಲೇಬೇಕು. 
ಶಿವಶರಣರ ವಚನಗಳನ್ನಂತೂ ಶ್ರದ್ಧಾ ಪೂರ್ವಕವಾಗಿ ಅಧ್ಯಯನಮಾಡಿರಬಹುದೆಂದು 
ನಮಗೆ ಅನ್ನಿಸುತ್ತದೆ. ಈ ಬಗ್ಗೆ ಅವರ ಕಾವ್ಯಗಳಾದ ಕರ್ಣಾಟಕ ಭಾರತ ಕಥಾ 
ಮಂಜರಿ ಮತ್ತು ಮೋಹನ ತರಂಗಿಣಿಯಿ:ಂದ ನಮ್ಮ ಅಭಿಪ್ರಾಯವನ್ನು ಖಚಿತ 
ಸಡಿಸುತ್ತೇವೆ, 

ಗದುಗಿನ ಭಾರತದ ಆದಿಸರ್ವದಲ್ಲಿನ ಆರನೇ ಸಂಧಿಯ ೩೩ನೇ ಪದ್ಯವನ್ನು 
ಗಮನಿಸೋಣ. ಇದರ ಸಂದರ್ಭ ಇಂತಿದೆ ಕಡುದಾರಿದ್ರ ತೈ ಪಕ್ಕಾದ ದ್ರೋಣಾ 


ಚಾರ್ಯರು, ತಮ್ಮ ಬಾಲ್ಯಕಾಲದಲ್ಲಿ ಒಡನೋದಿದ, ಒಡನಾಡಿದ ಅರಸುಕುವರ 
ನಾದ ದೃಪದನನ್ನು ನೆನೆದುಕೊಂಡು, ಅವನಿಂದ ತಮ್ಮ ಬಡತನವನ್ನು ನೀಗಿಕೊಳ್ಳಲು 
ಇಲ್ಲವೆ ತಾತ್ಕಾಲಿಕ ಸಹಾಯವನ್ನಾದರೂ ಪಡೆಯಲೋಸುಗ ದೃಪದನ ಬಳಿಗೆ ಬಂದು, 
ಬಾಲ್ಯದ ಗೆಳೆಯನಾದ ದ್ರೋಣನೆಂಬುವರು ಬಂದಿದ್ದಾರೆಂದು ದೃಸದಮಹಾರಾಜನಿಗೆ 
ತಿಳಿಸುವಂತೆ ರಾಜಭಟರಿಗೆ ಹೇಳಿಕಳುಹಿಸುತ್ತಾರೆ.  ರಾಜ್ಯಮದದಿಂದ ಕೊಬ್ಬಿದ 
ದೃಷದ ಮಹಾರಾಜನು “ಹ್ರೋಣನೆಂಬುವನು ಯಾರೋ ಗೊತ್ತಿಲ್ಲ” ಎಂದು 
ಪ್ರತ್ಯುತ್ತರವಾಗಿ ಹೇಳಿಕಳುಹಿಸುತ್ತಾನೆ. ಈ ಮಾತನ್ನು ಕೇಳಿ ಕೋಪಗೊಂಡ 
ಡೊೋಣನು ಕಾವಲಿನಲ್ಲಿದ್ದ ದ್ವಾರಪಾಲಕರೇ ಮೊದಲಾದ ಭಟರನ್ನು ಲೆಕ್ಕಿಸದೆ ದೃಪದ 
ನಿದ್ದ ಸಭಾಭವನಕ್ಕೆ ಡುಗ್ಗಿ ಈ ಮಾತುಗಳನ್ನಾಡುತ್ತಾನೆ : 


¢ ಕರ್ನಾಟಕ ಭಾರತಿ 


ಏನೆಲವೊ ಪಾಂಚಾಲ ಚಿಕ್ಸಂ 

ದಾನು ನೀನೊಂದಾಗಿ ತಂದೆಯೊ 

ಳೇನನರಿದೆವು ಮರದು ಕಳೆದಾ ಹಾ ಮಹಾದೇವಾ | 

ಏನು ಬಂದಿರಿಯೆಂಬ ಗುಣವಚೆ 

ನಾನುರಾಗವು ಸಾಲದೇ ಧನ 

ವೇನುಫಲ ಕಕ್ಕುಲಿತೆಯೆಮಗಿಲ್ಲ................ | 

ಚಿಕ್ಕಂದಿನಲ್ಲಿ ನಾನು ನೀನು ಒಂದುಗೂಡಿ ಗುರುಗಳಾದ ಅಗ್ನಿವೇಶರ ಬಳಿಯಲ್ಲಿ 

ಕಲಿತ ನಿದ್ಯವನ್ನು ಮರೆತುಬಿಟ್ಟಿಯಾ. ಅಯ್ಯೋ ದೇವರೇ, ಹೀಗೂ ಉಂಟೇ, ಮರೆಯ 
ಬಹುದೇ ? ಹೋಗಲಿ, ವಿದ್ಯಾವಂತನಾದ ಮೇಲೆ ಯಾರಾದರೂ ಬಳಿಗೆ ಬಂದಾಗ 
ಏನು ಬಂದಿರಿ, ಆರೋಗ್ಯವೇ ಎಂದು ಕೇಳಬೇಕೆಂಬ ಆರ್ಯೋಕ್ಷಿಯ ಮೇಲಿನ 
ವಿಶ್ವಾಸವೂ ನಿನಗೆ ಇಲ್ಲವಾಯಿತೇ. ಐಶ್ವರ್ಯವಿದ್ದರೇನು ಸಾರ್ಥಕವಾಯಿತು, ಸದ್ಗುಣ 
ವಿಲ್ಲದಿದ್ದ ಲ್ಲಿ. ನೀನು ಚನ್ನಾಗಿ ಬದುಕುತ್ತಿರುವುದನ್ನು ನೋಡಿ ನಮಗೆ ಸಂಕಟವಾಗಲೀ, 
ತಳಮಳವಾಗಲೀ,ಅಸೂಯೆಯಾಗಲೀ ಇಲ್ಲ ಎಂಬುದಾಗಿ ಹೇಳುತ್ತಾನೆ. 


ಈ ಮೇಲಿನ ಪದ್ಯದ ಉತ್ತರಾರ್ಧದಲ್ಲಿ: 

“ಏನು ಬಂದಿರಿಯೆಂಬ ಗುಣವಚನಾನುರಾಗವು............ ಡಿ 
ಎಂಬ ಪ್ರಾರಂಭವೇ ಅದ್ಭುತವಾಗಿದೆ. ಇದರಲ್ಲಿನ ಏನು ಬಂದಿರಿ ವಚನಾನುರಾಗ 
ಎಂಬ ಪದಗಳು ಅತಿಮುಖ್ಯವಾದವುಗಳಾಗಿವೆ. “ಏನುಬಂದಿರಿ' ಎಂಬ ಮಾತೇ ಸಾಕು, 
ಬಸವಣ್ಣನವರ 

ಏನುಬಂದಿರಿ ಹದುಳವಿದ್ದಿಕೆ ಎಂದಡೆ 

ನಿಮ್ಮ ಮೈಸಿರಿ ಹಾರಿಹೋಹುಜಿ ? 

ಕುಳ್ಳಿರೆಂದರೆ ನೆಲ ಕುಳಿ ಹೋಹುದೆ ? 

ಒಡನೆ ನುಡಿದರೆ ಶಿರ ಹೊಟಿ ಶೈ ಯೊಡೆವುಜಿ ? 

ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದರೆ 

ಕೆಡಹಿ ಮೂಗ ಕೊಯ್ಯದೆ ಮಾಣ್ಯನೆ 

ಕೂಡಲಸಂಗಮ ಜೀವರು 


(ಬಸವಣ್ಣ ನವರ ವಚನಗಳು ವ.ಸಂ. ೨೪೧ ಕರ್ಣಾಟಕ ವಿಶ್ವವಿದ್ಯಾಲಯ ೧೯೬೮): 
ಎಂಬ ವಚನವು ಈ ಸಂದರ್ಭದಲ್ಲಿ ನೆನಪಿಗೆ ಬರಬೇಕಾದದ್ದು ಸಹಜ, ಅಷ್ಟೇ ಅಲ್ಲ, 
ಈ ವಚನದ ಅರ್ಥ, ಭಾವಗಳು ದೃಸದನಿಗೆ ಎಷ್ಟು ಚನ್ನಾಗಿ ಸಮೊೂಕರಣಗೊಂಡಿನೆ 
ಎಂಬುದಂತೂ ನಿಚ್ಚಳವಾಗಿದೆ. ಈ ವಚನದಲ್ಲಿ ಬಂದಿರುವ ಆರಂಭದ ಏನುಬಂದಿರಿ 
ಎಂಬುದೂ, ವಚನದ ಉತ್ತರಾರ್ಧದಲ್ಲಿ ಬರುವ ಗುಣ ಈ ಎರಡು ಮಾತುಗಳನ್ನು 


ಭಾಗವತ ಕವಿಗಳ ವಚನಾಭ್ಮಾಸ ೫ 


ಕುಮಾರವ್ಯಾಸನು ಉದ್ದಶ್ಯವಾಗಿಯೇ ಬಳಸಿಕೊಂಡಿದ್ದಾನೆ. ಇದನ್ನು ಕವಿಯು 
ಆಕಸ್ಮಿಕವಾಗಿ ತಂದಿದ್ದಾನೆ ಎಂದರೆ ಅದು ಉಚಿತವಾಗಲಾರದು. ಈ ವಚನವು 
ಗುಣಭರಿತವಾಗಿದೆಯೆಂದೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಕುಮಾರವ್ಯಾಸನು “ಏನು 
ಬಂದಿರಿ” (ಎಂಬ) ಗುಣಭರಿತವಾದ ಬಸವಣ್ಣನವರ ವಚನವನ್ನೇ ಕುರಿತು ತನ್ನ 
ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾನೆ, "ವಚನ' ಎಂಬ ಶಬ್ದವೂ ಬಸವಣ್ಣನವರ 
ವಚನವನ್ನೇ ಕುರಿತದ್ದು ಎಂದು ಬೇಕೆ ಹೇಳಬೇಕಿಲ್ಲ. ಅಷ್ಟೆ ಪಿಶ್ರಿರ್ಯಮದದಿಂದ 
ಕೂಡಿದ ದೃಪದನೇ ಆಗಲಿ ಅಥವಾ ಯಾರೇ ಆಗಿರಲಿ ಅಂತಹವರು “ಏನು ಬಂದಿರಿ....” 
ಎಂಬ ವಚನವನ್ನು (ಆರ್ಯೋಕ್ತಿಯನ್ನು) ನೋಡಿ ತಿಳಿದು ಗುಣವಚನಿಗಳಾಗಬೇಕು. 
ಇಲ್ಲದಿದ್ದರೆ ಮನುಷ್ಯನಾಗಿ ಏನು ಸಾರ್ಥಕ ಎಂಬ ಭಾವನೆಯಿಂದಲೇ ಈ ಪದ್ಯರಚಿತ 
ವಾಗಿದೆಯೆಂದೇ ಹೇಳಬೇಕು. ಮಾನವ ಧರ್ಮದ ತಿರುಳು ಎಂತಹುದು ಎಂಬುದನ್ನು 


ಕುಮಾರವ್ಯಾಸನು ಎಷ್ಟು ಸೂಕ್ಷ ನಾಗಿ ತಿಳಿಸಿದ್ದಾನೆ ಎಂಬುದು ಇಲ್ಲಿ ಗಮನಾರ್ಹ 
ವಾಗಿದೆ. 


ಕನಕದಾಸರು ಕೇರ್ತನಕಾರರೂ ಅಹುದು, ಕವಿಗಳೂ ಅಹುದು. ಕೀರ್ತನ 
ಕಾರರಾಗಿ ಹರಿಭಕ್ತಿ ಸುಧೆಯನ್ನು ಕನ್ನಡನಾಡಿನ ಉದ್ದಗಲಕ್ಕೂ ಹರಿಯ ಬಿಟ್ಟಿ 
ದ್ಹಾರೆ. ಸಾವಿರಾರು ಕೀರ್ತನೆಗಳನ್ನು ರಚಿಸಿ ದಾಸಸಾಹಿತ್ಯಕ್ಕೆ ಅಪಾರವಾದ 
ಕೊಡುಗೆಯನ್ನಿತ್ತಿದ್ದಾರೆ. ಕವಿಗಳಾಗಿ ಹರಿಭಕ್ತಿಸಾರ, ನಳಚರಿತ್ರೆ, ರಾಮಧಾನ್ಯ 
ಚರಿತೆ ಮತ್ತು ಮೋಹನತರಂಗಿಣಿಗಳೆಂಬ ಕಾವ್ಯಗಳನ್ನು ಬರೆದು ಕನ್ನಡ ಸಾಹಿತ್ಯ 
ಲೋಕದಲ್ಲಿ ಕೇರ್ತಿವಂತರಾಗಿದ್ದಾರೆ. ಇವರ “ಮೋಹನತರಂಗಿಣಿ” ಕೃತಿಯು 
ರಸಭರಿತವಾಗಿದೆ. 


ಶಿವನ ಉರಿಗಣ್ಣಿನಿಂದ ಬೆಂದ ಮನ್ಮಥನು ಶ್ರೀಕೃಷ್ಣನ ಪ್ರಿಯೆ ರುಕ್ಮಿಣಿಯ 
ಬಸುರಿನಲ್ಲಿ ಪ್ರದ್ಯುಮ್ನನೇಬ ಹೆಸರಿನಿಂದ ಹುಟ್ಟಿದನು. ಶಂಬರಾಸುರನನ್ನು ಕೊಂದು 
ರತಿಯೊಡಗೂಡಿ ದ್ವಾರಕಿಗೆ ಮನ್ಮಥನು ಬಂದನು. ಶ್ರೀಕೃಷ್ಣನು ಅವರೀರ್ವರಿಗೂ 
ವಿವಾಹೆವನ್ನು ಮಾಡಿ ಸಂಭ್ರಮದಿಂದ ಮನೆದುಂಬಸಿಕೊಳ್ಳು ತ್ತಾನೆ. ಈ ಸಂದರ್ಭ 
ದಲ್ಲಿ ಮನ್ಮಥನು ಆಸನಾರೂಢನಾಗಿರಲು ಹೇಮದಂಚಾನ್ವಿತೆಯರಾದ ಕೋಮಲಾಂಗಿ 
ಯರು ಶಂಬರಾರಿಯನ್ನು ಈ ರೀತಿಯಾಗಿ ಹೊಗಳುತ್ತಾರೆ. ಆ ಹೊಗಳಿಕೆಯಲ್ಲಿನ 


ಒಂದು ಸಾಂಗತ್ಯ ಈ ರೀತಿ ಇದೆ: 


ನಾಡೊಳು ಹನುಮಂತ ಶುಕ ಸಿದ್ಧರಾಮರ 

ಕೋಡಗ ಮರುಳ್ಗೆಳೇದುಟಸದು 

ಗೂಢ ನಿರ್ಜರ ನರೋರಗರ ಭಂಗಿಸುತಿರ್ಹ 

ಗಾಡಿಕಾರನ ಹೊಗಟೀದರು (ಸಂಧಿ. ೧೬ ಪದ್ಯ ೭) 


N ಕರ್ನಾಟಕ ಭಾರತಿ 


ಈ ಪದ್ಯದಲ್ಲಿ ಬರುವ ಗಾಡಿಕಾರ ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ನ ಅಥವಾ 
ಮನ್ಮಥ. ಮನ್ಮಥನ ಪ್ರಭಾವ ಎಷ್ಟ ರ ಮಟ್ಟಿ 3 ನಡೆಂದು ಹೇಳಬೇಕಿಲ್ಲ. ಅವನ ಪುಷ್ಪ 
ಬಾಣದ ಏಟಿಗೆ ಸಿಕ್ಕದವರು ವಾಯ. ಲೋಕದಲಿಲ್ಲ. ಜಗತ್ತಿನಲ್ಲಿ ಮೂವರು ಮಾತ್ರ 
(ಬ್ರಹ್ಮಚಾರಿ) ಮದುವೆಯಾಗದವರಿದ್ದಾಕೆ. ಅವರಲ್ಲಿ ಹನುಮಂತ ರಾಮಾಯಣದ 
ಕಾಲದವನು. ಇವನೊಬ್ಬ ಕೋತಿ, ಶುಕಮಹರ್ಸಿಗಳು ವ್ಯಾಸಮುನಿಗಳ ಪುತ್ರರು, 
ಸಿದ್ಧರಾಮ, ಈತನೊಬ್ಬ ಶಿವಶರಣ ೧೩ ನೇ ಶತಮಾನದವನು. ಒಬ್ಬ ವಚನಕಾರನೂ 
ಆಗಿದ್ದಾನೆ. ಶುಕಮಕ್‌ರ್ಷಿ ಮತ್ತು ಸಿದ್ಧ ಸೈರಾಮರನ್ನು ಹುಚ ರೆಂದ್ಕೂ ಹನುಮಂತ 
ನನ್ನು ES. ಇವರ ಗೊಡನೆಗೆ ಮನ್ಮಥನು ಹೋಗಲಿಲ್ಲವಂತೆ. ಇನ್ನು ಳಿದವ 
ಗೂ ತನ್ನ ಪುಷ್ಪ ಬಾಣದ ಬಿಸಿಯನ್ನು ಮುಟ್ಟಿ ಸಿದ್ದಾ ನೆ, ಸೋಲಿಸಿದಾ ಎನೆ wi: 
ಸಭೆಯಲ್ಲಿ ಲ. ಹೊಗಳುತ್ತಿ ದ್ವರು. 


ಮೇಲುನೊಃ ಟಕೆ ಈ ಪದ್ಯ ದಲ್ಲಿ ಮನ್ಮಥನ ಹೊಗಳಿಕೆಯ: ದ್ದ ರೂ ಹೆನುಮಂತ, 
ಶುಕಮಹರ್ಷಿ, ಸಿದ್ಧ ರಾಮರ ಹ್ಮಚರ್ಯದ ಬಗೆಗೆ ಧ್ವ ನಿಯಲ್ಲಿ ಗೌರವವಿದೆ. 
ಹನುಮಂತ ಮತ್ತು ಹಮತರಗಳ ಪುರಾಣ ವ್ಯಕ್ತಿ ಗಳು ಅಶ್‌ ಮಹಿಮಾಸ್ರ್ವಿ 
ತರು. ಅಭ ರಿಸಮಾನನಾಗಿ ಶಿವಶರಣ ಸಿದ ರಾಮನು ಬ ್ರಹ್ಮಚಾರಿಯನ 
ಹ ಜ್‌ ಜಟ _ನೆಂಬುದು ಪ್ರ ಶ್ರಸಿದ್ಧ ವಾದ ವಿಷಯವಾಗಿತ್ತು. ಆದ್ದ ರಿಂದಲೇ 
ಸಿದ ರಾಮನ ಬಗೆಗೆ ಪ ತಿಯೊಬ್ಬ ಶರಣರೂ ಭಕ್ತಿ ಯನ್ನು ತೋರುತ್ತಿ ದ್ದ ರು. ಸಿದ್ಧ 
ರಾಮಯ್ಯಗಳ ಬ್ರಹ್ಮಚರ್ಯದ "ಬಗೆಗೆ ಬಸವಣ್ಣ ನವರ ಒಂದು ವಚನವಿದೆ, 


ದೇವರು ಕಾಮನ ಕೊಂದನೆಂಬರು, ದೇವಂಗಿಬ್ಬ ರು ಹೆಂಡಿರುಂಟು, 
ದೇವರು ಕಾಮನ ಕೊರಿದುದಿಲ್ಲ ಕಾಣಿಭೋ, 
ಕಾಮ ; ವೈರಿಗಳು, ಕಾಮನ ಕೊಂದೆ ಮೂವರಿತ ತ್ತಲೈ ದಾರೆ. 
ಕೂಡಲ ಸಂಗಯ್ಯನಲ್ಲಿ ಶುಕನು, ಸೊನ್ನ ಸಲಿಗೆಯ ಸಿದ್ಧ ಸರಾಮಯ್ಯನು, 
ಹನುಮಂತನು. 
(ಬಸವಣ್ಣನವರ ವಚನಗಳು ವಚನ ಸಂಖ್ಯೆ ೧೨೮೪ 

ಕರ್ನಾಟಕ ವಿಶ ವಿದ್ಯಾಲಯ ೧೯೬೮) 


ಈ ವಚನದಲ್ಲಿ, ಶುಕಮಹರ್ಷಿಗಳು, ಹನುಮಂತ ಮತ್ತು ಸಿದ ರಾಮ ಇವರು 
ಜಗವರಿಯೆ ಬ್ರಹ್ಮಚಾರಿಗಳು. ಸಿದ ನಿ ರಾಮಯ್ಯಗಳು ಶುಕಮಹರ್ಷಿಯನ್ಟೈ (ಹನುಮಂತ 
ನಸ್ಟೈ ೯ ನೈಸ್ಟಿ ಕ ಬ್ರಹ್ಮಚಾರಿ ಎಂದು ಬಸವಣ ಥ್ಲನವರು ಸಿದ್ಧ ರಾಮನ "ಬಗೆಗೆ ತಮ್ಮ 
ಗೌರವವನ್ನು ವ್ಯಕ್ತ ಪಡಿಸಿದ್ದಾ ಥ್ರ, 


ಬಸವಣ್ಣನವರ ಈ ಒಂದು ವಚನ, ಕವಿಗಳಾದ ಕನಕದಾಸರ ಮೋಹನ 
ತರಂಗಿಣಿಯಲ್ಲಿ ಯಾನ ರೀತಿಯಲ್ಲಿ ಸಾಂಗತ್ಯಕ್ಕೆ ಒಳಪಟ್ಟಿದೆ. ಎಂಬುದು ಮೆಚ್ಚುವ 


ಭಾಗವತ ಕವಿಗಳ ವಚನಾಭ್ಮಾಸ ಹ್ತ 


ವಿಷಯವಾಗಿದೆ. ಶಿವಶರಣ ಸಿದ್ಧರಾಮನ ಘನತೆಗೆ ಕಿಂಚಿತ್ತೂ ಊನವಾಗದಂತೆ 
ಈ ಸಾಂಗತ್ಯ ರಚಿತವಾಗಿದೆ. ಎಂದರೆ ಸಿದ್ಧರಾಮನ ಬಗೆಗೆ, ಶಿವಶರಣರ ಬಗೆಗೆ ಕನಕ 
ದಾಸರಲ್ಲಿ ಎಂತಹ ಅಭಿಮಾನ, ನಿಶಾ ಸೈ ಪೂಜ್ಯತೆಯಿತ್ತು ಎಂಬುದಕ್ಕೆ ಈ ಮೇಲಿನ 
ಸಾಂಗತ್ಯ ಜೀವಂತ ನಿದರ್ಶವವಾಗಿದೆ. 


ಭಾಗವತ ಪಂಠದವರಿಗೆ ವಿಷ್ಣು ವೇ ಆರಾಧ್ಯದೈವವಾದರೂ ಶಿವನೊಡನೆ 
ಭಿನ್ನಭಾವನಿರಲಿಲ್ಲ. ಅದರಂತೆ ಭಾಗವತ ಪಂಥದ ಕವಿಗಳಿಗೆ ಹರಭಕ್ತರಿಗೂ ಹರಿ 
ಭಕ್ತರಿಗೂ ಭೇದವಿರಲಿನ್ಲವೆಂಬುದು ಈ ಮೇಲಿನ ಅಂಶಗಳಿಂದ ಸ್ಪಷ್ಟವಾಗುತ್ತದೆ. 


ಒಟ್ಟಿ ನಲ್ಲಿ ಭಾಗವತ ಕವಿಗಳಾದ ಕುಮಾರವ್ಯಾಸ ಮತ್ತು ಕನಕದಾಸರು ಬಹು 
ದೊಡ್ಡ ಹೃದಯದವರು. ಜ್ಞಾನವು ಯಾವ ಕಡೆಯಿಂದ ಬಂದರೂ ಅದನ್ನು ಸ್ನೀಕರಿಸು 
ವುದು ಜಾಣನ ಲಕ್ಷಣವೆಂಬ ವೇದದ ಮಾತನ್ನು ನಂಬಿದ ದೊಡ್ಡಜೀವಿಗಳೆಂದು 
ಭಾವಿಸಬಹುದು. ಆದ್ದರಿಂದಲೇ ಇವರು ಶಿವಶರಣರ ವಚನಗಳನ್ನು ಅನಸೂಯರಾಗಿ 
ಅಧ್ಯಯನ ಮಾಡಿದ್ದಾರೆಂದು ಖಚಿತವಾಗಿ ಹೇಳಬಹುದು. 


xx 


ಕಾರವಾರ ಜಿಲ್ಲೆಯ ಮಾಸ್ತಿಸ್ಮಾರಕಗಳು 


- ಬಿ. ಎಸ್‌. ಶೇಕೆ 


"ಮಾಸ್ಮಿ' ಎಂಬ ಪದ "ಮಹಾಸತಿ' ಎಂಬುದರಿಂದ ರೂಪುಗೊಂಡಿದ್ದರೂ 
ಅರ್ಥವ್ಯಾಪ್ತಿಯಲ್ಲಿ ಎರಡೂ ಸಮನಾಗಿಲ್ಲ. ರಾಮಾಯಣ-ಮಹಾಭಾರತದೆ ಸೀತೆ 
ದೌ ಸದಿಯರನ್ನು, ಕನ್ನಡ ನಾಡಿನ ಅತ್ತಿಮಬ್ಬೆ -ಶಾಂತಲೆಯರನ್ನು “ಮಹಾಸತಿ” 
ಯರೆಂದು ಗುರುತಿಸುವಂತೆ” ಮಾಸ್ತಿಯರೆಂದು ಗುರುತಿಸುವಂತಿಲ್ಲ. ಗಂಡನ ಮರಣದ 
ನಂತರ ಸತಿ ತಾನೂ ಜೀವಂತ ಮರಣವನ್ನ ಪ್ಪಿದಾಗ, ಅವಳನ್ನು “ಮಾಸ್ತಿ” ಎಂದು 
ಗುರುತಿಸಲಾಗುತ್ತದೆ. ಮಾಸ್ತಿಯಾದವರನ್ನೆಲ್ಲ ಮಹಾಸತಿಯರೆಂದು ಕಕೆಯಬಹು 
ದಾದಂತೆ ಮಹಾಸತಿಯರನ್ನೆ ಲ್ಲ ಮಾಸ್ತಿಯರೆಂದು ಕರೆಯುವಂತಿಲ್ಲ. 


ಕರ್ನಾಟಕದ ಕಡಲ ತೀರದ ಭಾಗವಾದ ಕಾರವಾರ ಜಿಲ್ಲೆಯಲ್ಲಿ ಮಾಸ್ತಿ 
ಕುರಿತಾದ ಸ್ಮಾರಕಗಳು ಪ್ರಮಾಣ ಮತ್ತು ಭಿನ್ನತೆ ದೃಷ್ಟಿ ಯಿಂದ ವಿಶೇಷವಾಗಿವೆ. 
ಮಾಸ್ತಿಕಲ್ಲು, 4 ಗುಡಿ, ಮಾಸಿ ಕಟ್ಟಿ, ಮಾಸ್ತಿ Pi ಮಾಸ್ತಿ ಗದ್ದೆ . ಮಾಸ್ತಿ 
ಬ್ಯಾಣ-ಮಾಸ್ತಿಕಾನ, ಮಾಸ್ತಿ ಚೊಂಬೆ ಮೊದಲ ಕುರುಹುಗಳಲ್ಲಿ ಮಾಸ್ತಿ ಇತಿ 
ಹಾಸ ಸಾಧ್ಯವಾದಷ್ಟು ಬಗೆಯಲ್ಲಿ ಸುರಕಿ ಕ್ಲಿತವಾಗಿದೆ. ಘಟನೆಗಳ ಕಾಲದ ಖಚಿ 
ತತೆಯ ಕೊರತೆ ಇವುಗಳಲ್ಲಿ ದರೂ ಸತಿ ಪದ್ಧ ತಿಯ ಹಲವಾರು ವಿಷಯ 
ಗಳನ್ನು ಇವು ಧ್ವನಿಸುತ್ತವೆ. ಇಂಥ ಕುರುಹುಗಳ ಸುತ್ತ ಹೆಣೆಯಲ್ಪಟ್ಟಿ ಕತೆ, 
ಐತಿಹ್ಯ ಗಳು ನಂಬಲನರ್ಹವಾದ ಸಂಗತಿಗಳನ್ನು ತಿಳಿಸುತ್ತ ದ್ದ ರೂ ಅವುಗಳಲ್ಲಿ ಅಂತ 
ಈ ಸ ಇತಿಹಾಸದ ಸತ್ಯ ಅಮೂಲ್ಯವಾದ ದಾಖಲೆ ಎಂಜೀ ಹೇಳಬೇಕು. ಕರ್ನಾ 
ಬಕದ ಮಾಸ್ತಿ ಕಲ್ಲುಗಳ ಶಾಸನಗಳು ವಿಸ್ತಾರವಾಗಿ ವಿಷಯ ನಿರೂಪಿಸದಿರುವ ಕೊರತೆ 
ಯನ್ನು, ಈ ಆಕರಗಳಿಂದ ತುಂಬಿಕೊಳ್ಳ ಬಹುದಾಗಿದೆ. ಕರ್ನಾಟಕದ ವೀರರ ಇತಿ 
ಹಾಸ ಹೆಚ್ಚಾ ಗಿ ವೀರಗಲ್ಲುಗಳಲ್ಲಿ ಊದು. ಬಂದಿದ್ದರೆ, ಮಹಾಸತಿಯರ 
ವಿಷಯ ಮಾಸಿ ಸಿಕಲ್ಲುಗಳಿಗಿಂತ ಹೆಚ್ಚಾ ಗಿ ಕನ್ನಡ ನಾಡಿನ ಜನಕೆಯ ನಾಲಗೆಯ 


ಮೇಲೆ ಉಳಿದುಕೊಂಡು ಬಂದಿದೆ. ಅದನ್ನು ಇತಿಹಾಸ ದೃ ಸ್ಟ್ರಿಯಿಂದ ಕಂಡುಕೊಳ್ಳು 
ವುದು ಈ ಲೇಖನದ ಪ್ರಯತ್ನವಾಗಿದೆ. 


ಕಾರಿವಾರ ಜಲ್ಲೆ ಯಲ್ಲಿ ಬಹುತರವಾಗಿ ಶಾಸನಗಳುಳ್ಳ ಮಾಸ್ತಿ ಕಲ್ಲುಗಳು 
ಕಾಣಬರುವದಿಲ್ಲ, ಶಿಲ. ಬವಿಲ್ಲದ ಮಾಸ್ತಿ ಕಲ್ಲುಗಳು ಕೆಲವು ಮತ್ತು. ಶಿಲ ವುಳ್ಳ ಮಾಸ್ತಿ 
ಕಲ್ಲುಗಳು ಹಲವು ದೊರಕುತ್ತವೆ. ಹೊನ್ನಾವರ ತಾಲೂಕಿನ ಆನಿಲಗೋಡಹಳ್ಳಿ 
ಯಲ್ಲಿಯ ಮಾಳಮಾಸ್ತಿ ಗುತ್ತದ ಮಾಸಿ ಸಿಕಲ್ಲು ಮತ್ತು ಕೆಂಡದ ಮಾಸ್ತಿಗುತ್ತದ 


ಕಾರವಾರ ಜಿಲ್ಲೆಯ ಮಾಸ್ತಿಸ್ಮಾರಕಗಳು ೯ 


ಮಾಸ್ತಿಕಲ್ಲು, ಕುಮಟಾ ತಾಲೂಕಿನ ಮಾಸ್ತಿ ಹಳ್ಳದ ಮಾಸ್ತಿಕಟ್ಟೆಯ ಮೇಲಿರುವ 
ಮೂರು ಮಾಸ್ತಿ, ಕಲ್ಲುಗಳು, ಅಂಕೋಲೆಯ ನೀಲಂಕಟ್ಟಾದ ಮೇಲಿರುವ ಮಾಸ್ತಿಕಲ್ಲು 
ಇವುಗಳೆಲ್ಲ ಶಿಲ್ಪವಿಲ್ಲದ ಮಾಸ್ತಿಕಲ್ಲುಗಳು. ಸು.೧ ಫೂಟು ಎತ್ತರದ ಸ ಲ್ಪ ಚೂಪಾದ 
ಕಲ್ಲುಗಳ ರಚನೆಯನ್ನು ಇವು ಹೊಂದಿವೆ. ಶಿರಾಲಿಯಲ್ಲಿ ದೊರಕುವ ಮಾಸ್ತಿಕಲ್ಲು 
ಗಳು ಶಿಲ್ಪದ ದೃಷ್ಟಿಯಿಂದ ವಿಶೇಷವಾಗಿ ಗಮನಿಸುವಂಥವುಗಳು. ಮಾಸ್ತಿಗುಡಿ 
ಯಲ್ಲಿರುವ ಜಟ್ಟಿಮಾಸ್ತಿ ಎಂದು ಕರೆಯಲ್ಪಡುವ ಮಾಸ್ತಿಕಲ್ಲಿನ ಸತಿ, ಎರಡೂ 
ಕೈಗಳನ್ನು ಎತ್ತಿ, ನಗುಮುಖದಿಂದ ಕುಣಿಯುವ ಭಂಗಿಯಲ್ಲಿದ್ದಾಳೆ. ಸತಿಯ ಬಲ 
ಭಾಗದಲ್ಲಿ ವೀರ ಬಿಲ್ಲು-ಕತ್ತಿ ಹಿಡಿದು ನಿಂತಿದ್ದಾನೆ. ಇದೇರೀತಿ, ಗುಡಿಯ ಮುಂದಿ 
ಬಲಭಾಗದಲ್ಲಿರುವ ಇನ್ನೊಂದು ಚಿಕ್ಕಗುಡಿಯಲ್ಲಿಯೂ ಮಾಸ್ತಿಕಲ್ಲಿನ ಶಿಲ್ಪವಿದೆ. 
ತಲೆಯ ಸುತ್ತಲೂ ದಂಡೆ ಹಾಕಿದ ಸತಿ ಸುಂದರವಾಗಿ ಕುಣಿಯುವ ಭಂಗಿಯಲ್ಲಿದ್ದಾಳೆ. 
ಈ ಶಿಲ್ಪಗಳನ್ನು ಗಮನಿಸಿದಾಗ ಸ್ತ್ರೀಯರು ಸಂತೋಷದಿಂದ ಕುಣಿಯುತ್ತ ಸತಿ 
ಯಾಗುತ್ತಿದ್ದರೆಂದೆು ತೋರುತ್ತದೆ. 


ಕರ್ನಾಟಕದಲ್ಲಿಯೇ ಅಪರೂಪದ ಮಾಸ್ತಿಶಿಲ್ಪ ಹೊನ್ನಾವರ ಭಾಗಕ್ಕೆ ಸೇರಿದೆ 
ಮಾರುಕಟ್ಟೆಯಲ್ಲಿದೆ. ಸು. ೧ ಫೂಟು ಎತ್ತರದ ಕಲ್ಲನ್ನು ಮಾಸ್ತಿಗೊಂಜೆಯಂತೆ 
ಕಂಡಿರಿಸಿದ್ದನ್ನು ಕಾಣುತ್ತೇವೆ. ಒಂದೇ ಕಲ್ಲಿನಲ್ಲಿ ಹಿಂದೆ-ಮುಂದೆ ಹೊಂದಿಕೊಂಡಂತೆ 
ಸುಂದರವಾಗಿರುವ ಮಾಸ್ತ್ಮಿಯರನ್ನು ಶಿಲ್ಪಿ ನಿರ್ಮಿಸಿದ್ದು ವಿಶೇಷವಾಗಿದೆ. ಬಲಗೈ 
ಟೊಂಕದ ಮೇಲ್ಭಾಗದವರೆಗೂ ಇಳಿಬಿಟ್ಟು, ಮುಂಡೆ ಕೈಭಾಗ ಚಾಚಿಕೊಂಡು, 
ಮುಷ್ಟಿ ಕಟ್ಟಿ ಕೊಂಡಂತೆ ಚಿತಿ ಸಲಾಗಿದೆ. ಎಡಗೈಯೂ ಇಳಿಬಿಟ್ಟು ಟೊಂಕಿನೆಡೆಗೆ 
ಬೆರಳುಗಳು ಮುಖಮಾಡಿ ಮುಸಿ ಕಟ್ಟಿ ದಂತಿದೆ. ತಲೆಗೂದಲು, ದಂಡೆ ಸುಂದರವಾಗಿ 
ಬಿಡಿಸಲಾಗಿಜಿ. ಟೊಂಕದ ಕೆಳಗೆ ಲಂಗಾ ತೊಟ್ಟೆ ಚಿತ್ರಿಸಲಾಗಿದೆ. ಮುಂದಿನ ಮಾಸ್ತಿ 
ಶಿಲ್ಪದಷ್ಟು ಅದಕ್ಕೆ ಹೊಂದಿ ಹಿಂದಿರುವ ಮಾಸ್ತಿ ಶಿಲ್ಪ ಸ್ಪಷ್ಟವಾಗಿಲ್ಲ. ಹಿಂದಿನ ಮಾಸ್ತಿ 
ಶಿಲ್ಪದ ಮುಖ, ಕ್ಫೈ, ಕಾಲು ಪೂರ್ಣವಾಗಿ ಗಮನಿಸಲು ಶಕ್ಯವಾಗದಿದ್ದರೂ 
ಇದೊಂದು ಬೇಕಿ ಸ್ತ್ರೀ ಚಿತ್ರವೆಂಬಂತೆ ಶಿಲ್ಪಿ ಚಿತ್ರಿಸಿದ್ದು, ಆತನ ವಿಶೇಷ ಕಲೆಗಾರಿಕೆ 
ಯಾಗಿದೆ. ಈ ಶಿಲ್ಪದ ಮೇಲೆ ಈ ಪ್ರದೇಶದಲ್ಲಿ ದಟ್ಟಿ ವಾಗಿ ಬೆಳೆದು ನಿಂತ ಮಾಸ್ತಿ, 
ಗೊಂಬೆಗಳ ಪ್ರಭಾವವಿಜಿಯೆಂಬುದನ್ನು ಮತ್ತು ಈ ಶಿಲ್ಪದ ರಚನೆ ತೀರ ಇತ್ತೀಚಿನ 
ದೆಂದು ಸರಳನಾಗಿ ಊಹಿಸಬಹುದಾಗಿದೆ. ಈ ಮಾಸ್ತಿಯನ್ನು "ಮಾರುಕಟ್ಟೆ ಮಾಸ್ತಿ' 
ಎಂದೇ ಜನ ಕರೆಯುತ್ತಾರೆ. 

ಬಲಗೈ ಎತ್ತಿದ, “ಎರಡೂ ಕೈ ಇಳಿಬಿಟ್ಟ”, ಎರಡೂ ಕೈ ಎತ್ತಿದ ಅಥವಾ 
ಎರಡೂ ಕೈ ಮುಗಿದ ಸತಿಯರ ಶಿಲ್ಪಗಳು ಈ ಪ್ರದೇಶದಲ್ಲಿ ದೊರಕುತ್ತವೆ. ನಿಂಬೆಯ 
ಹಣ್ಣನ್ನು ಸತಿಯ ಬಲ ಆಥವಾ ಎಡಗೈಯ ಅಂಗೈಯಸ್ಲಿಯೋ ಅಥವಾ ಹೆಬ್ಬಟ್ಟು 


೧೦ ಕರ್ನಾಟಕ ಭಾರತಿ 


ಮತ್ತು ನಾಲ್ಕು ಬೆರಳುಗಳ ನಡುನೆಯೋ ಅಥವಾ ಎರಡೂ ಕೈಯಲ್ಲಿಯೋ ಕಂಡರಿಸಿ 
ದಂತೆ ಶಿಲ್ಪಗಳಿವೆ, ನಿಂಬೆಹಣ್ಣು ಹಿಡಿಯದೆ ಇದ್ದ ಸತಿಯರ ಶಿಲ್ಪಗಳೂ ಉಂಟು. 


ಜನಮನ ಗೆದ್ದಿರುವ, ಜನರಲ್ಲಿ ಪ್ರಭಾವ ಬೀರಿರುವ “ಮಾಸ್ತಿ ಗುಡಿ”ಗಳು 
ವಾಸ್ತು ಶಿಲ್ಪ ದೃಷ್ಟಿಯಿಂದೆ ಯಾವ ಮಹತಿಯನ್ನೂ ಪಡೆದಿಲ್ಲ. ಮಾಸಿ ಸ್ಲಿಗುಡಿಗಳನ್ನು 
“ಮಾಸ್ಕಿಮನೆ” ಎಂದು ಕರೆಯುವದನ್ನು ಈ ಸಂದರ್ಭದಲ್ಲಿ ಸ ಒಿಸಿಕೊಳ್ಳ ಬಹುದು. 
ಕಾರವಾರ ಪರಿಸರದ ಮಾಸ್ಕಿಗುಡಿಗಳ ರಚನೆ, ಅವುಗಳ ಸಿತಿ. ಗತಿಗಳನ್ನು ಗಮನಿಸಿದರೆ 
ಅವುಗಳನ್ನು ಒಂದು ಶತಮಾನದ ಇತ್ತೀಚಿನ ಕಟ್ಟಿಡಗಳೆಂದೇ ಹೇಳಬೇಕು. ಪ್ರಾಚೀನ 
ಕಾಲದ್ದೆ ದು ಹೇಳಲಾಗುತ್ತಿ ದ್ದ ಚಿಕ್ಕಗುಡಿಯೊದು ಕುಮಟಾದ ನೆಲ್ಲಿಕೇರಿ ಪ್ರದೇಶ 
ದಲ್ಲಿ ಇತ್ತೆ ದು ತಿಳಿದುಬರುತ್ತ ದ, ಆದರೆ ಈಗ ಆ ಸ್ಕಾ ನದಲ್ಲಿ ದೊಡ ಗುಡಿಯನ್ನು 
ಹೊಸದಾಗಿ ಕಟ್ಟ ಲಾಗಿದೆ. "ಅರಗ'ದ ಈಗಿರುವ ಮಾಸ್ತಿ, ಗುಡಿಯ” ಸ್ಥಾನದಲ್ಲಿ 
ಎರಡು ತಲೆಮಾರುಗಳ ಹಿಂದೆ ಹುಲ್ಲಿನ ಗುಡಿಸಲಿನ ಮಾಸ್ತಿಮನೆ ಇತ್ತೆಂದೂ 
ನಂತರದ ತಲೆಮಾರಿನ ಜನರು ಗಂವಟೆ (ಹೆಳ್ಳಿಯವರೇ ತಯಾರಿಸಿದ) ಹೆಂಚಿನ 
ಮಾಸಿ ಸ್ಲಿಮನೆಯನ್ನು ಕಟ್ಟಿ ಸಿದರೆಂದೂ ಈಗಿರುವ ಊರಿನ ಜನರು ಕಲ್ಲು- 
ಮಣ್ಣು, ಹಂಚು-ಕಟ್ಟಿ ಗೆಗಳನ್ನು ಅಚ್ಚು ಕಟ್ಟಾಗಿ ಬಳಸಿಕೊಂಡು ಎರಡು ಭಾಗ 
ಗಳನ್ನು ಒಳಗಡ. ಮತ್ತು ನಕ್ಷಕಾ. ಕಾರದ ಗರ್ಭಗುಡಿ ಹೊಂದಿರುವ 
ಮಾಸಿ ಸ್ತಿಗುಡಿಯನ್ನು ಹಮ್‌ ಕಟ್ಟ "ಇದೆಕೊದೂ ಹೇಳಲಾಗುತ್ತಿದೆ. ಕೆಲವು 
ಗುಡಿಗಳನ್ನು ಟ್ರ ಕನಸಿನಲ್ಲಿ Ws ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ಸೇವೆ 
ಸಲ್ಲಿಸಲು ಹೇಳಿದ ನಂತರದಲ್ಲಿ ನಿರ್ಮಿಸಲಾಯಿತೆಂದು ಹೇಳಲಾಗುತ್ತಿದೆ. ಇನ್ನೂ 
ಕೆಲವು ಗುಡಿಗಳನ್ನು ವೈಯಕ್ತಿ ಕವಾಗಿ ಲಾಭವಾದಾಗ ಕೆಲವರು. ನಿರ್ಮಿಸಿದ್ದಾಗಿ 
ತಿಳಿದುಬರುತ್ತದೆ. ಹಲವಡೆಗಳಲ್ಲಿ. ಚಿಕ್ಕ ಕಟ್ಟೆ ಗಳ ಮೇಲೆ ಮಾಸ್ತಿ ಕಲ್ಲುಗಳು ಪೂಜಿಸಿ 
ಕೊಳ್ಳು ತ್ತ ಇದು ಸ ಬಹುದಿನಗಳ ನಂತರದಲ್ಲಿ ಅವುಗಳ ಪ್ರಭಾವದ ಕಾರಣದಿಂದಾಗಿ 


ಆ ಸ್ಥಾನಗಳಲ್ಲಿ "ಮಾಸ್ತಿ ಗುಡಿಗಳು ನಿರ್ಮಾಣಗೊಂಡದ್ದ ನ ಕಾಣುತ್ತೇವೆ. ಈ 
ಸಂಗತಿಗಳನ್ನು" ಗಮನಿಸಿದಾಗ, ಗಂಡನೊಡನೆ ಮರಣವನ್ನ ಪಪ್ಪಿ ಸತಿಯ ನೆನಪು ಇನ್ನೂ 


ತೀವ್ರ ಜೀವಂತವಿರುವ ಸಂದರ್ಭದಲ್ಲಿಯೇ ರ ೂ ಮಾಸ್ತಿಗುಡಿ 
ಗಳನ್ನು ಇಲ್ಲಿ ಬಹುತರವಾಗಿ ಕಾಣಲಾಗುವದಿಲ್ಲವೆನಿಸುತ್ತದೆ. ಈ ಭಾಗದಲ್ಲಿ ಆಧುನಿಕ 
ರೀತಿಯಲ್ಲಿ ಇತ್ತೀಚೆಗೆ ಕಟ್ಟಿ ರುವ ಮಾಸ್ತಿ ಕಟ್ಟಾ -ಮಾಸ್ತಿಗುಡಿ ಅತಿ ದೊಡ್ಡ 
ಮಾಸಿ ್ಸಿ ಗುಡಿಯಾಗಿ ಕಕಡುಬಂದಕ್ಕೆ ಸೌಗಡಿಜೇಣದ' ಮಾಸ್ಕಿಗುಡಿ ಅತಿ ಚಿಕ ಮಾಸ್ತಿ 
ಗುಡಿಯಾಗಿ ಕಂಡುಬರುತ್ತದೆ. ಗರ್ಭಗುಡಿಯೊಂದನ್ನೆ ( ಉಳ್ಳ ಮಾಸ್ತಿ ಗಜಗಳ ಮ 
ಭಾಗದಲ್ಲಿ ಹೆಚ್ಚು ದೊರಕುತ್ತಿದ ರೂ, ಎರಡೂ ಭಾಗ , ಮೂರು ಭಾಗ 


ಗಳುಳ್ಳ ಮಾಸಿ ಗುಡಿಗಳೂ ಉಂಟು. ಮೇಲ್ಭಾಗ ಹಂಟಿನಿಂದ ಕೂಡಿಕೊಂಡು ಗೋಪು 
ರಾಕಾರವುಳ್ಳ “ಅಥವಾ ಇಳಿಜಾರವಾದ ರಚನೆಯುಳ್ಳ ಮಾಸ್ತಿಗುಡಿಗಳು, ಸಿಮೆಂಟು 


ಬಳಸಿದ್ದು ಮೇಲ್ಸಾ ಗ ಕಮಾನಿನಾಕಾರದಲ್ಲಿದ್ದ ಮಾಸ್ಕಿಗುಡಿಗಳು, ಶಿಖರವಿಲ್ಲದ 


ಕಾರವಾರ ಜಿಲ್ಲೆಯ ಮಾಸ್ತಿಸ್ಮಾರಕಗಳು ೧೧ 


ಮಾಸ್ತಿಗುಡಿಗಳು, ಶಿಖರವುಳ್ಳೆ ಮಾಸ್ತಿಗುಡಿಗಳು ಇಲ್ಲೆಲ್ಲ ಕಂಡುಬರುತ್ತವೆ, ಶಿರಾಲಿ 
ಯಲ್ಲಿಯ ಮಾಸ್ತಿಗುಡಿ ಈ ಪ್ರದೇಶದ ಮಾಸ್ತಿಗುಡಿಗಳಲೆಲ್ಲ ಅತೀ ಸುಂದರವಾದುದು. 
ಗುಡಿಯ ಮುಂದೆ ಎದೆಗಾರಿಕೆಯ ಶೈಲಿಯಲ್ಲಿ ನಿಂತಿರುವ ಸಿಂಹಾಕೃತಿಗಳೆರಡು, 
ಗುಡಿಯ ಬಾಗಿಲ ಕಂಬಗಳ ಮೇಲೆ ನಡುವಿನ ಮೇಲೆ ಕೈಯಿಟ್ಟು ಇನ್ನೊಂದು 
ಕೈಯನ್ನು ಎತ್ತಿನಿಂತ ವಿಗ್ರಹಗಳೆರಡು ಮನಮೋಹಕವಾಗಿವೆ. ಗುಡಿಯ ಒಳಭಾಗ 
ದಲ್ಲಿ ಗೋಡೆಗೆ ಹೊಂದಿರುವ ಕಂಬಗಳು, ಅವುಗಳ ಮೇಲೆ ಹೂವಿನ ರಚನೆಗಳು 
ಸುಂದರವಾಗಿವೆ. ಗರ್ಭಗುಡಿಗೆ ಪ್ರದಕ್ಷಿಣೆ ಪಥನಿದೆ. ಮುಖ್ಯ ಬಾಗಿಲ ತಲೆಕಟ್ಟಿನ 
ಮೇಲೆ ಆನೆಗಳೆರಡರ ನಡುವೆ ಕುಳಿತ ದೇವತೆ ವಿಗ್ರಹ ಮನಸೆಳೆಯುತ್ತದೆ. ಮೇಲ್ಭಾಗ 
ದಲ್ಲಿ ಬಲದಿಂದ ಎಡಕ್ಕೆ ಕ್ರಮವಾಗಿ ತಾಳಬಡಿಯುವ ದೇವತೆ, ವೀಣಾಪಾಣಿ, ವಾದ್ಯ 
ಬಾರಿಸುವ ದೇವತೆ, ತ್ರಿಶೂಲಧಾರಿ, ನಡುವಿನ ಮೇಲೆ ಕೈ ಇಟ್ಟು ನಿಂತಿರುವ ಇಬ್ಬರು 
ದೇವತೆಗಳು, ಅಭಯಹಸ್ಮದ ದೇವತೆ, ನಡುವಿನ ಮೇಲೆ ಕೈ ಇಟ್ಟ ದೇವತೆ, ಕೈಯಲ್ಲಿ 
ಗಿಳಿ ಹಿಡಿದ ಪುರುಷ, ನಾಲ್ಕು ಕೈಗಳುಳ್ಳ ದೇವತೆ, ದೀಪಧಾರಿ ದೇವತೆ, ಅಭಯ 
ಹಸ್ತದ ದೇವತೆ, ಕುದುರೆಯ ಮೇಲೆ ಕುಳಿತ ವೀರ-ಈ ಮೊದಲಾದ ವಿಗ್ರಹಗಳು 
ಆಕರ್ಷಿಸುತ್ತವೆ. ದ್ರಾವಿಡ ಶೈಲಿಯನ್ನು ಅನುಕರಿಸಲು ಪ್ರಯತ್ನಿಸಿರುವ ಶಿಖರದ 
ಮೇಲೆ ಹಾರುತ್ತಿರುವ ದೇವತೆಗಳು, ವಾದ್ಯ ನುಡಿಸುವ ದೇವತೆಗಳು, ಅಭಯಹಸ್ತದ 
ದೇವತೆಗಳು, ಕೃಷ್ಣ, ತ್ರಿಮೂರ್ತಿ-ಗದಾಧಾರಿ-ಶಂಖಪಾಣಿ, ಮೊದಲಾದ ವಿಗ ಹಗಳು 
ಅಲಂಕರಿಸಿವೆ. ಬಣ್ಣದ ಲೇಪನದಿಂದಾಗಿ ಇವು ಇನ್ನೂ ಸುಂರದವಾಗಿ ಕಾಣುತ್ತಿವೆ. 
ಈ ಕರಾವಳಿ ಭಾಗದಲ್ಲೆಲ್ಲ ಹೆಚ್ಚು ಪ್ರಭಾವ ಬೀರಿದೆ ಮತ್ತು ಪ್ರಚಾರಗೊಂಡ ಮಾಸ್ತಿ 
ಗುಡಿಯೆಂದರೆ ಮಾಸ್ತಿಕಟ್ಟಾದ ಮಾಸ್ತಿಗುಡಿ ಎಂದೇ ಹೇಳಬೇಕು. ಮುರ್ಡೇಶ್ವರದ 
ಮಾಸ್ತಿಗುಡಿ, ಅಂಕೋಲೆಯ ಮಾಸ್ತಿಗುಡಿ, ಉಪ್ಪಿನಗೊಳಿಯ ಮಾಸ್ತಿಗುಡಿ-ಇವು 
ಎರಡನೆಯ ಸ್ಥಾನದಲ್ಲಿ ನಿಲ್ಲುತ್ತವೆ. ಉಳಿದ ಮಾಸ್ತಿ ಗುಡಿಗಳಲ್ಲಿ ಕೆಲವು ಗ್ರಾಮಕ್ಕೆ 
ಸಂಬಂಧಪಟ್ಟಿ ವುಗಳಾಗಿ ಇಲ್ಲವೆ ಕೆಲವು ನಿರ್ದಿಷ್ಟ ಜಾತಿ ಅಥವಾ ಮನೆತನಗಳಿಗೆ 
ಸಂಬಂಧಪಟ್ಟವುಗಳಾಗಿ ಇವೆ. ಕೇವು ಮಾಸ್ತಿಗುಡಿಗಳಿಗೆ ಜಾತ್ರೆ-ಉತ್ಸವಗಳು 
ನಡೆದಕಿ, ಹಲವು ಮಾಸ್ತಿ, ಗುಡಿಗಳಿಗೆ ಜಾತ್ರೆ-ಉತ್ಸವಗಳಿಲ್ಲ. ಹೆಚ್ಚು ಮಾಸ್ತಿಗುಡಿ 
ಗಳಲ್ಲಿ ದಿನಕ್ಕೆ ಒಂದು ಸಮಯ ಮಾತ್ರ ಪೂಜೆ ನಡೆದರೆ, ಕೆಲವು ಗುಡಿಗಳಲ್ಲಿ ಮಾತ್ರ 
ಎರಡು ಸಮಯ ಪೂಜೆ ನಡೆಯುತ್ತಡಿ. ಕೆಲವು ಗುಡಿಗಳಲ್ಲಿ ದಿನನಿತ್ಯ ಪೂಜೆಯೂ 
ಇಲ್ಲ. ಕೆಲವು ಗುಡಿಗಳಲ್ಲಿ ರಕ್ತಬಲಿ, ಹಲವು ಗುಡಿಗಳಲ್ಲಿ ಎಡೆ (ಆಹಾರ-ಪದಾರ್ಥ 
ಕೂಡಿರುವ) ನೈವೇದ್ಯ, ತೀರಕೆಲವು ಗುಡಿಗಳಲ್ಲಿ ಹೂ-ಹಣ್ಣು -ಕಾಯಿಗಳನ್ನು ಮಾತ್ರ 
ಅರ್ಪಿಸಲಾಗುತ್ತದೆ, ಪೂಜಾರಿಗಳ ಮೈಯಲ್ಲಿ ಮಾಸ್ತಿ ಪ್ರವೇಶ ಹಲವೆಡೆ ಉಂಟು. 
ಮಾಸ್ತಿ ಮೈಯಲ್ಲಿ ಬಂದು ದೇವರು ಹೇಳುವದಾಗಲೀ ಭೂತಪಿಶಾಚಿಗಳನ್ನು ಬಿಡಿಸುವು 
ದಾಗಲೀ ನಡೆಯುತ್ತದೆ. ಹರಕೆಗಳನ್ನು ಹೊತ್ತ ಮಾಸ್ತಿ ಭಕ್ತವರ್ಗ ಹರಕೆಯ 


೧೨ ಕರ್ನಾಟಕ ಭಾರತಿ 


ಮಾಸ್ತಿಗೊಂಬೆಗಳನ್ನು ಮಾಸ್ತಿಗುಡಿಗಳಲ್ಲಿ ತಂದಿರಿಸುವುದು ಈ ಪ್ರದೇಶದಲ್ಲೆಲ್ಲ 
ಸಾಮಾನ್ಯವಾಗಿದೆ. 


ಕೆಲವು ಮಾಸ್ತಿಗುಡಿಗಳಲ್ಲಿ ಮಾಸ್ತಿದೇವಿಯೆಂದು ಪೂಜೆಗೊಳ್ಳುವ ವಿಗ್ರಹಗಳು 
ವಿಶಿಷ್ಟವಾಗಿವೆ. ಬೆಣಗಾ, ಚಂದಾವರ ಗುಡಿಗಳಲ್ಲಿ ಪುರುಷ ಶಿಲ್ಪಗಳನ್ನೇ ಮಾಸ್ತಿ 
ಯಕೆಂದು ಕರೆಯಲಾಗುತ್ತದೆ, ಕಿರೀಟಿ ಧರಿಸಿದ, ನಾಲ್ದು ಕೈಗಳುಳ್ಳ) ಪುರುಷ 
ವಿಗ್ರಹ ಬೆಣಗಾದಲ್ಲಿ ಮಾಸ್ತಿಯೆಂದೂ, ಚಂದಾವರದ ವೀರಭದ ದೇವಸ್ಥಾನದಲ್ಲಿರುವ 
ವೀರಗಲ್ಲೊಂದು ಮಾಸ್ತಿಯೆಂದೂ ಪೂಜಿಸಿಕೊಳ್ಳುತ್ತವೆ. ಅರಗಾದ ಮಾಸ್ತಿ ಗುಡಿ 
ಯಲ್ಲಿರುವ ಶಿವಲಿಂಗವನ್ನೇ ಜನರು ಮಾಸ್ತಿಡೇವಿ ಎಂದು ನುಬಿಕೊಂಡು ಬಂದಿದ್ದಾರೆ. 
ಚಾಮರ ಹಿಡಿದಿರುವ, ಅಭಯಹಸ್ತದ ಸ್ತ್ರೀವಿಗ್ರಹ ದೇವಿಮನೆಯಲ್ಲಿ, ಎಡಗಾಲನ್ನು 
ಮಡಚಿಕೊಂಡು ಮತ್ತು ಬಲಗೈಯಲ್ಲಿ ಅಗಲವಾದ ಖಡ್ಸ ಹಾಗೂ ಎಡಗೈಯಲ್ಲಿ 
ಕೂಸನ್ನು ಎತ್ತಿಕೊಂಡ ಸ್ರ್ರೀವಿಗ್ರಹ ಅಂಕೋಲೆಯಲ್ಲಿ ಮಾಸ್ತಿಯರು ಎಂದು 
ಪೂಜಿಸಿಕೊಳ್ಳುತ್ತಿವೆ. ನಾಲ್ಕು ಕೈಗಳುಳ್ಳ ಕಂಚಿನ ಮಾಸ್ತಿ ವಿಗ್ರಹ ಮಾಸ್ತಿ ಕಟ್ಟಾ 
ಮಾಸ್ತಿಗುಡಿಯಲ್ಲಿದೆ. ಬಲಗೈಯಲ್ಲಿ ಡಮರು ಮತ್ತು ಎಡಗೈಯಲ್ಲಿ ಶಂಖಗಳನ್ನು 
ಕಂಡರಿಸಲಾಗಿದೆ. ಎಡದ ಇನ್ನೊಂದು ಕ್ಸ ಬಾಗಿ ಚಾಚಿಕೊಂಡಿದ್ದರೆ, ಬಲದ 
ಇನ್ನೊಂದು ಕೈ ಅಭಯಹಸ್ತಯುಳ್ಳದ್ದಾಗಿದೆ. ತಲೆಯ ಮೇಲೆ ಕಿರೀಟದ ರಚನೆ 
ಇದೆ. ಸಿಮೆಂಟಿನಲ್ಲಿ ಅತೀ ಸುಂದರವಾಗಿ ಕಂಡಿರಿಸಲ್ಪಟ್ಟಿ ಮಾಸ್ತಿವಿಗ್ರಹವೊಂದು 
ಶಿರಾಲಿಯಲ್ಲಿದೆ. ನಾಲ್ಕು ಕೈಗಳುಳ್ಳ ್ಸ) ಮಹಾಸತಿ ಮೂರ್ತಿ ನಗುಮುಖದಿಂದ ಆಕರ್ಷ 
ಣೀಯವಾಗಿದೆ. ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಗಡೆಗಳನ್ನು ಕಂಡರಿಸ 
ಲಾಗಿದೆ. ಇನ್ನೊಂದು ಕೈ ಅಭಯಹಸ್ತದ್ದಾಗಿದ್ದಕ್ಕೆ ಮತ್ತೊಂದು ಕೈ ನೀಟಾಗಿ 
ಇಳಿಬಿಟ ದೆ, ತಲೆಯ ಮೇಲೆ ಕಿರೀಟ, ಹಣೆಯಲ್ಲಿ ಕುಂಕುಮ, ಈಗಿನಲ್ಲಿ ನತ್ತು, 
ಕೈಯಲ್ಲಿ ಬಳೆ,ನಡುನಿನಲ್ಲಿ ಬೆಳಿ ಯ ಡಾಬು, ಮೈತುಂಬ ಕೇಶಿಮೆಯ ಸೀಕೆ _ ಇವು 
ಗಳನ್ನೆಲ್ಲ ಸುಂದರವಾಗಿ ತೊಡಿಸಲಾಗಿದೆ. ಈ ವಿಗ್ರಹಗಳನ್ನು ಗಮನಿಸಿದಾಗ ಇವು 
ಮಾಸ್ತಿಯಾದನರ ಮೂಲವಿಗ್ರಹಗಳಲ್ಲವೆಂದು ಸ್ಪಷ್ಟವಾಗುತ್ತದೆ. ಈ ಪ್ರದೇಶದಲ್ಲಿ 
ರುವ ಮಾಸ್ತಿ ಪ್ರಭಾವದ ಹಿನ್ನೆಲೆಯಲ್ಲಿ ಶಿವಲಿಂಗ, ಸ್ತ್ರೀ-ಪುರುಷ ವಿಗ್ರಹಗಳು 
ಮಾಸ್ತಿಯರು ಎಂದು ಕರೆಯಲ್ಪಟ್ಟ ರಬೇಕು. ಮಾಸ್ತಿ ಕಟ್ಟಾ ಮತ್ತು ಶಿರಾಲಿಯಲ್ಲಿ 
ರುನ ಪೌರಾಣಿಕ ಜೀವತೆಗಳ ರೀತಿಯ ಮಾಸ್ತಿನಿಗ್ರಹಗಳು ಮೂಲದಲ್ಲಿದ್ದ ಮಾಸ್ತಿ 
ಕಲ್ಲುಗಳ ಬದಲಾಗಿ ಹೊಸದಾಗಿ ನಿರ್ಮಿಸಿದವುಗಳಾಗಿವೆ. ಕರ್ನಾಟಕದಲ್ಲಿ ಸತಿ 


ಯಾದವರನ್ನು ಜೀವತೆಗಳಂತೆ ಕಂಡುಕೊಳ್ಳುವ ನಂಬಿಕೆ ಸತಿಪದ್ದ ತಿಯ ಪೋಷಣೆ 
ಯನ್ನು ಮಾಡಿರಬೇಕು, ಬ್ದ 


ಹಲವು ಮಾಸ್ತಿಗುಡಿಗಳಲ್ಲಿ ಮಾಸ್ತಿಗೊಂಬೆಗಳನ್ನು ಮಾಸ್ತಿಯರೆಂದು ಪೂಜಿಸು 
ಶ್ರಾರೆ, ಅನಿಲಗೋಡಹಳ್ಳಿಯಲ್ಲಿ ಕುಮಾರರಾಮನ ಸತಿಯರೆಂದು ಹೇಳಲಾಗುತ್ತಿರುವ 


ಕಾರವಾರ ಜಿಲ್ಲೆಯ ಮಾಸ್ತಿಸ್ಮಾರಕಗಳು ೧೩ 
ನಾಗಮ್ಮ , ಮಾಳಮ್ಮ ಹೊನ ಮ್ಮ, ಕೆಂಡದಮ್ಮರ ಮಾಸ್ತಿ ಗೊಂಬೆಗಳು ತುಂಬ 
ಪ್ರಭಾವವುಳ್ಳ  ಮಾಸ್ತಿದೇನಿಯರೆನಿಸಿಕೊಂಡಿವೆ. 'ಭಾಸ್ಟೇರಿ, ಮತ್ತು ಭಟ್ಕಳದ 
ಕೋಗತಿಕಟ್ಟೆಯಲ್ಲಿರುವ ಮಾಸ್ತಿಗುಡಿಗಳಲ್ಲಿ ಮಾಸ್ತಿಗೊಂಬೆಗಳನ್ನೇ ಮಾಸ್ತಿಯರು 
ಎನ್ನಲಾಗುತ್ತಿದೆ, ಪ್ರಾಚೀನವೆಂದು ಹೇಳಲಾಗುತ್ತಿರುವ ಮಾಸ್ತಿಗೊಂಬೆಗಳು 
ಮುರ್ಡೆಶ್ವರ ಮಾಸ್ತಿಗುಡಿಯಲ್ಲಿ ನೇತ್ರಾಣಿ, ಜಟ್ಟಿಗಾ, ಮಳ್ಳೆಮಾಸ್ತಿ, ಮಾಮಾಸ್ತಿ, 
ಯಕ್ಷಿಮಾಸ್ತಿ, ನಾಗಮಾಸ್ತಿ, ಕೆಂಡದ ಮಾಸ್ತಿ, ಹೊನ್ನಮಾಸ್ತಿ, ಚೌಡಿಮಾಸ್ತಿ, 
ಮೊದಲಾದ ಮಾಸ್ತಿ ಗೊಂಬೆಗಳನ್ನು ಮರದಿಂದ ಮಾಡಲಾಗಿದೆ. ಇವುಗಳಲ್ಲಿ ಕೆಲವನ್ನು 
ಗುರುತಿಸಿ ಇವು ಹಿಂದೆ ಯಾವಾಗಲೋ ಮಡಿದ ವೀರರ ಸ್ಮಾರಕುಗಳಾಗಿರಬಹು 
ದೆಂದು ಶ್ರೀ ಆರ್‌. ಎಸ್‌. ಪಂಚಮುಖಿಯವರು ಊಹಿಸುತ್ತಾರೆ. ೧೯ ಅವರ ಊಹೆ 
ಸರಿಯಾದುಜೆಂದು ತೋರುತ್ತದೆ” ಎಂದು ಡಾ. ಆರ್‌, ಶೇಷಶಾಸ್ತ್ರಿ ಅವರು ಹೇಳು 
ತ್ತಾರೆ,೨ ನಮಗೆ ಮಾತ್ರ ಅವರು ಗುರುತಿಸಿರುವ ಗೊಂಬೆಗಳಿಲ್ಲ ವೀರರ ಸ್ಮಾರಕ 
ಗಳೆಂದು ಹೇಳುವದು ಒಪ್ಪುವದಾಗುವದಿಲ್ಲ. ಇಲ್ಲಿರುವ ವೀರಮಾಸ್ತಿ, ಮಾಮಾಸ್ತಿ 
ಯರ ಗೊಂಬೆಗಳು ಯಾವುದೋ ಕಾಲದಲ್ಲಿ ಸತಿಯಾದವರ ಸ್ಮಾರಕಗಳಾಗಿರಬೇಕು. 
ಇಲ್ಲಿಯ ಕೆಲವು ಗೊಂಬೆಗಳು ಸ್ತ್ರೀರೂಪದಲ್ಲಿದ್ದು ಅವುಗಳಿಗೆ ಸೀಕಿ, ಬಳೆಗಳನ್ನು 
ತೊಡಿಸಿರುವದನ್ನು ನೋಡಿದರೆ, ಮತ್ತು ವರ್ಷಕ್ಕೊಮ್ಮೆ ನಡೆಯುವ ಐದು ದಿನಗಳ 
ಜಾತ್ರೆಯನ್ಲಿ ಹೆಣ್ಣು ಮಕ್ಕಳು ಹರಕೆಯ ಸೀರೆಗಳನ್ನು ಮತ್ತು ಮಾಸ್ತಿಗೊಂಬೆಗಳನ್ನು 
ಕೊಡುವದನ್ನು ನೋಡಿದರೆ, ಸಹಜವಾಗಿ ಸತಿಯರ ನೆನಪು ಮೂಡುತ್ತದೆ. ಅನಿಲ 
ಗೋಡಹಳಿ ಕೈಯಲ್ಲಿ ಕುಮಾರರಾಮನೊಡನೆ ಅವನ ಪತ್ನಿಯರ ಮರದೆ ಗೊಂಬೆಗಳಿದ್ದಂತೆ, 
ಇಲ್ಲಿಯೂ ವೀರರ ಗೊಂಬೆಗಳೊಡನೆ. ಸತಿಯಾದವರ ಗೊಂಬೆಗಳೂ ಸ್ಮಾರಕವಾಗಿ 
ಇರಬೇಕು. 

ಕಾರವಾರ ಪ್ರದೇಶದಲ್ಲಿ ಚೌಕ ಅಥವಾ ದುಂಡಾಗಿದ್ದು ಕಡಿಮೆ ಅಥವಾ 
ಹೆಚ್ಚು ಎತ್ತರದಲ್ಲಿ ನಿರ್ಮಾಣಗೊಂಡ ಮಾಸ್ತಿಕಟ್ಟೆಗಳನ್ನು ಕಾಣುತ್ತೇವೆ, ಮಾರ 
ಕಟ್ಟೆಮಾಸ್ತಿ, ಮಾಸ್ತಿಕಟ್ಟಾದ ಮಾಸ್ತಿಕಟ್ಟೆ, ಹೊನ್ನಾವರ ಮಾಸ್ತಿಕಟ್ಟೆ, ಮಾಸ್ತಿ 
ಹಳ್ಳೆ ದ ak ಸಿಕಟ್ಟೆ, ನೀಲಂಕಟ್ಟಾ ಜ್ರ ಹಲಾ ದ ಕಟ್ಟೆಗಳು ಯಾವದೋ 
ವರನ ಸತಿ ಹೋದವರನ್ನು ನೆನಪಿಸುತ್ತವೆ. ಈ ಕಟ್ಟಿ ಗಳ ಸಲೆ ಮಾಸ್ತಿ ಕಲ್ಲು 
ಗಳಿದ್ದು ಅವುಗಳನ್ನು ಪೂಜಿಸಲಾಗುತ್ತಿ ದೆ. ಮಾಸ್ತಿ ಕಲ್ಲುಗಳಿಗೆ ಗುಡಿಕಟ್ಟು ವಂತೆ. 
ಅವುಗಳಿಗೆ ಕಟ್ಟಿ ಕಟ್ಟುವ ಪದ್ಧ ತಿಯನ್ನು ಈ ಭಾಗದಲ್ಲೆಲ್ಲ ಕಾಣುತ್ತೇವೆ. ನೀಲನ್ನು 
೧. R.S. Panchmukhi : Archaeological Report on Kannada 

Research in Bombay Provlince for the year 1939-40, 

p. 24. 


೨, ಡಾ. ಆರ್‌, ಶೇಷಶಾಸ್ತ್ರಿ ; ಕರ್ನಾಟಕದ ವೀರಗಲ್ಲುಗಳು, ಪು, 16 


ಇಲ ಕರ್ನಾಟಕ ಭಾರತಿ 


ಎಂಬ ಸ್ತ್ರೀ ಗೋಕರ್ಣದ ಯಾತ್ರೆಗೆ ಹೋದ ತನ್ನ ಗಂಡ ಬಹುದಿನಗಳ ವರಿಗೆ ಬಾರದೇ 
ಇದ್ದಾಗ ಆತನನ್ನು ಕಾಣಬೇಕೆಂದು ಹುಡುಕುತ್ತ ಬರುತ್ತಿರುವಾಗ, ಜನರಿಂದ ಗಂಡನ 
ಮರಣವನ್ನು ಕೇಳಿ ಹಾಲಕ್ಕಿ ಒಕ್ಕಲಿಗರ ಕಟಿ ೈಗೆಗಳನ್ನು ತೆಗೆದುಕೊಂಡು ಚಿತೆ 
ಮಾಡಿ, ಹಾರಿಕೊಂಡು ಪ್ರಾಣಬಿಟ್ಟಿಳು. ಈ ನೀಲಂಕಟ್ಟ್ರಾ ನೀಲಮ್ಮನ ಅನುಗಮನ 
ವನ್ನು ಸೂಚಿಸುತ್ತದೆ, ಇಲ್ಲಿರುವ ಪ್ರದೇಶಕ್ಕೆಲ್ಲ "ನೀಲಂಕಟ್ಟ್ಯಾ' ಎಂಬ ಹೆಸರೇ 
ಪ್ರಚಲಿತದಲ್ಲಿದೆ. ನೀಲಮ್ಮನ ಮನೆತನಕ್ಕೆ ಸೇರಿದ ಮೂರು “ಐಗಳ ಮನೆಗಳು" 
ಇವತ್ತಿಗೂ ಅಂಕೋಲೆಯಲ್ಲಿವೆ. “ಐಗಳ ಮನೆಯ ಮೊದಲ ಮಕ್ಕಳಿಗೆ ನೀಲಮ್ಮ 
ಎಂಬ ಹೆಸರನ್ನು ತಪ್ಪದೇ ಇಡುತ್ತಲಿರುವವುದು ಕಂಡುಬರುತ್ತದೆ”: ಎಂದು ಡಾ. 
ಚೆನ್ನಕ್ಸ ಎಲಿಗಾರ ಅವರು ತಿಳಿಸಿದರೂ, ಐಗಳರ ಮನೆಯ ಮಕ್ಕಳಿಗಾರಿಗೂ ಮೊದ 
ಲಾಗಲೀ, ಈಗಾಗಲೀ ನೀಲಮ್ಮ ಎಂಬ  ಹೆಸರನ್ಸಿಟ್ಟದ್ದು ಕಂಡುಬರುವದಿಲ್ಲ. 
ಅಂಕೋಲಾ ತಾಲೂಕಿನಲ್ಲಿರುವ ಮಾಸ್ತಿ ಕಟ್ಟಾ ಗ್ರಾಮಕ್ಕೆ ಈ ಹೆಸರು ಮಾಸ್ತಿಕಟ್ಟೆ 
ಯಿಂದಲೇ ಬಂದಿರುವದು ಸ್ಪಷ್ಟವಾಗುತ್ತದೆ. ಕಾಡಿನಲ್ಲಿದ್ದ ಮಾಸ್ತಿಕಲ್ಲಿನ ಸತಿ 
ಕಾಡಿನ ಜನರಿಗೆ ಕನಸಿನಲ್ಲಿ ಬಂದಳೆಂದು, ಅವರು ಬೀದಿಯ ಪಕ್ಕಕ್ಕೆ ಮಾಸ್ತಿಕಲ್ಲನ್ನು 
ತೆಂದು ಕಟ್ಟೆಯ ಮೇಲೆ ಸ್ಥಾಪಿಸಿದರೆಂದೂ ಹೇಳಲಾಗುತ್ತಿದೆ. ಅದೇ ಕಾಲಕ್ಕೆ ಅಲ್ಲಿಗೆ 
ನಾರಾಯಣ ಸ್ವಾಮಿಗಳು ಬಂದು ವಾಸಿಸಲು ಪ್ರಾರಂಭಿಸಿದಾಗ, ಅವರೊಡನೆ ಇನ್ನೂ 
ಮೂರ್ನಾಲ್ಕು ಜನ ಸಾಧುಗಳು ಇರತೊಡಗಿದರೆಂದೂ ತಿಳಿದುಬರುತ್ತದೆ. ಬರುಬರುತ್ತ ' 
ಜನರೂ ವಾಸಿಸಲು ಪ್ರಾರಂಭಿಸಿದರು. ಈಗ ಸುಮಾರು ಐವತ್ತು ಮನೆಗಳ “ಮಾಸ್ತಿ 
ಕಟಾ ಶ್ರ ಗ್ರಾಮ” ಬೆಳೆದು ನಿಂತಿದ್ದನ್ನು ಕಾಣಬಹುದಾಗಿದೆ. ಈ ಪ ದೇಶದಲ್ಲೆಲ್ಲ 
ಈ ಗ್ರಾಮದ ಹೆಸರು ತುಂಬ ಪ್ರಸಿದ್ಧವಾಗಿದೆ, 


ಮಾಸ್ತಿಕಲ್ಲುಗಳಿದ್ದ ಪ್ರದೇಶಗಳನ್ನು ಮಾಸ್ತಿ ಹೆಸರಿನಿಂದ ಮಾಸ್ತಿಬ್ಯಾಣ, 
ವೀರಮಾಸ್ತಿ ಬ್ಯಾಣ ಅಥವಾ ರಣಮಾಸ್ತಿ ಬ್ಯಾಣ, ಮಾಸ್ಮಿಮಳ ಅಥವಾ ಮಾಸ್ತಿಗದ್ದೆ, 
ಮಾಸ್ತಿಹಳ್ಳ ಮಾಸ್ತಿಕಾನ ಈ ಮುಂತಾಗಿ ಕರೆಯುವುದು ತುಂಬ ವಾಡಿಕೆಯಲ್ಲಿದೆ. 
ಈ ಪ್ರದೇಶಗಳ ಕುರಿತಾಗಿ ಜನರಲ್ಲಿ ಭಯ-ಭಕ್ತಿಗಳಿವೆ. ರಣಮಾಸ್ತಿ ಬ್ಯಾಣದಲ್ಲಿ 
ಮಧ್ಯಾಹ್ನದಲ್ಲಿ ಯಾರೂ ಶಿರುಗಾಡುವಂತಿಲ್ಲ. ಈ ಸಮಯದಲ್ಲಿ ಕಲ್ಲುಗಳು ಬೀಳುತ್ತವೆ 
ಎಂದೂ, ಭಯಂಕರವಾದ ಸಪ್ಪಳಗಳು ಕೇಳಿಬರುತ್ತವೆ ಎಂದೂ ಜನರು ನಂಬಿಕೊಂಡಿ 
ದಾರೆ. ಮಾಸ್ತಿ ಹೆಸರಿನಿಂದ ಪ್ರದೇಶಗಳನ್ನು ಗುರುತಿಸುವಂತೆ ಊರುಗಳ ಹೆಸರಿನಿಂದ 
ಮಾಸ್ತಿಯನ್ನು ಮುರ್ಡೇಶ್ವರ ಮಾಸ್ತಿ, ಅರಗಾ ಮಾಸ್ತಿ, ಹೊನ್ನಾವರ ಮಾಸ್ತಿ, 
ಅಂಕೋಲಾ ಮಾಸ್ತಿ, ಮಾಸ್ತಿ ಕಟ್ಟಾ ಮಾಸ್ತಿ ಈ ಮೊದಲಾಗಿ ಗುರುತಿಸಲಾಗುತ್ತಿ, ದೆ. 
ಕೆಲವು ಭಾಗಗಳಲ್ಲಿ ಮಾಸ್ತಿ ಯರನ್ನು ಸ್ವಭಾವಗಳ ಹಿನ್ನೆಲೆಯಲ್ಲಿ, ಉಗ್ರಸ ಸಭಾ 
ವದ ಮಾಸ್ತಿಯನ್ನು ಯೀರ ಅಥವಾ ರಣಮಾಸ್ತಿ ಎಂದೂ, ಕೆಂಡ ಹಾಯುವ ಮಾಸ್ತಿ 


ಹ, ಡಾ! ಚಿನ್ನಕ್ಕ ಎಲಿಗಾರ ; ಶಾಸನಗಳಲ್ಲಿ ಕರ್ನಾಟಕದ ಸ್ತ್ರೀ ಸಮಾಜ್ಕ ಪು. 249. 


ಕಾರವಾರ ಜಿಲ್ಲೆಯ ಮಾಸ್ತಿಸ್ಮಾರಕಗಳು ೧೫ 


ಯನ್ನು ಕೆಂಡದ ಮಾಸ್ತಿ ಎಂದೂ ಕರೆಯಲಾಗುತ್ತಿದೆ. ಶಿಲ್ಪಗಳನ್ನು ಆಧರಿಸಿ 
ಕಂಬದ ಮಾಸ್ತಿ, ನಾಗಮಾಸಿ, ಜೈನಮಾಸ್ತಿ ಎಂದೂ ಕರೆಯಲಾಗುತ್ತಿದೆ. ಸತಿ 
ಹೋದವರ ಹೆಸರಿನಿಂದ ಕರೆಯುವ ಒಂದೇ ಒಂದು ಅಪರೂಪದ ನಿದರ್ಶನವೆಂದರೆ 
“ನೀಲಂಕಟ್ಟಾ” ಎಂದೇ ಹೇಳಬೇಕು. ಸತಿ ಕೊಂಡಕ್ಕೆ ಬೀಳುವ ಸಂದರ್ಭದಲ್ಲಿ 
ನಡೆದ ಆಚರಣೆಗಳನ್ನು ಕಾರವಾರದ ಹಲವು ಭಾಗಗಳಲ್ಲಿ ಇನ್ನೂ ಜೀವಂತವಾಗಿ 
ಉಳಿಸಿಕೊಂಡು ಬರಲಾಗಿದೆ. ವೀರನಿಗೂ ಇನ್ನಿತರರಿಗೂ ನಡೆದ ಹೋರಾಟವನ್ನು 
ಬಂಡಿಹಬ್ಬದ ಕಾಲಕ್ಕೆ ಅಂಕೋಲೆಯ ಆಡುಕಟ್ಟೆ ಕೈಯಲ್ಲಿ ರಾತ್ರಿ ಆಡಿತೋರಿಸಲಾಗು 
ತ್ತದೆ. ಹೋರಾಟದಲ್ಲಿ ವೀರ ಮಡಿಯುತ್ತಾನೆ. ವೀರನ ಪತ್ನಿಯನ್ನು ಕುರಿತು ಸುತ್ತ 
ಲಿನ ಜನರು, ನೀನು ಯಾರು ? ಎಂದು ಹಾಸ್ಯ ಮಾಡುತ್ತಾರೆ, ಸತಿ ತನ್ನ ಗಂಡ ವೀರ 
ನೆಂದೂ ಮಡಿಯುವದಿಲ್ಲವೆಂದು ಹೇಳಿದರೂ ಜನರು ಮತ್ತೆ ಮತ್ತೆ ಟೀಕಿಸುತ್ತಾರೆ. 
ಸತಿ ಇನ್ನು ಕುಂಕುಮ ಇಟ್ಟುಕೊಳ್ಳುವಂತಿಲ್ಲ ಓಲೆ ಹಾಕುವಂತಿಲ್ಲ, ಬಳೆ 
ತೊಡುವಂತಿಲ್ಲ. ನಾನೇಕೆ ಇರಬೇಕು ? ಸತಿಯರೇ ನಾನು ಕೊಂಡಕ್ಕೆ ಬೀಳುತ್ತೇನೆ 
ಎಂದು ತನ್ನ ನಿರ್ಧಾರವನ್ನು ಹೇಳುತ್ತಾಳೆ. ಕರ್ನಾಟಕದಲ್ಲಿ ವಿಧವೆಯರು ಎದುರಿ 
ಸಬೇಕಾದ ಸ್ಥಿತಿ-ಗತಿಗಳನ್ನು ಇದು ಧ್ವನಿಸುತ್ತದೆ ! “ದಹನ ಮಾಡಿಕೊಳ್ಳದವಳು 
ಒರಟು ಬಟಿ ಕೈಗಳನ್ನು ಧರಿಸಿ ತನ್ನ ಮನೆಯವರೊಡನೆ ನೆರೆಹೊರೆಯವರ ಚುಚ್ಚು 
ಮಾತುಗಳಿಗೊಳಗಾಗಿ ಕಷ್ಟದಲ್ಲಿ ಬಾಳಬೇಕಾಗುತ್ತದೆ” ಎಂದು ವಿದೇಶಿ ಪ್ರವಾಸಿ 
ಇಬೆ ನೆ ಬತುತಾ ಹೇಳಿದ ಮಾತುಗಳನ್ನು ಇಲ್ಲಿ ಸ್ಮರಿಸಬಹುದು. ವಿಧವೆಯ 
ಕಷ್ಟ ಕರ ಜೀವನಕ್ಕೆ ತೆ ಮರಣವನ್ನೆ ಸ್ವ (ಕರಿಸುವಲ್ಲ 'ಕರ್ನಾಟಿಕದ ಸ್ತ್ರಿ ೀಯರು- ಮನಸ್ಸು 
ಮಾಡಿರಬೇಕೆನಿಸುತ ದೆ. ತಲೆಗೆ ಕೇದಗೆಯ ಗರಿಗಳನ್ನು ಕಟ್ಟಿ ಕರು ಕೈಯಲ್ಲಿ ಭಕ, 
ಹೆಣೆಯಲ್ಲಿ ಕುಂಕುಮ, ಕೊರಳಲ್ಲಿ ತಾಳಿ, ಮೂಗಿನಲ್ಲಿ ನತ್ತು » ಕಾಲಲ್ಲಿ ಗೆಜ್ಜೆ ಕಟ್ಟ 
ಕೊಂಡು. ಕುಣಿಯುತ್ತ ಸತಿ ಸೌಭಾಗ್ಯವತಿಯಾಗಿ ಕೊಂಡಕ್ಕೆ ಹೋಗುವ ಚರಣ 
ಯನ್ನು ಚಂದಾವರದ ಬಂಡಿ ಹಬ್ಬ ದಲ್ಲಿ ಕಾಣುತ್ತೇವೆ ಎರಡು bE ಕಟ್ಟಿ ಗೆಗೆ ಲಂಗಾ 
ಉಡಿಸಿ, ಕೊರಳಿಗೆ ಹಾರ ಹಾಕಿ, ಮಾಸ್ತಿ ಮುಖವಾಡ ಇಟ್ಟು ಮಾಸ್ತಿಯಮ್ಮನನ್ನು 
ಸಿಂಗರಿಸುವವರನ್ನು ಅಂಕೋಲಾದಲ್ಲಿ ಕಾಣುತ್ತೇನ. ಸೌಭಾಗ್ಯವತಿಯರು ಮಾಸ್ತಿಯ 
ಮ್ಮನಿಗೆ ಅರತಿ ಬೆಳಗಿ, ಬಾಳೆಹಣ್ಣು, ಅಕ್ಕಿ, ಕಾಯಿ, ಸೀರೆ, ಕುಪ್ಪಸ ಮೊದಲಾದನು 
ಗಳಿಂದ ಉಡಿತುಂಬಿ, ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ. ಮಾಸ್ತಿ ಮುಖವಾಡ 
ಹಿಡಿದವರ ಮೈಯಲ್ಲಿ ಮಾಸ್ತಿ ಪ್ರವೇಶವಾಗಿ, ಆತ ಕುಣಿಯುತ್ತ ವಾದ್ಯಗಳೊಂದಿಗೆ 
ಕೊಂಡಕ್ಕೆ ನಡೆದು ಬಂದು, ಚಿತೆಗಾಗಿ ಇಟ್ಟಿ ಹುಲ್ಲಿನ ದಿಬ್ಬಕ್ಕೆ ಬೆಂಕಿ ಇಟ್ಟು, ಒಂದು 
ಸುತ್ತನ್ನು ಹಾಕಿ ಚಿತೆಯಲ್ಲಿ ಹಾರಿಕೊಳ್ಳು ತ್ತಾನೆ ಆಗ ಜೋರಾಗಿ ವಾದ್ಯಗಳನ್ನು 
ಬಾರಿಸುತ್ತಾರೆ. ಇದು ಹೋರಾಟದಲ್ಲಿ ಮಡಿದ ವೀರನೊಬ್ಬನ ಪತ್ತಿ ಅನುಗಮನದ 
ಮೂಲಕ ಸತಿಯಾದ ಘಟನೆಯನ್ನು ಸೂಚಿಸುತ್ತದೆ. ವಿದೇಶಿ ಪ್ರವಾಸಿಗರು ಸತಿ 


೪, ಎಚ್‌, ಎಲ್‌, ನಾಗೇಗೌಡ : ಪ್ರವಾಸಿ ಕಂಡ ಇಂಡಿಯಾ ; ಸಂ-2 ಮ, 75. 


೧೬ ಕರ್ನಾಟಕ ಭಾರತಿ 


ಯಾಗುವವರೊಡನೆ ವಾದ್ಯಗಳನ್ನು ಬಾರಿಸುವದನ್ನು, ಸುಮಂಗಲೆಯರು ಇರುವು 
ದನ್ನು, ಸತಿ ಸಿಂಗರಿಸಿಕೊಂಡು ಕೊಂಡಕ್ಕೆ ಹೋಗುವುದನ್ನು, ಚಿತೆಗೆ ಪ್ರದಕ್ಷಿಣೆ ಹಾಕು 
ವುದನ್ನು ಉಲ್ಲೇಖಿಸಿರುವುದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಳಿ ಬಹುದು. 

ಮಾಸ್ತಿ ಕೊಂಡಕ್ಸೆ ಬೀಳುವಾಗ ಹುಲ್ಲಿನ ಚಿತೆ ನಿರ್ನಿಸುವುದನ್ನು 
ಅಂಕೋಲಾದಲ್ಲಿ ಇಂದು ನಾವು ಕಾಣುತ್ತಿದ್ದರೂ, ಕೆಲವು ವರ್ಷಗಳ ಹಿಂದೆ ನೆಲವನ್ನು 
ವಿಸ್ತಾರವಾಗಿ ದುಂಡಾಗಿ ಅಗೆದು, ಕಟ್ಟಿಗೆ ಕುಳ್ಳಿನಿಂದ ಚಿತೆ ಮಾಡಲಾಗುತ್ತಿತ್ತೆಂದು 
ಹೇಳಲಾಗುತ್ತಿದೆ. ಮಾಸ್ತಿ ಹಾಯುವ ತೀರ ಚಿಕ್ಕ ಮತ್ತು ಮುಂದಕ್ಕೆ ಸ್ವಲ್ಪ 
ಚಾಚಿಕೊಂಡ ದುಂಡಗಿನ ಕೊಂಡವೊಂದನ್ನು ಅರಗಾದಲ್ಲಿ ಕಾಣಬಹುದು. ಸಂತಗುಳಿ 
ಯಲ್ಲಿ ಕೆಂಡದ ಮಾಸ್ತಿ ಕೆಂಡ ಹಾಯುವುದನ್ನು ಇಲ್ಲಿ ಸ್ಮರಿಸಬಹುದು. ಈ ಭಾಗದೆ 
ಹಲವೆಡೆಗಳಲ್ಲಿ ಸತಿ ಕೆಂಡ ಹಾಯುವುದನ್ನು, ಇಲ್ಲಿ ಸತಿ ಕೊಂಡ ಬೀಳುವದನ್ನು 
ಗಮನಿಸಿದರೆ, ಕರ್ನಾಟಕದಲ್ಲಿ ನೆಲ ಅಗೆದು ಚಿತೆ ಮಾಡಿದ ಕೊಂಡದಲ್ಲಿ ಕೆಲವರು 
ಸತಿಯಾಗುತ್ತಿ ದ್ವರೆಂದು ಹೇಳಬಹುದು. 

ಈ ರೀತಿಯಾಗಿ, ಕಾರವಾರ ಜಿಲ್ಲೆಯ ಮಾಸ್ತಿಸ್ಮಾರಕಗಳು ಗತೆಕಾಲದಲ್ಲಿ 
ನಡೆದ ಸತಿ ಘಟನೆಗಳನ್ನು ವಿರಳವಾಗಿ, ಕೆಲವೊಮ್ಮೆ ವಿಸ್ತಾರವಾಗಿ ರೂಪಿಸುವುದನ್ನು 
ಕಾಣುತ್ತೇವೆ. ಅವುಗಳನ್ನು ಸಾಧ್ಯವಾದ ಮಟ್ಟಿಗೆ ಸಂಗ್ರಹಿಸಿ, ಅವುಗಳಲ್ಲಿ ಅಡಗಿದ 
ಇತಿಹಾಸದ ಸತ್ಯವನ್ನು ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಇದಾಗಿದೆ. 


* x 


ದ್ವಯಗಳು ಮತ್ತು ತ್ರಯಗಳು: ಒಂದು ಜಿಜಾ ಸೆ 


- ಎಚ್‌. ವಿ. ನಾಗೇಶ್‌ 


ಮೇಲುನೋಟಕ್ಕೆ ಸರಳ ಮತ್ತು ಸ್ವಯಂವೇದ್ಯವೆಂದು' ಕಾಣುವ ಎಷ್ಟೋ 
ವಿಷಯಗಳು ಆಳಕ್ಕಿಳಿದು ನೋಡಿದಾಗ ತಮ್ಮ ಸಂಕೀರ್ಣತೆಯನ್ನೂ ಮಹತ್ವವನ್ನೂ 
ಪದರು ಸದರಾಗಿ, ನಿಧಾನವಾಗಿ ತಕೆದುಕೊಳ್ಳುತ್ತಿ ತಡಾ ಸುಳ್ಳಲ್ಲ. ಈ 
ಮಾತಿಗೊಂದು ಉತ್ತಮ ನಿದರ್ಶನವೆಂದರೆ ಎರಡು ಅಥವಾ ಮೂರು ಸದಸ್ಯರಿರುವ 


ಬಹು ಕ ಗುಂಪುಗಳ ಅದ್ಭು ತಲೋಕ, ಅವುಗಳನ್ನು ಕುರಿತು ಒಂದು ಚಿಕ್ಕ 
ಜಿಜ್ಞಾಸೆ ಇಲ್ಲಿದೆ. 
೧ 


"ದ್ವಯ' (ಇಂಗ್ಲಿಷ್‌ : ಡಯಾಡ್‌) ಎಂಬುದು ಇಬ್ಬರೇ ವ್ಯಕ್ತಿಗಳಿರುವ ಸುಪ 
ರಿಚಿತವಾದ ಸಮೂಹೆ. ಇದನ್ನು ಜೋಡಿ, ಜೋಡಿಗುಂಪು ಅಥವಾ ಜೊತೆಗುಂಪು 
ಎಂದು ಕರೆಯುವುದು ವಾಡಿಕೆ. ಪ್ರಸಂಗವಶಾತ್‌ ಎಲ್ಲೋ ಒಮ್ಮೆ ಸಂಧಿಸುವ, 
ಸಂಭಾಷಿಸುವ ಇಬ್ಬರನ್ನು ನಾವು ಜೋಡಿಗುಂಪು ಎಂದು ಕರೆಯುವುದಿಲ್ಲ. ಉದಾ 
ಹರಣೆಗೆ, ಸರಕುಗಳನ್ನು ಮಾರುವ ವ್ಯಾಪಾರಿ ಮತ್ತು ಅವನ ಸರಕುಗಳನ್ನು 
ಕೊಳ್ಳುವ ಗಿರಾಕಿ ತಮ್ಮೊಳಗೆ ಕ್ಷಣವೆರಡುಕ್ಷಣ ಸಂಬಂಧೆ-.ಸಂಸರ್ಕ ಹೊಂದಬಹುದು; 
ಆದರೆ ಅವರದು ಒಂದು ಜೋಡಿ ಅಥವಾ ದ ಯ ಆಗುವುದಿಲ್ಲ: ಹಾದಿಯಲ್ಲಿ ಅಕ 
ಸ್ಮಾಶ್ರಾಗಿ ಸಂಧಿಸುವ ಇಬ್ಬರು ಜೋಡಿಯಲ್ಲ. ಕ್ಯೂದಲ್ಲಿ ಒಬ್ಬರ ಹಿಂಡೊಬ್ಬರಂತೆ 
ನಿಂತ ಇಬ್ಬರು ಜೋಡಿಯಲ್ಲ. ಜೋಡಿಯಾಗಬೇಕಾದರೆ ಇಬ್ಬರಿದ್ದರೆ ಸಾಲದು, ಆ 
ಇಬ್ಬರ ನಡುವೆ ನಿರಂತರವಾದ ಸಂಪರ್ಕ ಬೇಕು; ಸಾಹಚರ್ಯ ಮತ್ತು ಸಂಬಂಧಗಳು 
ಬೇಕು. ಒಟ್ಟಿ ನಲ್ಲಿ ನಿರಂತರವಾಗಿ ಸಂಪರ್ಕ ಹೊಂದಿದ, ನಿಕಟ ಸಂಬಂಧವುಳ್ಳ 
ಇಬ್ಬರು ಸಷ. ಜೋಡಿಯಾಗುತ್ತಾರೆ. ವಿವಾಹಿತ ದಂಪತಿಗಳು ಇಂಥ ಒಂದು 
ಜೋಡಿ. ವಿವಾಹಕ್ಕೆ ಅಣಿಯಾಗಿ ನಿಂತ ಇಬ್ಬರು ಪ್ರೇಮಿಗಳು ಇಂಥ ಇನ್ನೊಂದು 
ಜೋಡಿ. ಆತ್ಮೀಯ ಗೆಳೆಯರಿನ್ಬರು, ಅಣ್ಣ-ತಮ್ಮ , ಅಕ್ಕ-ತಂಗಿ, ತಾಯಿ-ಮಗ, 
ತಂದೆ-ಮಗ, ವೃತಿ 8 ಉಧಾರರಾಧ ಇಬ್ಬರು ವೈದ್ಯರು, ವ್ಯಾಪಾರದ ಪಾಲುದಾರ 

ರಾದ ಇಬ್ಬರು, ಇಸ್ಸಿ "ಟು ಆಟದ ಇಬ್ಬರು ಗೆಳೆಯರು, ಅವಳಿ-ಜವಳಿ ಸೋದರರು 
WA 4 ದ್ವ ಯಗಳು ನಮಗೆ ಸುಖರಿಚಿತವಾಗಿನೆ, 

"ತ್ರಯ? (ಇಂಗ್ಲಿಷ ಸ; ಟ್ರಯಾಡ್‌) ಎಂಬುದು ಆ ಹೆಸರೇ ಸೂಚಿಸುವಂತೆ 

ಮೂವರು ಸದಸ್ಯರಿರುವ ಸಮೂಹೆ. ಸದಾ ಒಟ್ಟಿಗೆ ಇರುವ ಹಾಗೂ ನಿಕಟವಾದ 


೧೮ ಕರ್ನಾಟಕ ಭಾರತಿ 


ಸಂಬಂಧವನ್ನು ಹೊಂದಿರುವ ಮೂವರ ಕೂಟ. ತಂದೆ-ತಾಯಿ-ಮಗ ಅತ್ತೆ- 
ಸೊಸೆ-ಮಗ, ಮೂವರು ಅಣ್ಣ -ತಮ್ಮುಂದಿರು, ಅಕ್ಕ-ತಂಗಿಯರು, ಆಟಿದ ಗೆಳೆಯರು, 
ವ್ಯಾಪಾರದ ಮೂವರು ಪಾಲುದಾರರು, ತ್ರಿ-ಸದಸ್ಯ ಸಮಿತಿ ಇವೆಲ್ಲ ಪರಿಚಿತವಾದ 
ಉದಾಹರಣೆಗಳು. 


ದ್ವಯಗಳು ಮತ್ತು ತ್ರಯಗಳು ನಮಗೆ ಸರಿಚಿತವಸ್ಟೇ ಅಲ್ಲ, ಅವು ಮಹತ್ವ 
ಪೂರ್ಣವಾದ ಗುಂಪುಗಳೂ ಹೌದು. ಚಾರ ಹಾರ್ಟನ್‌ ಕೂಲೆ ಎಂಬ ಸಮಾಜ 
ಶಾಸ್ತ್ರಜ್ಞನು ವರ್ಣಿಸಿದ "ಪ್ರಾಥಮಿಕ ಸಮೂಹ್‌'(ಪ್ರ್ರಾಮರಿ ಗ್ರುಪ್‌)ದ ಕಾನ 
ಅವು ಸೇರಿವೆ. ಇಂಥ ಗುಂಪುಗಳನ್ನು ನಾವು ವ್ಯಕ್ತಿ ಜೀವನದ ಪ್ರಾರಂಭದಲ್ಲೇ ಸೆ 
ಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ಅವುಗಳಿಂದ ಬಹುವಿಧವಾಗಿ ಪ್ರಭಾವಿತರಾಗುತ್ತೆ ಆ 
ಹೀಗೆ ಅವು ಕಾಲ ಗ ಮಹೆತ್ವ ಇವೆರಡೂ ದೃಷ್ಟಿ ಗಳಿಂದ ಪ್ರಥಮ ಸಮೂಹೆಗಳು. 
ಕೂಲೆ ಹೇಳುವಂತೆ ಅವು ಶಭ ಸಮಾರು 

ಇಷ್ಟು ಪರಿಚಿತವಾದ ಹಾಗೂ ವ್ಯಕ್ತಿತ್ವದ ರೂಸನೆಯಲ್ಲಿ ಮಹತ 3 ಪಡೆದ ಈ 
ಕಿರುಗುಂಪುಗಳ ಬಗೆಗೆ ನಾನಿನ್ನೂ ಅಷ್ಟಾಗಿ ಗಮನಕೊಟ್ಟಲ್ಲ ಎಂದರೆ ತಪ್ಪಾಗ 
ಲಾರದು. ಇವುಗಳ ಅಧ್ಯಯನಕ್ಕೆ ಶ್ರೀಕಾರ ಹಾಕಿದ ಶ್ರೇಯಸ್ಸು ಜರ್ಮನ್‌ ದೇಶದ 
ಸಮಾಜ ವಿಜ್ಞಾನಿ ಜಾರ್ಜ ಸಿಮೆಲ್‌ (೧೮೫೮-೧೯೧೮), ಇವನ ನಂತರ ವಿವಿಧ 
ಪ್ರಾಥಮಿಕ ಸಮೂಹಗಳ ಅಧ್ಯಯನಕ್ಕೆ ತಳಪಾಯ ಹಾಕಿದವನೆಂದರೆ ಅಮೇರಿಕೆಯ 
ಸಮಾಜಶಾಸ್ತ್ರಜ್ಞ ನಾದ ಚಾರ ಹಾರ್ಟನ್‌ ಕೂಲೆ (೧೮೬೪-೧೯೯). ಜಾರ್ಜ 
ಸಿಮೆಲನು ದ ಸಯ ಮತ್ತು ತ್ರಯಗಳ ಕೌತುಕಪೂರ್ಣವಾದ ಲೋಕದ ಕಿರುಪರಿಚಯ 
ವನ್ನು ಮಾಡಿಸುತ್ತಾನೆಂಬುದು ನಿಜವಾದರೂ ಅವನ ಗಮನವು ಹೆಚ್ಚಾಗಿ ಸಮೂಹದ 
ಸದಸ್ಯರ ಸಂಖ್ಯೆ ಎಸಿ ದೆ ಹಾಗೂ ಆ ಸಂಖ್ಯೆ ಯು ಸಮೂಹ ರಚನೆಯನ್ನು ಹೇಗೆ 
ನಿರ್ಧರಿಸುತ್ತದೆ ಎಂಬ ವಿಷಯದ ಕಡೆಗಿದೆ. ಹಿನ ತನ್ನ ಪ್ರಬಂಧಕ್ಕೆ ಸಮತ 
ಪರಿಮಾಣಾತ ಭ್‌ ಮುಖಗಳು' ಎಂದು ಕರೆದುದು ಅರ್ಥಪೂರ್ಣವಾಗಿಜೆ. 


ಕೂಲೆ ಪ್ರಾಥಮಿಕ ಸಮೂಹಗಳ ವಿವಿಧ ಗುಣಲಕ್ಷಣಗಳನ್ನು ಚೆನ್ನಾಗಿ ವಿವರಿ 
ಸಿದ್ಧಾನಾದರೂ ಅವನಿಗೆ ದ್ವಯ ಮತ್ತು ತ್ರಯಗಳ ಬಗ್ಗೆ ವಿಶೇಷವಾದ ಮಮಕೆ 
ಯೇನೂ ಇಲ್ಲ, ಆ ನಂತರದ ಲೇಖಕರು ಚಿಕ್ಕ ಸಮೂಹಗಳ ಬಗ್ಗೆ ಅನೇಕ ಸಂಶೋ 
ಧನಾತ್ಮ! ಕಸ ಬಂಧಗಳನ್ನು ಬರೆದಿದ್ದಾರೆ. ವರಲ್ಲಿ ಕೆಲವರಾದರೂ ದ್ವ ಯ ಮತ್ತು 
ಕಯಗ ಅದ್ಭುತ ಲೋಕಗಳನ್ನು ಆಸ್ಪ ನ್ಯಾ ಗಿ ಪರಿಚಯ ಮಾಡಿಕೊಟ್ಟ ದ್ದಾ ಕ 
ಒಟ್ಟಿನಲ್ಲಿ, ಇದಿನ್ನೂ ಹೆಚ್ಚಾಗಿ ತುಳಿಯದ ಓತ ಈ ತುಳಿಯದ ಹಾದಿಯನ್ನು 
ಯುನ ಹಾಗೂ ತಿಳಿದ ಕೆಲವು ಮೌಲಿಕ ಅಂಶಗಳನ್ನು ಸಂಕ್ಷಿಪ್ತವಾಗಿ ಪರಿಚಯ 
ಮಾಡಿಕೊಡುವ ಒಂದು ಪ ಯತ್ನವನ್ನು ಇಲ್ಲಿ ಮಾಂಜಿ 


ಜ್‌ 
ಇಕಿ , ಶ್ನೆ 


ದ್ವ ಯಗಳು ಮತ್ತು ತ್ರ ಯಗಳು : ಒಂದು ಜಿಜ್ಞಾಸೆ ೧೯ 


೨ 

ದ್ವಯವು ಹುಟ್ಟುವುದು ಹೇಗೆ ? ಎಲ್ಲ ವಿಧದ ಸಮೂಹಗಳು ಹುಟ್ಟುವ ರೀತಿ 
ಯಲ್ಲಿಯೇ ಅದು ಹುಟ್ಟು ತ್ತದೆ. ಇಬ್ಬರು ವ್ಯಕ್ತಿ ಗಳ ಸಾಮಾನ್ಯ ಆಸ್ಥೆ, ಆಸಕ್ತಿಗಳನ್ನು 
ಅದು ತೃಪ್ತಿ ಬ್ಲಿಪಡಿಸುತ್ತ ry ವಿವಾಡೇಚ್ಛು ಗಂಡು-ಹೆಣ್ಣು » ವ್ಯಾಪಾರದ ಪಾಲು 
ಗಾರರು ಇವರೇ ಮೊದಲಾದವರು ತಮ್ಮ ಸಮಾನ ಉದ್ದೇಶಗಳನ್ನು ಆಕಸ್ಮಿಕವಾ 
ಗಿಯೋ ಅಥನಾ ಸ.ಜ್ಞಾಪೂರ್ವಕವಾಗಿಯೋ ಗುರುತಿಸಿಕೊಂಡು ಮುಂಜಿ ದೀರ್ಫ 
ಇಲದ ಒಡನಾಡಿಗಳಾಗಬಹುದು, ಅಥವಾ ನೆಕೆಹೊರೆಯಲ್ಲಿ ಬೆಳೆದು ದೊಡ್ಡವರಾದ 
ಗೆಳೆಯರು, ಒಡಹುಟ್ಟಿದ ಅಣ್ಣ-ತಮ್ಮಂದಿರು, ಅಕ್ಕ-ತಂಗಿಯರು ತಮಗೆ ಗೊತ್ತಿಲ್ಲ 
ದಂತೆಯೇ ಆಕಿ ಟೀಯ 'ಜೊತೆಗೂಪನ್ನು ಸೃಷ್ಠಿ ಸಿಕೊಳ್ಳ ಬಹುದು, ಈ ಜೋಡಿಗಳಲ್ಲಿ 
ಹೆಚ್ಚಿನವು ತನ್ನು ಸಮಾನ ಆಸಕ್ತಿ, ಅಭಿರುಚಿ, ಆಸ್ಥೈ ಅಥವಾ ಉದ್ದೇಶಗಳಿಂದ 
rr i ಹ್‌ ಇಸ್ಪೀಟು Rs ಅಥವಾ ನಾಟಕ ಯದ 
ಅಭಿರುಚಿಯುಳ್ಳ ಇಬ್ಬರು ಕಾಲಕ್ರಮೇಣ ರ್‌ ಜೋಡಿಯಾಗುತ್ತಾರೆ. ನಾವು 
ನಮ್ಮ ದೈನಂದಿನ ಜೀವನದಲ್ಲಿ ಆಟಗಾರರ ಜೋಡಿಗಳನ್ನೂ, ಗೆಳೆಯರ ಜೋಡಿಗುಂಪು 
ಗಳನ್ನೂ ಸಮಾನ ವ್ಯಸನಿಗಳ ಅಥವಾ ಸಮಾನ ಧರ್ಮಿಗಳ ಅನೇಕಾನೇಕ ದ್ವಯ 

ಗಳನ್ನೂ ಕಂಡಿದ್ದೇವೆ, 


ದ ್ರೈಯಗಳೆಲ್ಲಿ ಕೆಲವು ಇನ್ನೊಂದು ರೀತಿಯಲ್ಲಿ ಹುಟ್ಟಬಹುದು. ಇಬ್ಬರು 
ವ್ಯಕ್ತಿಗಳು ತಾವು ಒಬ )ರಿಗೊಬ್ಬರು ಪೂರಕವಾಗಿರುವುದನ್ನು ಗ್ರಹಿಸಿ ಜೋಡಿಗುಂಪನ್ನು 
ಸೃಷ್ಟಿ ಸಿಕೊಳ್ಳುತ್ತಾರೆ. ಉದಾಹರಣೆಗೆ, ದಾಂಪತ್ಯದ ಗಂಡು-ಹೆಣ್ಣು ಜೋಡಿಗಳು 
ಬೇಗೆ ಸ ಷ್ಟಿ ಯಾಗುತ್ತವೆ. ಸಂಗೀತಲೋಕದ ಒಂದು ಉದಾಹರಣೆಯನ್ನು ತೆಗೆದು 
ಕೊಳೊ* ಣು. ಅಲ್ಲಿ ಸೈಡಿಗೆ ಅವನ ಅಚ್ಚುವಮೆಚ್ಛಿ ಕೈನ "ಸಾಧಿ' ಇರುತ್ತಾನೆ. 
ಹಾಗೆಯೇ ಸುಪ್ರಸಿದ್ಧ ಗಾಯಕಿಯೊಬ್ಬಳಿಗೆ ಆಕೆಯ ತಂಗಿ ಅಥವಾ ಮಗಳೇ ಬೇಕು. 
ಒಬ್ಬರು ಇನ್ನೊಬ್ಬರಿಗೆ ಪೂರಕವಾಗಿರುವುದು ಸಾಮಾನ್ಯ ಸಂಗತಿ. ಹಾಗೆಯೇ 
ವ್ಯಾಪಾರ ವಾಣಿಜ್ಯದಲ್ಲಿ ಹೆಚ್ಚು ಬಂಡವಳ ತೊಡಗಿಸುವ ಒಬ್ಬನಿಗೆ ವ್ಯವಹಾರ ಚತುರ 
ನಾದ ಪಾಲುದಾರನೊಬ್ಬ ) ನಿರುವುದನ್ನು ಕಾಣುತ್ತೇವೆ, ಅನೇಕ ಕೆಳೆಗುಂಪು (ಗೆಳೆ 
ತನದ ಗುಂಪು)ಗಳನ್ನು ನಾವು ಒಳಹೊಕ್ಕು ನೋಡಿದರೆ ಕಾಣುವ ಒಂದು ವಿಷಯ 
ವೆಂದರೆ ಆ ಜೋಡಿಗಳಲ್ಲಿ ಒಬ್ಬನು ಸಿದ್ಧಾ ಂತಪ್ರಿಯನಾದರೆ, ಇನ್ನೊ ಬ್ಬ ಕರ್ತವ್ಯ ಶಾಲಿ 
ಯಾಗಿರುತ್ತಾನೆ. ಒಬ್ಬನು 'ಮುರುವಾಗಿದ್ದ ಕಿ ಇನ್ನೊಬ್ಬ ಗಡಸು. ಪ ರ್ರಸಿದ್ಧ ನಾದ 
"ಹಯವದನ' pow ಬರುವ ಕಪಿಲ ಮತ್ತು ಜೇವದತ್ತರು "ಜೀವ-ಕೊರಳ' 
ಗೆಳೆಯರು. ಆ ಜೋಡಿಯಲ್ಲಿ ಮೊದಲನೆಯವನು ಮೈಯಲ್ಲಿ ಗಟ ಸ ಗನಾದರೆ, ಎರಡನೆ 
'ಯವನು ಮಿದುಳಲ್ಲಿ ಗಟ್ಟಿಗನು, ಜನರು ಮೆಚ್ಚುವ ವಿದೂಷಕರ ಜೋಡಿಯಲ್ಲಿ 
K ಒಬ್ಬನು ಉದ್ದನೆಯ ಆಳು, ಇನ್ನೊಬ್ಬ ಗಿಡ್ನರಲ್ಲಿ ಗಿಡ್ಡ ಅಥವಾ ಅಡ್ಡಗಲ ಅಸಡ್ಡಾಳ 


ಬೆಳೆದ ಆಸಾಮಿ. ಸಿನಿಮಾ ಪ್ರಪಂಚದ ಲಾಕೆಲ್‌-ಹಾರ್ಡಿ ಜೋಡಿ ಇಂಥ ಪೂರಕ 
ತತ್ವದ ಮೇಲೆಯೇ ಅವಲಂಬಿಸಿದೆ. 


ದ್ವಯದ ವಿಶೇಷ ಗುಣನೇನು ? ಅಥವಾ ವಿಶೇಷ ಗುಣಗಳಾವುವು ? ಉತ್ತರ 
ರೂಪವಾಗಿ ಎಲ್ಲಕ್ಕೂ ಮೊದಲು ಒಂದು ವಿಶೇಷ ಗುಣವನ್ನು ಎತ್ತಿ ಹೇಳಬಹುದು. 
ಅದೇನೆಂದರೆ ಬೇರೆಲ್ಲ ಪ್ರಕಾರದ ಗುಂಪುಗಳಲ್ಲಿ ಒಂದು ಗುಂಪಿನ ಯಾವನೇ ಒಬ್ಬ 
ಸದಸ್ಯನು ಹೊರಗುಳಿದರೂ ಆ ಗುಂಪಿಗೆ ಸ್ವತಂತ್ರವಾದ ಅಸ್ತಿತ್ವ ಇರುತ್ತದೆ. ಉದಾ 
ಹರಣೆಗೆ, ನಟನೊಬ್ಬ ಹೊರಗೆ ಬಂದರೂ ನಾಟಕ ಕಂಪನಿ ಉಳಿಯುತ್ತದೆ. ದೊಡ್ಡ 
ಕುಟುಂಬದಲ್ಲಿ ಯಾವನೊಬ್ಬ ಹೊರಗೆ ಬಂದರೆ ಅಥವಾ ತೀರಿಕೊಂಡರೆ ಕುಟುಂಬವು 
ಅಳಿದುಹೋಗುವುದಿಲ್ಲ, ಕೆಲವು ವ್ಯಕ್ತಿಗಳು ಪಕ್ಷ ಬದಲಾಯಿಸಿದರೂ ರಾಜಕೀಯ 
ಪಕ್ಷವು ಮುಂದುವರಿಯುವುದನ್ನು ಕಾಣುತ್ತೇವೆ ಹೀಗೆ ಬೇಕೆ ಎಲ್ಲ ರೀತಿಯ ಸಮೂಹ 
ಗಳಿಗೆ ಒಬ್ಬ ಅಥವಾ ಕೆಲವು ಸದಸ್ಯರನ್ನು ಮೀರಿ ನಿಲ್ಲುವ ಅತಿ ವೈಯಕ್ತಿಕ ಅಸ್ತಿತ್ವ 
ವಿಜೆ. ಆದರೆ ದ್ವಯಕ್ಕೆ ಇಂಥ ಅಸ್ತಿತ್ವವಿಲ್ಲ. ಜೋಡಿಯಲ್ಲಿಯ ಒಬ್ಬನು ಹೊರಗೆ 
ಬಂದರೆ ಅಥವಾ ಸತ್ತರೆ ಆ ಗುಂಪು ಅಳಿದುಹೋಗುತ್ತದೆ. ಒಂದು ದಾಂಪತ್ಯದ 
ಜೋಡಿ ಅಥವಾ ಇಬ್ಬರು ಆತ್ಮೀಯ ಗೆಳೆಯರ ಜೋಡಿ ಅಥವಾ ಮತ್ತಾವುದೇ ಉದಾ 
ಹರಣೆಯನ್ನು ತೆಗೆದುಕೊಂಡರೂ ಈ ಮಾತು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಬ್ಬ 
ರಲ್ಲಿ ಓಬ್ಬರು ಇಲ್ಲದಾಗ ಗುಂಪೇ ಇಲ್ಲವಾಗುತ್ತದೆ. ಈ ಕಾರಣದಿಂದಲೇ ಸಿಮೆಲ್‌ 
“ದ್ವಯಕ್ಕೆ ಅದರ ಉಳಿವಿಗೆ ಇಬ್ಬರು ಬೇಕು; ಆದರೆ ಅದರ ಅಳಿವಿಗೆ ಒಬ್ಬರೇ ಸಾಕು” 
ಎಂದು ಹೇಳಿದ್ದು ಸ 


ದ್ವಯದ ಸದಸ್ಯರಿಗೆ ಅತಿ-ವೈಯಕ್ತಿಕವಾದ ಮತ್ತೊಂದು ಅಸ್ತಿ ತ್ವವಿಲ್ಲೆಂದು 
ನೋಡಿದೆವು. ಈ ಕಾರಣದಿಂದಾಗಿ ದ ಯವು ಬೇಕೆ ಗುಂಪುಗಳು ಹೇರುವ ನಿರ್ಬಂಧ 
ಗಳನ್ನು ಹೇರಲಾರದು ಎಂಬ ಮಾತನ್ನು ನಾವು ಗಮನಿಸಬೇಕು, ರಾಷ ಸದ ಹಿತ, 
ಪಕ್ಷದ ಹಿತ್ಕ ಸಮುದಾಯದ ಹಿತ ಮೊದಲಾದ ವ್ಯಕ್ತಿಗೆ ಮೀರಿದ ಗುರಿ-ಗಮ್ಯಗಳ 
ಗೊಂದಲವಿಲ್ಲ. ಅಲ್ಲದೆ ಗೆಲುವು ನನ್ನಿಂದಾಯಿತು, ಸೋಲು ಇನ್ನೊಬ್ಬ ನಿಂದಾಯಿತು 
ಎಂಬ ಜಗಳವಿಲ್ಲ, ಇಲ್ಲಿ ಹೊಣೆಗಾರಿಕೆಗಳು ಇಬ್ಬರವು; ಯಶಸ್ಸು ಅಪಯಶಸ್ಸು 
ಇಬ್ಬರವು. 

ದ್ವಯವು ಪ್ರಚೋದಿಸುವ ಭಾವನೆಗಳಾವುವು ? ಸದಸ್ಯರ ಸಂಬಂಧಗಳು 
ಯಾವ ರೀತಿಯವು ? ಈ ಬಗ್ಗೆ ಕೆಲವು ಸಂಗತಿಗಳು ನಮಗೆಲ್ಲ ಗೊತ್ತು. ಜೋಡಿಯು 
ನಿಕಟವಾದ, ಅನ್ಯೋನ್ಯವಾದ, ತೀವ್ರವಾದ, ಭಾವನಾತ್ಮಕವಾದ ಸಂಬಂಧಗಳಿಂದ 
ಕೂಡಿರುತ್ತದೆ, “ತನುವೆರಡು ಮನವೊಂದು' ಎಂಬ ಕಾವ್ಯದ ಮಾತು ಎಲಾ ದರೂ 
ಅನ ಸ್ವಯಿಸುವದಾದರೆ ಅದು ದ ಓಯಕ್ಕೆ ಅನ್ನ ೈಯಿಸಲೇಬೇಕು, ಸಮಭಾವ, ಸರಸ್ಪರಾ 
ಶ್ರಯ, ಆತ್ಮೀಯತೆ, ಅನ್ಯೋನ್ಯತೆ ಇವೆಲ್ಲ ಪದಗಳು ಸದಸ್ಯರ ಸಂಬಂಧಗಳನ್ನು 


ದ್ವಯಗಳು ಮತ್ತು ತ್ರಯಗಳು : ಒಂದು ಜಿಜ್ಞಾಸೆ ೨೦ 


ಸೂಚಿಸುತ್ತವೆ. ಸಾವು, ಅಗಲುವಿಕೆ, ಶಿಕ್ಷೆ ಅಥವಾ ಬೇರಾವುದೇ ಕಾರಣದಿಂದ 
ಜೋಡಿ ಗುಂಪು ಒಡೆದುಹೋದಕೆ ವ್ಯಕ್ತಿಗಳು ಎಷ್ಟು ದುಃಖಸಡುತ್ತಾರೆ ಎಂಬು 
ದನ್ನು ಕಾವ್ಯಗಳು ವರ್ಣಿಸಿ ಹೇಳಿವೆ. ಬಹು ದೀರ್ಫ ದಾಂಪತ್ಯದ ನಂತರ ಗಂಡ 
ಅಥವಾ ಹೆಂಡತಿ ತೀರಿಕೊಂಡಾಗ ಆಗುವ ವೇದನೆ ತೀವ್ರನಾದುದು, ಹಾಗೆಯೇ 


ಆತ್ಮೀಯ ಗೆಳೆಯನು ಇಲ್ಲದಾದಾಗ ಜೀವನವೆಲ್ಲ ಶೂನ್ಯ ಎಂದು ಹಲುಬಿದ ಗೆಳೆ 
ಯರಿದ್ದಾರೆ. 


ಜೋಡಿ ಅಥವಾ ದ ಯಗಳು ಸದಸ್ಯರ ವ್ಯಕ್ತಿ ಶ್ರದ ಮೇಲೆ ಗಾಢವಾದ ಪ್ರಭಾವ 
ವನ್ನು ಬೀರುತ್ತವೆ. ಗಂಡ-ಹೆಂಡತಿ, ತಾಯಿ-ಮಗ, ಅಣ್ಣ-ತಮ್ಮ , ಅಕ್ಕ-ತಂಗಿ, 
ಆತ್ಮೀಯ ಗೆಳೆಯರ ಗುಂಪುಗಳು ಇವೆಲ್ಲ ಎಲ್ಲ ಸಮಾಜಗಳಲ್ಲಿಯೂ ವ್ಯಕ್ತಿತ್ವವನ್ನು 
ರೂಪಿಸುವ ಗುಂಪುಗಳು. ಒಬ್ಬರಿಗಾಗಿ ಇನ್ನೊಬ್ಬನು ಸರ್ವಸ್ವವನ್ನು ಧಾರೆಯೆರೆದು 
ಕೊಡಬಲ್ಲ ಪರಸ್ಪರ ಪ್ರೇಮ, ಬಂಧುತ್ತ, ಸಹಕಾರ, ತ್ಯಾಗ ಇಂಥ ಗುಂಪುಗಳಲ್ಲಿ 
ಮಾತ್ರ ಸಾಧ್ಯ ಎಂದರೆ ಅತಿಶಯೋಕ್ತಿಯಲ್ಲ. 


ದ್ವಯಗಳು ಸೃಷ್ಟಿಸುವ ಗಾಢಸ್ಲೇಹ ಪ್ರೇಮಗಳು ಎಷ್ಟು ಸತ್ಯವೋ ಅವು 
ಸೃಷ್ಠಿ ಸುವ ಈರ್ಷೈ, ಕ್ರೋಧೆಗಳು ಕೂಡ ಅಷ್ಟೇ ಸತ್ಯ. ಸದಸ್ಯರ ಸಂಬಂಧಗಳು 


ಕೆಟ್ಟರೆ ಉಂಟಾಗುವ ಕಹಿ ಅಸ್ಟಿ ಪ್ಟಲ್ಲ.. ಸಂಬಂಧಗಳು ಮಧುರವಾಗಿದ್ದಾಗ ಸರ್ವ 
ಶ್ಯಾಗಕ್ಕೆ ಸಿದ್ಧವಿರುವ ಆತ್ಮೀಯ ಗೆಳೆಯರಿಬ್ಬರು ಯಾವುದೋ ಕಾರಣದಿಂದ ವಿರಸ 
ಉಂಟಾದಾಗ ಪರಸ್ಪರ ಸರ್ವನಾಶಕ್ಕೂ ಸಿದ್ಧರಾಗುವುದನ್ನು ನಾವು ವ್ಯಾವಹಾರಿಕ 
ಜೀವನದಲ್ಲಿ ಕಾಣುತ್ತೇವೆ. ಅವರು ಆಜನ್ಮ ವೈರಿಗಳಂತೆ ವರ್ತಿಸುತ್ತಾರೆ. ಅದೇ 
ರೀತಿಯಲ್ಲಿ ವಿವಾಹಿತ ದಂಪತಿಗಳ ಸಂಬಂಧಗಳಿಗೆ ಹುಳಿ ಹಿಂಡಿದಾಗ ಅವರ ಬಾಳು 
ನರಕ ಸದೃಶವಾಗುವುದನ್ನೂ ನಾವು ಕಾಣುತ್ತೇವೆ: ಇಂಥ ಜೋಡಿಗಳು ಮುಂದುವ 

ರಿಯುವದಕ್ಕಿಂತ ಮುರಿದು ಹೋಗುವುದೇ ವಾಸಿ, 


ನಾವು ಗಮನಿಸಬಹುದಾದ ಇನ್ನೊಂದು ವಿಷಯವೆಂದರೆ ಈ ಜೋಡಿಗಳ 
ಹುಟ್ಟಿನ್ನೂ, ಮುಕ್ತಾಯವನ್ನೂ ಸಮುದಾಯಗಳು ನಿಯಂತ್ರಿಸುವದಿದೆ, ಉದಾ 
ಹರಣೆಗೆ, ವಿವಾಹಿತ ದಂಪತಿಗಳ ಜೋಡಿ ಸೃಷ್ಟಿಯಾಗಲು ಸಮಾಜದ ಅನುಮತಿ, 
ಆಶೀರ್ವಾದ ಬೇಕು. ವ್ಯಾಪಾರದ ಪಾಲುಗಾರಿಕೆ ನಿರಂತರವಾಗಿ ಮುಂದುವರಿಯಲು 
ಸಮಾಜದ ಮತ್ತು ಸರಕಾರದ ಮನ್ನಣೆ ಬೇಕು. ಅದೇರೀತಿ ದಾಂಪತ್ಯದ ಜೋಡಿ 
ಯನ್ನು ಮುರಿಯುವದಕ್ಕೂ ಸಮಾಜಪ್ರಣೀತವಾದ ನಿಯಮಗಳೂ, ನಿರ್ಬಂಧನೆ 
ಗಳೂ ಇವೆ. ಪಾಲುಗಾರರು ಬೇರೆಯಾಗುವ ವಿಧಾನವನ್ನು ಸಮಾಜಗಳು ನಿಯಮ 
ಬದ್ಧ ಗೊಳಿಸಿವೆ. ಯಾವ ಜೋಡಿಯು ಪ್ರಶಸ್ತನೆಂಬುದನ್ನೂ, ಯಾವುದು ನಿಸಿದ್ಧ 
ವೆಂಬುದನ್ನೂ ಸಮುದಾಯಗಳು ನಿರ್ಧರಿಸಬಹುದು. ಮ್ಯಾಲಿನಾಫ್‌ಸ್ಕಿಯ ಪ್ರಕಾರ 


4೨ ಕರ್ನಾಟಕ ಭಾರತಿ 


ಕೆಲವು ಆದಿವಾಸಿ ಸಮಾಜಗಳಲ್ಲಿ ವ್ಯಕ್ತಿಗಳು ಯಾರೊಡನೆ ಜೋಡಿ ಗುಂಪನ್ನು 
ನಿರ್ಮಿಸಬಹುದೆಂಬ ಬಗ್ಗೆ ಕಟ್ಟುನಿಟ್ಟಾದ ನಿಯಮಗಳಿವೆ. ರಕ್ತಸಂಬಂಧಿಗಳು, 
ದಾಯಾದಿಗಳು, ವಚನಬದ್ಧರಾದ ಸ್ನೇಹಿತರು ಮಾತ್ರ ಜೋಡಿಯನ್ನು ಕಟ್ಟಲು 
ಸಾಧ್ಯವಿದೆ. ಕೆಲವು ಆದಿವಾಸಿ ಜನಾಂಗಗಳು "ಕುಲಾ' ಎಂಬ ವಿನಿಮಯ ಪದ್ಧತಿ 
ಯನ್ನು ಇಟ್ಟುಕೊಂಡಿವೆ. ಇಂಥ ವಿನಿಮಯಕ್ಕೆ ಯಾರು ಯಾರ ಜೋಡಿಯಾಗ 
ಬೇಕೆಂಬುದನ್ನು ಆ ಜನಾಂಗಗಳ ರೂಢಿಗಳೇ ನಿರ್ಧೆರಿಸುತ್ತವೆ. ಎಂದು ಮ್ಯಾಲಿನಾ 
ಫ್‌ಸ್ಕಿ "ಅನಾಗರಿಕ ಸಮಾಜದಲ್ಲಿ ಅಪರಾಧ ಮತ್ತು ರೂಢಿ-ರಿವಾಜುಗಳು' ಎಂಬ 
ಗ್ರಂಥದಲ್ಲಿ ಹೇಳಿದ್ದಾನೆ. 


೩ 

ತ್ರಯವು ದ್ವಯದಂತೆಯೇ ಬಹಳ ಸ್ವಾರಸ್ಯಕರವಾದ ಇನ್ನೊಂದು ಪ್ರಕಾರ. 
ಹಿಂದೆ ಹೇಳಿದಂತೆ ಅದು ಮೂವರು ಸದಸ್ಯರಿರುವ ಸಮೂಹ. ದ ಯಕ್ಕೆ ಮೂರನೆಯವ 
ನೊಬ್ಬನು ಸೇರಿಕೊಂಡಾಗ ಅದು ತ್ರಯವಾಗುತ್ತದೆ ಎಂಬುದು ಬಹಳ ಸರಳವಾದ 
ಹೇಳಿಕೆ. ಮೇಲುನೋಟಕ್ಕೆ ಈ ಮೂರನೆಯವನ ಪ್ರವೇಶ ಅಷ್ಟೇನೂ ಮಹೆತ್ವದ್ದಲ್ಲ 
ಎನ್ನಿಸಬಹುದು. ಆದರೆ ಕೂಲಂಕಷವಾಗಿ ನೋಡಿದರೆ ಇಂಥ ಪ್ರವೇಶದಿಂದ 


ಸಮೂಹದಲ್ಲಿ ಗುಣಾತ್ಮಕವಾದ ಪರಿವರ್ಮನೆ ಉಂಟಾಗುವದನ್ನು ನಾವು ಕಾಣ 
ಬಹುದು. 


ದ್ವಯಗಳ ಒಂದು ವಿಶೇಷ ಲಕ್ಷಣವನ್ನು ಹಿಂದೆ ಗುರುತಿಸಿದ್ದೇವೆ. ಅದೇನೆಂದರೆ 
ದ್ವಯದ ಸದಸ್ಯರಲ್ಲಿ ಯಾಕೇ ಒಬ್ಬರು ಹೊರಗೆ ಬಂದಕೆ ದ್ವಯವೇ ಇಲ್ಲವಾಗುತ್ತದೆ. 
ಅಲ್ಲಿನ ವ್ಯಕ್ತಿಗಳಿಗೆ ಅತಿ ವೈಯಕ್ತಿಕ ಅಸ್ತಿತ್ವವಿಲ್ಲ... ಆದರೆ ದ್ವಯವು ತ್ರಯವಾ 
ದಾಗ ಕೆಲವು ನೂತನ ಲಕ್ಷಣಗಳು ಕಂಡುಬರುವವು. ತ್ರಯದ ಯಾವುದೇ ಒಬ್ಬ 
ಸದಸ್ಯನು ಗುಂಪಿನಿಂದ ಹೊರಗೆ ಬಂದರೂ ತ್ರಯವು ಒಂದು ಗುಂಪಾಗಿ (ಈಗ ಹೊಸ 
ದಾದ ದ್ವಯವಾಗಿ) ಮುಂದುವರೆಯಬಲ್ಲುದು. ಅಲ್ಲದೆ. ಮೊದಲಬಾರಿಗೆ ವ್ಯಕ್ತಿಗೆ 
ತಾನು ಗುಂಪಿನಿಂದ ಅಥವಾ ಬಹುಮತದಿಂದ ಹೊರತಳ್ಳಲ್ಪಡಬಹುದೆಂಬ ಅರಿವು 
ಮೂಡುತ್ತದೆ. ಶಾನು ಮೂವರಲ್ಲಿ ಒಬ್ಬ ಸದಸ್ಯ; ತಾನು ವ್ಯಕ್ತಿ; ಉಳಿದಿಬ್ಬರು 
ಕೂಡಿದ ಗುಂಪೊಂದು ಇದೆ ಹಾಗೂ ಆ ಗುಂಪು ತನ್ನನ್ನು ಮೀರಿ ಇರಬಲ್ಲುದು, ಕೆಲಸ 
ಮಾಡಬಲ್ಲುದು, ಮುಂದುವರಿಯಬಲ್ಲುದು ಎಂಬ ಭಾವನೆ ಬರುತ್ತದೆ. ಅಂದರೆ 
ತನ್ನನ್ನು ಮೀರಿದ ಗುಂಪಿದೆ; ಅದು ತನ್ನ ಮೇಲೆ ಒತ್ತಡ ಹೇರಬಲ್ಲುದು ಎಂಬು 
ದನ್ನು ಗ್ರಹಿಸುತ್ತಾನೆ. ಈ ಭಾವನೆ ದ್ವಯಗಳಲ್ಲಿ ಇರುವುದಿಲ್ಲ. ಅದು ತ್ರಯ 
Si ಹಾಗೂ ಹೆಚ್ಚು ಸದಸ್ಯರಿರುವ ಎಲ್ಲ ಗುಂಪುಗಳಲ್ಲಿ 
ಇರುತ್ತದೆ, 


ದ್ವಯಗೆಳು ಮತ್ತು ತ್ರಯಗಳು : ಒಂದು ಜಿಜ್ಞಾಸೆ ೨೩ 


ಮೂರನೆಯ ಸದಸ್ಯನ ಪ್ರವೇಶವಾದಾಗ ಉಂಟಾಗುವ ಸಮೂಹ ಪ್ರಕ್ರಿಯೆ 
ಗಳನ್ನು ಸಿಮೆಲ್‌ ಸಾದ್ಯಂತ ವಿನರಿಸಲಿಲ್ಲ. ಅವನು ಮುಖ್ಯವಾಗಿ ಮೂರು ಬಗೆಯ 
ಸಾಧೈತೆಗಳನ್ನು ಗುರುತಿಸಿದ್ದಾನೆ: 

೧. ಮೊದಲನೆಯದಾಗಿ, ಮೂರನೆಯವನು ಉಳಿದಿಬ್ಬರ ಜೊತೆಗೆ ತ್ರಯಸ್ಸ 
ನಾಗಿ ನಿಲ್ಲಬಹುದು. ನಿರ್ಣಯಕಾರ (ಅಂಪಾಯರ್‌) ತೀರ್ಪುಗಾರ ಅಥವಾ ನ್ಯಾಯಾ 
ಧೀಶನಂತೆ ವರ್ತಿಸಬಹುದು, ಕೆಲವೊಮ್ಮೆ ರಾಜಿಮಾಡಿಸುವ ಪಾತ್ರವಹಿಸಬಹುದು. 
ಗುಂಪು ಒಡೆಯುವದನ್ನು ತಡೆಯಬಹುದು. 


೨. ಎರಡನೆಯದಾಗಿ, ಆ ಮೂರನೆಯವನು "ಇಬ್ಬರ ನ್ಯಾಯ ಮೂರನೆ 
ಯವನ ಆದಾಯ' ಎಂಬಂತೆ ವರ್ತಿಸಬಹುದು. ಅವನು ಉಳಿದಿಬ್ಬರನ್ನು ಜಗಳಕ್ಕೆ 
ಹಚ್ಚೆ ಶಾನು ಸದಾ ಲಾಭ ಪಡೆಯುತ್ತಾನೆಂದಲ್ಲ; ಆದಕೆ ಅವರ ಜಗಳವನ್ನು 
ಸುಮ್ಮನೆ ನೋಡುತ್ತಿದ್ದು. ತನ್ನ ಬೇಳೆ ಬೇಯಿಸಿಕೊಳ್ಳಬಹುದು. ಹೆಳೆಯ 
ಕತೆಯೊಂದರಲ್ಲಿ ಎರಡು ಬೆಕ್ಕುಗಳು ಬೆಣ್ಣೆ ಪಾಲು ಮಾಡಿಕೊಳ್ಳಲು ಅಸಮರ್ಥ 
ವಾಗಿ ಕೋತಿಯೊಂದನ್ನು ಮೊರೆಹೊಕ್ಕು ಮೋಸಹೋದ ಪ್ರಸಂಗ ಇದೆಯಷ್ಟೆ. 
ಹಾಗೆ ಈ ಪರದುಃಖ ಸಂಕೋಷ (ಟರ್ಸಿಯಸ್‌ ಗಾಡೆನ್ಸ) ಲಾಭ ಪಡೆಯ 
ಬಹುದು. 


೩. ಮೂರನೆಯದಾಗಿ, ಅವನು ಉದ್ದೇಶಪೂರ್ವಕವಾಗಿ "ವಿಭಜಿಸಿ ಆಳು' 
(ಡಿವೈಡ್‌ ಎಚ್‌ ಇಂಸೇರಾ) ಎಂಬ ತತ್ವವನ್ನು ಅನುಸರಿಸಬಹುದು. ತನ್ನ ಸ್ವಂತ 
ಲಾಭಕ್ಕಾಗಿ ಅಥವಾ ತನ್ನೆ ಸ್ಮಾನಭದ್ರತೆಗಾಗಿ ಅವನು ಉಳಿದಿಬ್ಬರನ್ನು ಸದಾ ದೂರ 
ವಿಡಲು ಯತ್ನಿಸುತ್ತಾನೆ. ವಿಭಜಿಸಿ ಆಳಲು ಯತ್ನಿಸುತ್ತಾನೆ. 

ಸಿಮೆಲ್‌ ಕೇವಲ ಮೂರು ಸಾಧ್ಯತೆಗಳನ್ನು ಮಾತ್ರ ವಿವರಿಸಿದ್ದರೂ ಬೇರೆ 
ಅನೇಕ ಸಾಧ್ಯತೆಗಳಿವೆಯೆಂದು ಒಪ್ಪಿಕೊಂಡಿದ್ದಾನೆ. ಅವನ ನಂತರದ ಲೇಖಕರು 
ಅಂಥ ಅನೇಕ ಸಾಧ್ಯತೆಗಳನ್ನು ತೋರಿಸಿದ್ದಾರೆ. 

ದೆ ಯಗಳ ಸದಸ್ಯರಲ್ಲಿರುವ ಐಕ್ಯಭಾವನೆ ಸಹಕಾರಗಳ ಬಗ್ಗೆ ಹಿಂದೆ ಪ್ರಸ್ತಾ ಪಿಸ 
ಲಾಗಿದೆ, ಅಂಥ ಐಕಮತ್ಯ ತ್ರಯಗಳಲ್ಲಿ ಕಂಡುಬರುವುದು ವಿರಳ ಅಥವಾ ಅದಕ್ಕೆ 
ಅಷ್ಟು ಐಕಮತ್ಯ ಬೇಕಾಗರಲಿಕ್ಸಿಲ್ಲ. ಮೂವರಲ್ಲಿ ಒಬ್ಬ ಹೊರಗುಳಿದರೂ ಇಬ್ಬರ 
ಜೋಡಿಗುಂಪು ಬದುಕಿ ಉಳಿಯಲು ಸಾಧ್ಯವಿರುವುದರಿಂದ ಮುಕ್ಕೂಟದ ಮೂವರು 
ಐಕಮತ್ಯದಿಂದ ಇರುವುದು ಅಶ್ಯಾವಶ್ಯವೆಂದೇನೂ ಅಲ್ಲ. ಹೀಗಾಗಿ ಎಷ್ಟೋ ತ್ರಯ 
ಗಳು ಹೆಚ್ಚಾಗಿ ಒಬ್ಬನ ವಿರುದ್ಧವಿರುವ ಇಬ್ಬರ ತಾತ್ಪೂರ್ತಿಕ ಒಕ್ಕೂಟಗಳಂತೆ 
ಕಾಣುತ್ತವೆ. ಉದಾಹರಣೆಗೆ ತಾಯಿ-ಮಗ ಬಲು ಸೊಗಸಾದ ದ್ವಯ. ಹೊಸದಾಗಿ 
ಬಂದ ಮನೆಯ ಸೊಸೆ ಮೂರನೆಯವಳು. ಇವಳ ಪ್ರವೇಶದ ನಂತರ ತ್ರಯದಲ್ಲಿ 


೨೪ ಕರ್ನಾಟಕಭಾರತಿ 


ಹೊಸ ಜೋಡಿಗುಂಪು ನಿರ್ಮಾಣವಾಗುವುದನ್ನು ಊಹಿಸಿಕೊಂಡರೆ, ಈ ಮಾತಿನ 
ಅರ್ಥವಾದೀತು. 

ತ್ರಯಗಳನ್ನು ಸುದೀರ್ಫವಾಗಿ ಅಧ್ಯಯನ ಮಾಡಿದ ಧಿಯೊಡೋರ್‌ 
ಕ್ಯಾಪ್ಲೊವ್‌ “ಒಬ್ಬನ ವಿರುದ್ಧ ಒಗ್ಗೂಡಿದ ಇಬ್ಬರು” ಎಂಬ ಗ್ರಂಥದಲ್ಲಿ ತ್ರಯಗಳ 
ಅನೇಕ ಮಹತ್ವದ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. 

ತ್ರಯನೆಂದರಿ ಯಾವಾಗಲೂ ಒಬ್ಬನ ವಿರುದ್ಧ ಒಗ್ಗೂಡಿದ ಇಬ್ಬರ ಗುಂಪೆಂದು 
ಭಾವಿಸಬಾರದು. ಅದೂ ದ್ವಯದಂತೆ ಸದಸ್ಯರ ಸಾಮಾನ್ಯ ಆಸ್ಕೈ, ಆಸಕ್ತಿಗಳನ್ನು 
ಪೂರೈ ಸಲೆಂದು ಹುಟ್ಟುವ ಸಮೂಹ. ಅದು ದ _ಯವಾಗಿ ಪರ್ಯಾವಸಾನಗೊಳ್ಳುವ 
ಸಂದರ್ಭಗಳು ಅನೇಕವಿರಬಹುದೇನೋ ನಿಜ, ಆದರೂ ಎಷ್ಟೋ ತ್ರಯಗಳು ತ್ರಯ 
ಗಳಾಗಿಯೇ ಬಹುಕಾಲ ಬಾಳಬಲ್ಲವು. ಐಕಮತ್ಯದಿಂದ ಇರಬಲ್ಲವು. 

ತುಲನಾತ್ಮಕವಾಗಿ ನೋಡಿದರೆ ಜೋಡಿ ಗುಂಪುಗಳಲ್ಲಿ ಮುಕ್ಟ್ಕೂಟಿಗಳಿಗಿಂತ 
ಹೆಚ್ಚಿನ ಐಕಮತ್ಯ ಸಾಧ್ಯ ಎಂದು ಕಂಡುಬರುತ್ತದೆ, ಆಡೇರೀತಿಯಲ್ಲಿ ಕಾರ್ಯಸಾಧನೆ 
ಅಥವಾ ಕ್ರಮತೆಯ ದೃಷ್ಟಿಯಿಂದಲೂ ಜೋಡಿಯೇ ಮೇಲೆಂದು ವಿವಿಧ ಪ್ರಯೋಗ 
ಗಳು ತೋರಿಸುತ್ತವೆ. ಆದರೆ ತ್ರಯಗಳು ಮತ್ತೆ ಕೆಲವು ವಿಷಯಗಳಿಗೆ ದ್ವಯಗಳಿ 
ಗಿಂತ ಮೇಲು ಎಂಬುದನ್ನು ಮರೆಯಬಾರದು. ಉದಾಹರಣೆಗೆ ಅವು ಚರ್ಚೆ, ಪರಾ 
ಮರ್ಶೆ ಜಾಗರೂಕತೆಗಳಲ್ಲಿ ಜೋಡಿಗಳಿಗಿಂತ ಮಿಗಿಲು, ಪ್ರಾಯಶಃ ಇದಕ್ಕಾಗಿಯೇ 
ಮಿತಿಗಳನ್ನು ನಿರ್ಮಿಸುವಾಗ ಮೂವರು ಸದಸ್ಯರನ್ನು ನೇಮಿಸುವದು ಸರ್ವ 
ಸಾಮಾನ್ಯವಾಗಿಜಿ.ಸರೀಕ್ಸಕರ ಸಮಿತಿಗಳು ಅಥವಾ ಸಂದರ್ಶನ ಸಮಿತಿಗಳು ಹೆಚ್ಚಾಗಿ 
ತ್ರಿ-ಸದಸ್ಯ ಸಮಿತಿಗಳು. ನ್ಯಾಯ ನಿರ್ಣಯದಲ್ಲಿ ಇಬ್ಬರಿಗಿಂತ ಅಥವಾ ನಾಲ್ವರಿ 
ಗಿಂತ ಮೂವರು ವಾಸಿ ಎಂಬುದು ಸಾಮಾನ್ಯ ಅನುಭವ, 

೪ 

ಈ ಕೆಲವು ಪುಟಗಳಲ್ಲಿ ನಾವು ದ್ವಯ ಮತ್ತು ತ್ರಯಗಳೆಂಬ ಎರಡು ಪ್ರಕಾರದ 
ಸಾಮಾಜಿಕ ಸಮೂಹಗಳ ಬಗೆಗೆ ಸಮಾಜಶಾಸ್ತ್ರಜ್ಞ ರ ಗಮನ ಸೆಳೆದ ಕೆಲವು ವಿಷಯ 
ಗಳನ್ನು ಅವಲೋಕಿಸಿದೆವು. ಇಂಥ ಅಧ್ಯಯನವು ಎರಡು ರೀತಿಗಳಲ್ಲಿ ಉಪಯುಕ್ತ 
ವಾಗಿದೆ. ಮೊದಲನೆಯದಾಗಿ, ಇಬ್ಬರು ಮತ್ತು ಮೂವರಿಂದ ಕೂಡಿದ ದ್ವಯ 
ಹಾಗೂ ತ್ರಯಗಳು ನಮಗೆ ಅತಿ ಪರಿಚಿತವಾದ ಸಮೂಹಗಳು. ಸಮಾಜ ವಿಜಾ ನಿ 
ಗಳು ಅವುಗಳ ಬಗೆಗೆ ಸಾಕಷ್ಟು ತಿಳಿದಿರುವುದು ಅವಶ್ಯಕವಾಗಿದೆ, ಅವುಗಳ ಅಧ್ಯ 
ಯನ ರೋಚಕವೂ ಹೌದು, ಲಾಭದಾಯಕವೂ ಹೌದು. ಎರಡನೆಯದಾಗಿ, ಈ 
ಅಧ್ಯಯನವು ಇತರ ಕಿರುಗುಂಪುಗಳ ಸಾರ್ಥಕವಾದ ಅಧ್ಯಯನಕ್ಕೆ ಬುನಾದಿಯನ್ನೊ 
ದಗಿಸುತ್ತದೆ, ಅಲ್ಲದೆ ಕಿರುಗುಂಪುಗಳ ಮತ್ತು ವಿಶಾಲ ಸಮೂಹಗಳ ನಡುವಿನ 
ಸಾಮ್ಯ-ವೈಷಮ್ಯಗಳನ್ನು ತಿಳಿದುಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ. 


ದ್ವಯಗಳು ಮತ್ತು ತ್ರಯಗಳು ; ಒಂದು ಜಿಜ್ಞಾಸೆ ೨೫ 


ಈ ಪ್ರಬಂಧವನ್ನು ಮುಗಿಸುವ ಮೊದಲು ಇನ್ನೊಮ್ಮೆ ಒಂದು ಮಾತನ್ನು 
ಹೇಳಲೇಬೇಕು. ಸುಮಾರು ಎಂಬತ್ತು ವರುಷಗಳ ಹಿಂದೆ. ಜಾರ್ಜ ಸಿಮೆಲ್‌ ಈ 
ಬಗೆಯ ಅಧ್ಯಯನಕ್ಕೆ ಶ್ರೀಕಾರ ಹಾಕಿದರೂ ಇಂದಿಗೂ ಈ ಕ್ಷೇತ್ರದಲ್ಲಿ ಸಾಕಷ್ಟು ಪರಿ 
ಶ್ರಮವಿಲ್ಲ, ಫಲವಿಲ್ಲ. ಕನ್ನಡದಲ್ಲಿ ಮತ್ತು ಇತರ ಭಾರತೀಯ ಭಾಷೆಗಳಲ್ಲಿ ಒಂದಿಷ್ಟೂ 
ಕೆಲಸವಾಗಿಲ್ಲ. ದ್ವಯಗಳು ಮತ್ತು ತ್ರಯಗಳ ಅಧ್ಯಯನ ನಮ್ಮ ಬದುಕಿನಲ್ಲಿ 
ಅಳಿವು-ಉಳಿವಿನ ಪ್ರಶ್ನೆಯಲ್ಲ. ಆದರೆ ಇಂಥ ಹಲವು ಸಾವಿರ ವಿಷಯಗಳ ಬಗೆಗೂ 
ನಾವು ದಿವ್ಯ ನಿರ್ಲಕ್ಷ್ಯ ತೋರಿಸಿದ್ದೇವೆ. ಹೀಗಾದಕೆ ನಮ್ಮ ಬದುಕು, ವಿಚಾರ 
ಶ್ರೀಮಂತವಾಗುವುದಾದರೂ ಹೇಗೆ ? 


ತೇ ತ 


ಚೀಲಾಳ ಸಮಯ 


-ಎಂ. ಎಂ. ಕಲಬುರ್ಗಿ 


ವೀರಶೈವ ಗುರುವರ್ಗದಲ್ಲಿ ಐದು ಪೀಠಪರಂಪರೆಗಳಿರುವಂತೆ ವಿರಕ್ತವರ್ಗದ 
ಲಿಯೊ ಐದು ಸಮಯಪಸರಂಪರೆಗಳಿವೆ. ೧ ಇವುಗಳಲ್ಲಿ ಕೆಂಪಿನಸಮಯ, ಸಂಪಾದನ 
ಸಮಯಗಳಿಗಿಂತ ಜಗದ್ಗುರು ಪ್ರತಿಷ್ಠೆಯ ಮುರುಗಾಸಮಯ, ಕುಮಾರಸಮಯ, 
ಚೀಲಾಳಸಮಯಗಳು ತುಂಬ ಪ್ರಸಿದ್ಧ ವಾಗಿವೆ. ಚಿತ್ರದುರ್ಗ, ಧಾರವಾಡ, 
ಮುಳಗುಂದ ಮೊದಲಾದ ಊರುಗಳಲ್ಲಿಯವು ಮುರುಗಾಸಮಯದ ಮಠಗಳು. 
ಹುಬ್ಬಳ್ಳಿ, ಹಾನುಗಲ್ಲು ಮೊದಲಾದ ಊರುಗಳಲ್ಲಿಯವು ಕುಮಾರಸಮಯದ ಮಠ 
ಗಳು, ಗದುಗಿನ ತೋಂಟದಾರ್ಯಮಠ-ಇಲಕಲ್ಲಿನ ಚಿತ್ತರಗಿಮಠ-ಕೊಪ್ಪಳದ ಗವಿಮಠ- 


ಉರುವಕೊಂಡ ಗವಿಮಠ ಮೊದಲಾದುವು ಚೀಲಾಳ ಸಮಯದವು. ಈ ಸಮಯದ 
ಪ್ರವರ್ತಕ ಚೀಲಾಳಸಾ ಮಿ. 


ಎಡೆಯೂರಿನ ತೋಂಟದಾರ್ಯರ ಬಳಿಕ ಆ ಪರಂಪರೆಯಲ್ಲಿ ಕ್ರಮವಾಗಿ ಬೋಳ 
ಬಸವಾರ್ಯ, ಗುಮ್ಮಳಾಪುರ ಸಿದ್ಧಲಿಂಗ್ಕ ಗುಳೂರ ಸಿದ್ಧವೀರಣ್ಣ x ಗಗನಸ್ವಾಮಿ, 
ಕಟ್ಟಿಗೆಹಳ್ಳಿ ಸಿದ್ಧಲಿಂಗರ ತರುವಾಯದ ಮುರುಗಾ ಶಾಂತನೀರರಿಂದ (೧೬೫೬-೧೭೦೩) 
ಚಿತ್ರದುರ್ಗದಲ್ಲಿ ಬೃಹನ್ಮಠ ಅಸ್ತಿತ್ವಕ್ಕೆ ಬಂದು, “ಮುರುಗಾಸಮಯ” ಹುಟ 
ಕೊಂಡಿತು. ಈ ಮುರುಗಾ ಶಾಂತವೀರರಿಗೆ ಇಮ್ಮಡಿ ಮುರುಗಾ ಗುರುಸಿದ್ಧ, 
ಕುಮಾರಸ್ವಾಮಿಗಳಲ್ಲಡಿ ಚೀಲಾಳಸಾ ಸಮಿಗಳೂ ಶಿಷ್ಯರೆಂದು ಚಿತ್ರದುರ್ಗದ ಮುರುಗಾ 
ಮಠ ಪ್ರಕಟಿಸಿದ ಮಹಾಲಿಂಗೇಂದೃವಿಜಯ ಹೇಳುತ್ತದೆ. ಈ ಗುರು-ಶಿಷ್ಯ ಸಂಬಂಧದ 
ಬಗ್ಗೆ ಕನ್ನಡ ಅಧ್ಯಯನಪೀಠದ ೨೬೪೯ನೆಯ ನಂಬರಿನ ವೀರಶೈ ನಾಮೃತ ಮಹಾ 


ಪುರಾಣದ ತಾಳೆಪ್ರತಿಯ ಅಂತ್ಯಪ್ಪ ಶಶಸ್ತಿ೨ ಸ ಲ್ಪ ಬೇಕೆ ವಿಷಯವನ್ನು ಪೂರೈ ಸುತ್ತಿದ್ದು, 
ಅಲ್ಲಿಯ ಪಾಠ ಹೀಗಿದೆ ; 


66 


೧, ಒಟ್ಟು ೧೬ ಸಮಯಗಳನ್ನು ಮಹಾಲಿಂಗೇಂದ್ರ ವಿಜಯ ಸೂಚಿಸುತ್ತದೆ. ಇವುಗಳಲ್ಲಿ 


೨, ಈ ಪುರಾಣ ಇತ್ತೀಚೆ ಬೆಳಗಾವಿಯ ಶ್ರೀ ನಾಗನೂರುಮಠದಿಂದ ಪ್ರಕಟವಾಗಿದೆ, ಇದರ 
ಮುನ್ನುಡಿಯಲ್ಲಿ ಈ ಅಂತ್ಯಪ್ರಶಸ್ತಿ ಪ ಶ್ರಿಕಟವಾಗಿದೆ, 


ಚೀಲಾಳ ಸಮಯ ೨೭ 


ಫಿಂಡಾದಿ ಜ್ಞಾ ನಶೂನ್ಯಾಂತವಾದ ನೂರೊಂದು ಸೃಳಕುಳಂಗಳ ಅರಿವಾಚರಣೆಯನು 
ಪ್ರತಿಪಾದಿತ ಮೂರ್ತ್ಯ್ಯತೀತವಸ್ತು ಪರಬ್ರಹ್ಮಿ ಕಟ್ಟಿಗೆಹಳ್ಳಿ ಸಿದ್ಧಲಿಂಗೇಶ್ವರನ 
ಚಿತ್ಯರಕಮಲೋದಯ ಸುಜ್ಞಾ ನಪುಂಜಪ್ರದ ಸುದ್ವರ್ಣಲೋಷ್ಟಾದಿ ಲೌಕಿಕ ಭೋಗ: 
ತೃಣೀಕೃತಭಕ್ತ ಜನಬಂಧು ಆಚಾರಾಗ್ರಣಿ ಬಸವಪ್ರಭು ಚೀಲಾಳಸಾ ಿಮಿಗಳೆ 
ಪಾದಾರವಿಂದಕ್ಕೆ ಈ ನೀರಶೈವಾಮೃತ ಪುರಾಣವನ್ನು ಕನ್ನಡಗೇಶದ ರನ್ನಗನ್ನಡಿ 
ಯಂತೆ ಶೋಭಿಸುತ್ತಿರ್ಪ್ಹ ಕಾನಕಾನಹಳ್ಳಿ ವಳಲಯದ ತುಂಗಣಿಗ್ರಾಮದ: ಆರಾಧ್ಯ 
ಬರಹದ ಬಸವಲಿಂಗದೇವರು ಮಾರಸಮುದ್ರದೆ ಶರಣಯ್ಯನ ಗುರುಪಾದಸೆಟ್ಟಿಯ 
ಭಕ್ತಿಯೆಂದು, ವೀರಶೈ ವಾಮೃತ ಪುರಾಣವ ಸಮರ್ಪಿಸಿದರು. ಗುರುಪಾದಸೆಟ್ಟ ಭಕ್ತಿ, 
ಬಸವಲಿಂಗದೇವರ ಬರಹ, ಇದಕ್ಕೆ ಚೀಲಾಳಸ್ವಾಮಿಗಳೇ ಕರ್ತರು............ಪುನರಹಿ 
ಈ ಶಾಸ್ತ್ರಮಂ ಚೀ[ಲಾ]ಳೇಶ್ವರನು ತಮ್ಮ ಕರಸರಸೀಜಾತ ಕಪಿಲಸಿದ್ಧ ಸ್ಪಾ ಎಮಿಗಳಿಗೆ 
ಪಾಲಿಸಿದರು ಶ್ರೀ ಶ್ರೀ ಶ್ರ, 

ಮೇಲೆ ಹೇಳಿದ ಮಹಾಲಿಂಗೇಂದ್ರವಿಜಯದ ಪ್ರಕಾರ ಚೀಲಾಳಸ್ವಾಮಿಗಳು 
ಮುರುಗಾಶಾಂತವೀರರ ಶಿಷ್ಯರು, ಈ ಪ್ರಶಸ್ತಿಗದ್ಯದ ಪ್ರಕಾರ ಕಟ್ಟಿಗೆಹಳ್ಳಿ ಸಿದ್ಧಲಿಂಗರ 
ಶಿಷ್ಯರು. ಇವುಗಳಲ್ಲಿ ಚೀಲಾಳಸ್ವಾಮಿಗಳ ಸಮಕಾಲೀನ ಬರವಣಿಗೆಯಾದ ಪ್ರಶಸ್ತಿ 
ಗದ್ಯವೇ ವಿಶಾ ಎಸಾರ್ಹವೆಂದು ಬೇಕೆ ಹೇಳಬೇಕಿಲ್ಲ.ಹೀಗಾಗಿ ಮುರುಗಾ ಶಾಂತನೀರರೂ. 
ಚೀಲಾಳಸ್ವಾನಿಿಗಳೂ ಗುರುಶಿಷ್ಯರಲ್ಲ. ಇಬ್ಬರೂ ಕಟ್ಟಿಗೆಹಳ್ಳಿ ಸಿದ್ಧಲಿಂಗರ ಶಿಷ್ಯ 
ಕೆಂದು, ಸಮಕಾಲೀನಕೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ. 


ಪ್ರ ಗದ್ಯದಿಂದ ತಿಳಿದುಬರುವ ಎರಡನೆಯ ವಿಷಯವೆಂದರೆ ಚೀಲಾಳಸ್ವಾಮಿಗಳ 
ಇನ್ನೊಂದು ಹೆಸರು ಬಸವಪ್ರಭು. ಈ ಎರಡೂ ಸಂಗತಿಗಳನ್ನು ಮೈಸೂರು ವಿಶ್ವ 
ವಿದ್ಯಾಲಯದ ಕನ್ನಡ ಅಧ್ಯಯನಸಂಸ್ಥೆಯ “ಷಟ ಒಲಿಶಿವಾಯಣ" ಹೆಸರಿನ 
ಕೃತಿ ಬೆಂಬಲಿಸುತ್ತದೆ. ಬಹುಶಃ ಚೀಲಾಳಸ್ವಾಮಿಯ ಬೋಧೆಯನ್ಲೇ ಕಿವಿಯಾರೆ 
ಕೇಳಿ, ಈ ಕೃತಿಯನ್ನು ಬರೆದವ ಶಿಷ್ಯ ಪುರಾಣದ ಸಿದ್ಧಲಿಂಗಾಚಾರ್ಯ. ಹೀಗಾಗಿ ಈ 
ಕೃತಿಯು (ಸು. ೧೭೦೦) ಚೀಲಾಳಸ್ವಾಮಿ ಜೀವಂತವಾಗಿರುವಾಗಲೇ, ಅವನ 
ಸಮ್ಮುಖದಲ್ಲಿ ಬರೆಯಲಾಗಿದ್ದು , ಚಿತ್ರದುರ್ಗದ ಬೃಹನ್ಮಠ ಪ್ರಕಟಸಿದ ಮಹಾ 
ಲಿಂಗೇಂದ್ರವಿಜಯ (೧೮೭೦)ಕ್ಕಂತ ಕಾಲದೃಷ್ಟಿಯಿಂದ ಇದು ೧೭೦ ವರ್ಷಗಳಷ್ಟು 
ಪ್ರಾಚಿೀನವಾದುದೆಂದೂ, ಆ ಕಾರಣಕ್ಕಾಗಿ ಇದರಲ್ಲಿಯ ಘಟನೆಗಳು ಹೆಚ್ಚು 
ವಿಶಾ _ಸಾರ್ಹವೆಂದೂ ಹೇಳಬಹುದು. ಈ ಗ್ರಂಥದ ೧೭ ನೆಯ ಸಂಧಿಯಿಂದ ೨೨ನೆಯ 
ಸಂಧಿಯ ವರೆಗಿನ ಭಾಗದಲ್ಲಿ ಬರುವ ಚೀಲಾಳಸ್ವಾಮಿಯ ಚರಿತ್ರೆ ಹೀಗಿದೆ : 


ಇಂದಿನ ತುಮಕೂರು ಜಿಲ್ಲೆಯ ಗುಬ್ಬಿ ಸುಪ್ರಸಿದ್ಧ ವೀರಶೈವಕೇಂದ್ರ. 
ಅಲಿಯ ಜಲಾಶಯದ ತಟದ ಮೇಲಿರುವ ಮಲ್ಲಿಕಾರ್ಜುನದೇವರನ್ನು ಮಾಗುಡದ 


೨೮ ಕರ್ನಾಟಕ ಭಾರತಿ 


ಮಲ್ಲಿಕಾರ್ಜುನ, ಅಥವಾ ಅಮರಗುಂಡದ ಮಲ್ಲಿಕಾರ್ಜುನ ಹೆಸರಿನಿಂದ ಕರೆಯು 
ಕ್ರಿ ದ ರು. ಹೀಗಾಗಿ ಗುಬ್ಬಿಗೆ ಕಾಲಕ್ರಮದಲ್ಲಿ ಅಮರಗುಂಡ ಎಂಬ ಹೆಸರೂ ಬಳಕೆ 
ತೊಟ ಶ್ರೀಪತಿಪಂಡಿತ, ಮಲ್ಲಿಕಾರ್ಜುನಸಂಡಿತ, ಊಧೆ ರ್ರ ಲೋ ಚನಪಂಡಿತ, 
ಪಾಲ್ಕುರಿಕೆ ಸೋಮರು ಈ ಗ್ರಾಮಕ್ಕೆ ಸಂಬಂಧಪಟ್ಟವರು, ಸಮೀಪದೆ ಊರ್ಧ್ವಗಿರಿ 
(ಮೇಗಣ ಗವಿ ?) ನಿವಾಸಿಗಳೂ, ಮಲ್ಲಿಕಾರ್ಜುನ ಪಂಡಿತಾ ರಾಧ್ಯರ ವಂಶೀಯರೂ, 
ಆರಾಧ್ಯಸಂಪ್ರದಾಯದವರೂ ಆದ ಮಲ್ಲಿಕಾರ್ಜುನಸಾ ಮಿ, ಮಹಾದೇವಮ್ಮ 
ದಂಪತಿಗಳಿಗೆ ಅಮರಗುಂಡದ ಮಲ್ಲಿಕಾರ್ಜುನದೇವರ ಕೃಪೆಯಿಂದ ಚೇಲಾಳಸ್ವಾಮಿ 
ಜನಿಸಿದ. ಅಲ್ಲಮಪ್ರಭುವಿನ ಮೂರನೆಯ ಅವತಾರ, ತೋಂಟದ ಸಿದ್ಧಲಿಂಗಯತಿಯ 
ಎರಡನೆಯ ಅವತಾರ ನೆನೆಸಿ ಧರೆಗಿಳಿದ (೧೭ ನೆಯ ಸಂಧಿ), 


ಚೀಲಾಳಸ್ವಾಮಿ ಹುಟ್ಟಿದ್ದು ಆನಂದನಾಮ ಸಂವತ್ಸರದ ಕಾರ್ತಿಕಮಾಸದೆ 
ಸೋಮವಾರ ಮುಂಜಾನೆ. (ಸಮಕಾಲೀನ ಮೂರುಗಾ ಶಾಂತವೀರರ ಕಾಲ ೧೬೫೬೨ 
೧೭೦೩. ಈ ಅವಧಿಯಲ್ಲಿ ಆನಂದನಾಮ ಸಂವತ್ಸರವು ೧೬೧೫, ೧೬೭೫ ಈ ಕ್ರಿಸ್ತ 
ಕಗಳಲ್ಲಿ ಬರುತ್ತದೆ. ಇವುಗಳಲ್ಲಿ ಚೀಲಾಳಸಾ ಮಿಯ ಜನನ ಕ್ರಿ.ಶ. ೧೬೧೫ರಲ್ಲಿ 
ಸಂಭವಿಸಿರುವ ಸಾಧ್ಯತೆಯಿದೆ), ಏಳನೆಯ ವರ್ಷಕ್ಕೆ ಚೀಲಾಳಸಾ ಮಿಗೆ ಊರ್ಥ್ವಗಿರಿ 
ಸಿಂಹಾಸನದ ಗುರುಗದ್ದುಗೆಯ ಸಟಾ ಶಭಿಸೇಕ ಜರುಗಿತು, (೧೮ ನೆಯ ಸಂಧಿ). 


ಕೆಲವು ಕಾಲದ ಬಳಿಕ ಕೂಡಲಸಂಗಮಕ್ಕೆ ಬಂದು ಅತ್ತಿ ಕಟ್ಟೆಗೆ ಹೊರಟು 
ನಿಂತಿದ್ದ ಚೀಲಾಳಸಾ ಮಿಗೆ ಸಂಗಮೇಶ ರನು ಪ ್ರತ್ಯಕ್ರನಾಗಿ, ಹರಪುರ (ಹರಪನಹಳಿ A) 
ದಲ್ಲಿ ಅವನು ಸಟ್ಟ ಫಲಿ ಪಟ್ಟಾಧಿಕಾರಿಯಾಗುವುದನ್ನು ಸೂಚಿಸುತ್ತಾನೆ. ಮತ್ತು 
ಇವನನ್ನು ಕರಿತಂದು ಪಟ್ಟಿಕಟ್ಟಲು ಹರಪನಹಳ್ಳಿಯ ಶಮಿತಪುರಾಧೀಶ (ಎಸಮಿಥೆ 
ಪುರಾಧೀಶ-ಕಟ್ಟಿಗೆಹಳ್ಳಿ ಸ್ವಾಮಿ)ನಿಗೆ ಓಲೆಯ ಮೂಲಕ ತಿಳಿಸುತ್ತಾನೆ. ಅದೇ 
ವೇಳೆಗೆ ಗಗನದಿಂದಿಳಿದ ಬೇಕೊಂದು ಓಲೆಯೂ ಶನಿತಪುರಾಧೀಶನ ಕೈಸೇರುತ್ತದೆ. 
ಅದರಲ್ಲಿ ""ಸ್ರಥಮಪಟ್ಟ  ನಿರಂಜನಪ್ರಭು (ಶಿವ), ದಿ ತೀಯ ಪಟ್ಟ ಅಲ್ಲಮಪ್ರಭು, 
ತೃತೀಯ ಪಟ್ಟ (ತೋಂಟದ) ಸಿದ್ಧ(ಲಿಂಗ), ಚತುರ್ಥ ಪಟ್ಟ ಬೋಳಬಸವೇಶ್ವರ, 
ಪಸಂಚಮಪಟ ಸ ಜೆನ್ನಂಜೆದೇಶಿಕ್ಕ ಸಷ ಶಮ ಪಟ್ಟ ಶಮಿತಾಪುರಾಧೀಶ (ಎಕಟ್ಟಿಗೆಹಳ್ಳಿ 
ಸ್ವಾಮಿ), ಸಪ್ತಮನಟ್ಟ ಚೀಲಾಳಸ್ವಾಮಿಗೆ ಸಲ್ಲುವುದರಿಂದ ಶಿಖಿನಿರೂಪ (ಸಿಕ್ಕಾ 
ಹಾಕಿದ ಸತ್ರ), ಉಡುಗೊರೆ ಸಹಿತ ಹರಪನಹಳ್ಳಿಯ ಅರಸು ಬಸವಂತರಾಯನನ್ನು 
ಕಳಿಸಿ, ಚೀಲಾಳಸ್ವಾಮಿಯನ್ನು ಕರಿತಂದು ಸಟ್ಸ್ಟಿಲಪಟ್ಟಕಟ್ಟಬೇಕು” ಎಂದು 
ಬರೆಯಲಾಗಿರುತ್ತದೆ. (ಈ ಕಾವ್ಯದಲ್ಲಿ ಶಮಿತಾಪುರೀಶನನ್ನು ವಿಂದನಪುರಾಧೀಶ 
ಎಂದೂ ಕರೆಯಲಾಗಿದೆ. ಇದರ ಶುದ್ಧರೂಪ ಇಂಧನಪುರಾಧೀಶ, ಇದರ ಅರ್ಥ 
ಕಟ್ಟಿಗೆಹಳ್ಳಿ (ಸಿದ್ಧಲಿಂಗ)ಸ್ವಾಮಿ, ಈ ಕಾವ್ಯದ ಬೇಕಿ ಸಂದರ್ಭಗಳಲ್ಲಿಯೂ ಕಟ್ಟಿಗೆ 
ಹಳ್ಳಿ ಸ್ವಾಮಿಯೆಂಬ ಪ್ರಯೋಗಗಳು ಇವೆ). ಆ ಓಲೆಯಲ್ಲಿಯ ನಿರೂಪದಂತೆ ಶಮಿತ 


ಚೀಲಾಳ ಸಮಯ ರ 


ಪುರಾಧೀಶನು ಬಸನಂತರಾಯನಿಗೆ ಚೀಲಾಳಸ್ವಾವಿಿಯನ್ನು ಕರೆತರಲು ಆಜ್ಞಾ ಪಿಸು 
ತ್ತಾನೆ. ಬಸವಂತರಾಯ ಸಮೀಪದ ಅತ್ತಿಕಟ್ಟಿಗೆ ಬರುತ್ತಾನೆ. ಅಲ್ಲಿ ಜಾಲಸಂಗ, ಬಾಲ 
ಬಸವ, ಬೋಳಬಸವ, ಗೋಣಿಬಸವ, ಮೇಳಾಪುರ ವೃಷ(ಭ), ಮಲೆಯ ಮಾದನ 
ಮಂಟಿದಯ್ಯ ಕೊಡೆಯಕಲ್ಲು ರಾಚ ಇವರಿಂದ (ಇವರ ಸಂಪ್ರದಾಯದವರಿಂದ ?) 
ಪೂಜಿಸಲ್ಪಡುತ್ತಿದ್ದ ಚೀಲಾಳಸ್ವಾವಿ:ಯನ್ನು ಕಂಡು, ಹರಪನಹಳ್ಳಿಗೆ ಆಗಮಿಸಲು 
ಅರಸು,ಬಸವಂತರಾಯ ಬಿನ್ನವಿಸಿಕೊಳ್ಳುತ್ತಾನೆ. ಮತ್ತು ಶರಣಸತಿ ಭಾವದಿಂದೆ ಕೈಗೆ 
ಬಳೆದೊಟ್ಟು ಚೀಲಾಳಸ್ವಾಮಿಯ ಪಾದಪೂಜೆ ಮಾಡುತ್ತಾನೆ. ಕಲ್ಯಾಣ, ಶ್ರೀಶೈಲ, 
ಸಂಗಮ, ಹಂಪೆ, ಹರಪನಹಳ್ಳಿ- ಈ ಐದು ವೀರಶೈವ ಪುಣ್ಯಕೇಂದ್ರಗಳೆಂದು ವಿವರಿಸು 
ತ್ತಾನೆ... ಹರಪನಹಳ್ಳಿ ಗೆ ಬರಲು ಒಪ್ಪಿದ ಚೀಲಾಳಸ್ವಾಮಿ ""ಫೀವು ಮುಂದೆ 
ನಡೆಯಿರಿ, ನಾನು ಆಮೇಲೆ ಬರುವೆ” ಎಂದು ತಿಳಿಸುತ್ತಾನೆ. ಆ ಮೇರೆಗೆ ಮಾಘ 
ಮಾಸದ ಬಹುಳ ಚತುರ್ದಶಿ (ಶಿವರಾತ್ರಿ)ಯಂದು ಅತ್ತಿಕಟ್ಟೆಯಿಂದ ಪ್ರಯಾಣ 
ಬೆಳೆಸಿ ರಾಚರಟ ಶೈ (ರಾಜೋಟ) ಗಾ ಮಕ್ಕೆ ಬರುತ್ತಾನೆ... ಚೀಲಾಳಸಾ ಮಿ 
ಫಾಲ್ಲುಣದೆ ಮುಂದಿನ ಚೈತ ದಲ್ಲಿ ಹರಪನಹಳ್ಳಿ ಗೆ ಬರುವನೆಂಬ ಸುದ್ದಿ ಕೇಳಿ ಶಮಿತಾ 
ಪುರೀಶ (ಕಟ್ಟಿಗೆಹಳ್ಳಿ ಸಿದ್ಧಲಿಂಗ) ಸಂತುಷ್ಟನಾಗುತ್ತಾನೆ (೧೯ ನೆಯ ಸಂಧಿ). 


ಬಸವಂತರಾಯನು ಅತ್ತಿಕಟ್ಟೆಯಲ್ಲಿ ಸಲ್ಲಿಸಿದ್ದ ವೈಭವದ ಕಾಣಿಕೆಗಳೊಂದಿಗೆ 
ಪ್ರಯಾಣ ಮುಂದುವರಿಸಿದ್ದ ಚೀಲಾಳಸ್ವಾಮಿ ರಾಜೋಓಯಿಂದ ಹೊರಟು 
ಯಾಘಂಟಿ, ಕೊಲ್ಲಿಪಾಕಿ, ಬಾಗೋಡಿ, ಬಂಕನಗರಿ, ಮಕ್ಕೆ, ದಿಲ್ಲಿ, ಅವರಂಗಬಾದಿ, 
ಭಾಗನಗರ, ವಿಜಯಪುರ, ತೆಲುಗುದೇಶ, ಉಮ್ಮಿರಾಣಿ, ದೌಲತಾಬಾದಿ, ಏಳೂರು, 
ಮಸಳೆ, ಶಾಖಾಕೊಳ, ಮೈಲಾಪುರ, ಚೆನ್ನಪಟ್ಟಣ, ಕಾಳಹಸ್ತಿ, ಚೋಳಮಂಡಲ, 
ಆಡಮಂಡಲ, ಶಾಂತಮಂಡಲ, ಪಾಂಡ್ಯಮಂಡಲ, ರಾಮೇಶ್ವರ, ಮಧುರೆ, ಕಂಚ, 
ಚಂದೀವಾರ, ಅರುಣಾಚಲ, ಚಿದಂಬರ, ಕುಂಭಕೋಣ ಜಂಬುಕೇಶ್ವರ, ಪೆರೂರು, 
ಮಲೆಯಾಳ, ನೀಲಗಿರಿ, ಶಿವಗಂಗೆ, ವಾತುಲಪುರಗಳ ಮೂಲಕ ಎಡೆಯೂರಿಗೆ 
ಬರುತ್ತಾನೆ. 


ಎಡೆಯೂರಿನಲ್ಲಿ ತೋಂಟದ ಸಿದ್ಧಲಿಂಗ ಪ ತೃಕ್ಷನಾಗಿ ತನ್ನ ವಚನಾಮೃತ 
ಟೀಕೆಯನ್ನು ನೀಡಿ, ಬೀಳ್ಕೊಡುತ್ತಾನೆ. ಅಲ್ಲಿಂದ ಗರಳಪುರಿ (ನಂಜನಗೂಡು), 
ಬೆಟ್ಟದಪುರ, ಹದಿನಾಡುಸೀಮೆ, ಸೆಟ್ಟಿ ದೇಶ, ಮೊರಸನಾಡು, ಬೆಂಗಳೂರು, ಬಳ್ಳಪುರ, 
ಪುಂಗನೂರು, ಗುಮ್ಮಳಾಪುರ, ಹೊಸಕೋಟಿ, ನರಸಾಪುರ, ಬಾವ್ಲೂರು, ನೆಲಮಂಗಲ, 
ಗುಬ್ಬಿ, ಹೊಸಹಳ್ಳಿ, ಹುಲಿಕಲ್ಲು, ಮಾಗಡಿ, ಗೂಳೂರು, ತುಮಕೂರು, ಚೆನ್ನಪಟ್ಟಣ, 
ಮಳವಳ್ಳಿ, ಶ್ರೀರಂಗಪಟ್ಟಣ, ಕಿಕ್ಕೇರಿ, ಸಾಸಲು, ಚೆನ್ನರಾಯ ಪಟ್ಟಣಗಳ ಮೂಲಕ 
ಹಾಸನಕ್ಕೆ ಬರುತ್ತಾನೆ, ಆಮೇಲೆ ಬೇಲೂರು, ತುರುವೇಕೆಕ್ಕ, ನಾಗಮಂಗಲ, 
ಅರಳಗುಪ್ಪೆ, ಹೊಸಕೆರೆ, ಹಾಗಲವಾಡಿ, ನಾಗರನವಿಲೆ, ಜಂಬೂರು, ಗಂಡಸಿ, ಗಾಳಿ 


೩೦ ಕರ್ನಾಟಕ ಭಾರತಿ 


ಪೂಜೆ, ಸಕ್ಕರೆಸಟ್ಟಿಣ, ಎಕ್ಕಡಿ, ಶಿವಮೊಗ್ಗ, ಬೆಂಕಿಪುರ, ಚೆನ್ನಗಿರಿ, ತವನಿಧಿ, 
ಹೊನ್ನೂರು, ಹೊನ್ನಾಳಿ, ಲಕ್ಕವಳ್ಳಿ, ಹೊಳೆಯ ಸೋಮಪುರಗಳಿಗೆ ಬಂದನು. ಆಗ 
ಕೆಳದಿ ಅರಸು ಆನೆಯ ಮೇಲೆ ಮೆರವಣಿಗೆಯೊಂದಿಗೆ ಕರೆದೊಯ್ದು ಮಾಣಿಕದ ಪದಕ, 
ವಜ್ರಖಚಿತ ಯೋಗವಟ್ಟಿ, ಮುತ್ತಿನ ಸರ್ಯಹೆವಳದ ಲಾಕುಲ, ಬೀಸಣಿಕೆ, ಬೆಳ್ಳಿ ಹಾವುಗೆ 
ಮೊದಲಾದುವುಗಳನ್ನು ಅರ್ಥಿಸಿದನು. ಬಳಿಕ ಸಾಗರ, ಸೊರಬಗಳ ಮಾರ್ಗವಾಗಿ 
ಸೋದೆಗೆ ಪ್ರಯೋಗಿಸಿದನು. 


ಸೋದೆಯ ಅರಸು ಪಾದಸರ, ಪಲ್ಲಕ್ಕಿ, ಕನಕಪಾತ್ರೆ ಇತ್ಯಾದಿಗಳನ್ನು ಸಲ್ಲಿ 
ಸಿದನು. ಅಲ್ಲಿಂದ ಉಳಿವೆ, ತಿಳವಳ್ಳಿ, ಬನವಸ್ಕೆ ಜಂಬೂರು, ಬಳಿ ಿಗಾವೆ, ಹಾವೇರಿ, 
ಹದಡಿ, ಲಕ್ಷ್ಮ್ಮೇಶ ರೆ, ಶಿರಹಟ್ಟಿ, ಡಂಬಳ, ಹುನಗುಂದ, ಪಟ್ಟಿ ತದಕಲ್ಲು, ಕೊಪ್ಪಳ, 
ಗದಗ, ಹನುಮಸಾಗರ, ಸುರಪುರ, ಕಲ್ಯಾಣ, ಕಲಬುರ್ಗಿ, ಮುದಗಲ್ಲುರಾಯೆಚೊರು, 
ಕಾಶಿ, ಕಾಶ್ಮೀರ, ಎಳಮಲೆ, ನೆಲುವಿಗೆ, ತಿಳಿಗಾವಿ, ನಾಗಾವಿ, ಬೋಳೆಯಗಾವಿ, 
ಸೂರೆಯಗಾವಿ, ಅಳವಂಡೆ, ತಳೆಕಲ್ಲು, ಕನಕಗಿರಿ, ಮಾನವಿ, ಬಳೆಗಾನೂರ, ಗುಡಿಯ 
ಕೋಟಿ, ರಾಯದುರ್ಗ, ಕಡಪೆ, ಹೋತೂರ, ಉರುವಕೊಂಡೆ, ಕೊಂಡಗುಂದಿ, ಗಲಗ, 
ಕಂದಗಲ್ಲು, ಬೂದಗುಪ್ಪೆ, ಅದವಾನಿ, ಆರಕಾಡ, ಲಾಲಾನೇಟೆ, ಗುಡೂರು ಮಾರ್ಗ 
ವಾಗಿ ಅನಂತಪುರಕ್ಕೆ ಬಂದು ಪ್ರಸನ್ನ ಭೂಪಾಲನಿಂಜೆ, ಬಳ್ಳಾ ರಿಗೆ ಬಂದು (ಹಂಡೆಯ) 
ಹನುಮಂತ ದೊರೆಯಿಂದ ಗೌರವ ಸಿ ಎೀಕರಿಸಿದನು. 

ತರುವಾಯ ಜರಿಮಲೆ, ಉಜ್ಜಯಿನಿ ಮೂಲಕ ಚಿತ್ತರಕಲ್ಲು ಗ್ರಾಮಕ್ಕೆ ಬರಲು 
ಅಲ್ಲಿಯ ಸಂಪಿಗೆ ಸಿದ್ದೇಶ್ವ ರನು ಜಂಗಮನಾಗಿ ಬಂದು ಬೆಳಿ ಯ ಪೀಠ, ಚಿನ್ನದ 
ಗದ್ದುಗೆ ಒಪ್ಪಿಸಿದನು. ಚೀಲಾಳಸಾ ಎಮಿ ಅಲ್ಲಿ ಆಳುವ ದೊರೆಗೆ ಆಶೀರ್ವದಿಸಿ 
ಹರಪನಹಳ್ಳಿ ಪ್ರಾಂತದ ಕೊನೆಯ ಗಾ )ಮವಾದ ಅರಸಿಕೆಕಿಗೆ ಬಂದನು. ಅಲ್ಲಿಯ 
ಕೋಲಶಾಂತೇಶ ಬಾಲಜಂಗಮನಾಗಿ ಬಂದು ಗೌರವಿಸಿದ. ಬಳಿಕ ಶಿಖಿಪುರಕ್ಕೆ 
ಆಗಮಿಸಿ ಅಲ್ಲಿಯ ಮೂರುಕಲ್ಲು ಶಿವಾಲಯದಲ್ಲಿ ಬೀಡು ಬಿಟ್ಟನು. ಇದನ್ನು ಕೇಳಿದ 
ಬಸವಂತರಾಯನು ವೈಭವದಿಂದ ಹೆರಸನಹಳಿ ಗೆ ಬರಮಾಡಿಕೊಂಡನು,.. ಹರಪನ 
ಹಳ್ಳಿಯಲ್ಲಿ ಎದುರು ನೋಡುತ್ತಿದ್ದ ಶಮಿತಪುರಾಧೀಶನ ದರ್ಶನನಾಯಿತ್ಯು ಆ 


ಗ್ರಾಮದ ಗುಡ್ಡದ ಓರೆಯಲ್ಲಿರುವ ಭವ್ಯ ಮಠದ ಕಮಲಮಂದಿರದಲ್ಲಿ ಚೀಲಾಳಸ್ವಾಮಿ 
ವಿರಾಜಿಸಿದರು (೨೦ ನೆಯ ಸಂಧಿ). 


ಚೀಲಾಳಸ್ವಾಮಿಯು ಹರಪನಹಳ್ಳಿಯಲ್ಲಿ ಷಟ್ಟ ಎರಲಿಪೀತಸ್ಸನಾಗಿ ಅನುಭವ 
ಮಂಟಪದಲ್ಲಿ ಶೋಭಿಸುತ್ತಿರಲು, “ಕೆಲವರು........... ಬೇಕಿ ಸಮಯವ ಮಾಡಿ 
ಕೊಂಡರು”. ಚೀಲಾಳಸಾ ಶಮಿ ಮೂರುಸಾವಿರ ಶಿಷ್ಯರಿಂದ ಶೋಭಿಸಿದನು. ಮುಮ್ಮಡಿ 
ಬಸನಂತಭೂಪಾಲ ಹಸ್ತಕ್ಕೆ ಬಳೆತೊಟ್ಟು "ಶರಣಸತಿ' ಭಾವದಿಂದ ಸೇವೆಸಲ್ಲಿಸ 
ತೊಡಗಿದನು, 


ಚೀಲಾಳ ಸಷಂಿಯ ೩೧ 


ಘಟಕಸ್ಕಳ ಹರಪುರದ ಗುಡ್ಡದ | 

ಮಠದ, ಷಟ್ಟಲ ತತ್ವಕುಳ ಸಂ | 

ಫುಟಿದ್ದ ಶರಣರ ಮಕುಟ ಪರಶಿವಯೋಗ ಮಂಟಪದ || 
ಘಟತ ಸಿಂಹಾಸನದ ಪ್ರಣಮದ | 

ಪಟಲ ಪೀಠದ ಮೇಲೆ ಕಮಲದಿ | 

ನಿಟಿಲನೇತ್ರವತಾರ ಚೀಲಾಳಸ್ವಾಮಿಯೊಪ್ಪಿಹರು | 


ಹೀಗೆ ಕೆಲವು ಕಾಲ ಕಳೆಯಲು ಶಮಿತಪುರಾಧೀಶ (ಕಟ್ಟಿಗೆಹಳ್ಳಿ ಸಿದ್ಧಲಿಂಗ) 
ಐಕ್ಯವಾದನು. ಬಳಿಕ ಚೀಲಾಳ ಸ್ವಾಮಿ ಕಹಿಲಸಿದ್ದೆಯತೀಶನಿಗೆ ಅನುಗ್ರಹ ದಯ 
ಪಾಲಿಸಿದ. (ಈ ಕಪಿಲಸಿದ್ಧ ಸ್ವಾಮಿಯ ಉಲ್ಲೇಖ ಮೇಲೆ ಹೇಳಿದ ವೀರಶೈವಾಮೃತ 
ಪುರಾಣದ ಅಂತ್ಯಪ್ರಶಸ್ತಿಯಲ್ಲಿಯೂ ಬರುವುದನ್ನು ಗಮನಿಸಬೇಕು). (೨೧ ನೆಯ 
ಸಂಧಿ). 

“ದೇಶಿಕ ವಿರಕ್ತರಿಗೆ ಷಟ್ಟಲಕರ್ತ....ಕಪಿಲಸಿದ್ದೇಶ”ನಾದನು. ಅವನಿಗೆ 
ಚೀಲಾಳಸಾ ಿಮಿಯು “ಉಪದೇಶ ಜ್ಞಾ ನಪ್ರಕಾಶ ಬೋಧೆಯ ತುಂಬಿ”, "ಸಟ್ಸ ಲಿ 
ಫೀಠಪಟ್ಟದ ಸಾಮರಾಜ್ಯದ ಶಿಖಿನಿರೂಪವ* ಒಪ್ಪಿಸಿದನು. 


ಧರೆಗೆ ಧರ್ಮವ ಬೆಳೆಸಿ, ಷಟ್ಸ್ಮಲ | 

ದೊರೆತನನ ಸ್ಥಿರಗೊಳಿಸಿ, ಸಮಯದ | 
ಶರಣವಿರತರ ಪರಮಸುಖದೊಳಗಿರಿಸಿ, ಹೆರಪುರದ | 
ದೊರೆಗೆ ಸ್ಥಿರಪಟ್ಟಿಗಳ ಕಟ್ಟಿಸಿ | 

ಕರೆಸಿ, ಕರ:ಣದಿ ಹೆರಸ್ಯಿ ಭಕ್ತರ | 
ನೆರವಿಗಭಯವನಿತ್ತು ಯೋಗಸಮಾಧಿಯೊಳಗಿಹನು | 


ಇಲ್ಲಿಗೆ ಚೀಲಾಳಸ್ವಾಮಿಯ ಚರಿತ್ರೆ ಮುಗಿಯುತ್ತದೆ. ಈ ವಿವರಗಳಿಂದ 
: ನಿಷ್ಪನ್ನವಾಗುವ ಪ್ರಶ್ನೆಗಳು ಹೀಗಿವೆ : 

೧. ಗುರು ಕಟ್ಟಿಗೆಹಳ್ಳಿ ಸ್ವಾಮಿ, ಶಿಷ್ಯ ಚೀಲಾಳಸ್ವಾಮಿ ಇಬ್ಬರೂ ಹರಪನ 
ಹಳ್ಳಿಯಲ್ಲಿ ಐಕ್ಯರಾದರೆಂಬಂತೆ, ಸಟ್ಟಲ ಶಿನಾಯಣ ಹೇಳುತ್ತದೆ. ಆದರೆ ಕಟ್ಟಿಗೆಹಳ್ಳಿ 
ಸ್ವಾಮಿಗಳು ತಿಳಿವಳ್ಳಿಯಲ್ಲಿ ಐಕ್ಯರಾದರೆಂದು ಮಹಾಲಿಂಗೇಂದ್ರ ವಿಜಯ ಹೇಳಿದರೆ, 
ತಿಳಿವಳ್ಳಿಯ ಜನ ಅಲ್ಲಿಯ ಗದ್ದು ಗೆಯನ್ನು ಚೀಲಾಳಸ್ವಾಮಿಯದೆಂದು ತೋರಿಸು 


ಶ್ರಾರೆ. ಇವುಗಳಲ್ಲಿ ಯಾವುದು ಸತ್ಯ ? ಶೋಧಿಸಬೇಕು. ೧ 


೧, ಚಿತ್ರದುರ್ಗ ಪೀಠಪರಂಪೆರೆಯ ಒಪ್ಪೊತ್ತಿನ ಚೆನ್ನವೀರಸ್ವಾಮಿಗಳು ತಿಳಿವಳ್ಳಿಯಲ್ಲಿ 
ಐಕ್ಕರಾದರೆಂದು ಮಹಾಲಿಂಗೇಂದ್ರ ವಿಜಯ ಹೇಳುತ್ತದೆ, ಇದೂ ಜನರ ಗೊಂದಲಕ್ಕೆ 
ಕಾರಣವಾಗಿರಬಹುದು, 


೩೨ ಕರ್ನಾಟಕ ಭಾರತಿ 


೨. ಇನ್ನೊಂದು ಮುಖ್ಯ ಏಸಯ : ಮುರುಗಾ ಶಾಂಶವೀರರು ಮುರುಗಾ 
ಗುರುಸಿದ್ಧ ರಿಗೆ ಪಟ್ಟಿ ಕಟ್ಟಿ ಲಾಗಿ, ಅಸಂಶುಷ್ಟ ರಾದ ಚೀಲಾಳಸ್ವಾ ಮಿಗಳು ಹರಪನ 
ಹಳ್ಳಿಗೆ, ಕುಮಾರಸ್ಸಾಮಿಗಳು ಸ್ವಾ ಗೆ, ಅಲ್ಲಿಂದ ಹುಬ್ಬಳ್ಳಿಗೆ ಹೋದರೆಂದು 
ಮಹಾಲಿಂಗೇಂದ ವಿಜಯ ಹೇಳುತ್ತದೆ. ಆದರೆ ಕಟ್ಟಿ ಗೆ ಹಳ್ಳಿಸ್ವಾಮಿಗಳು ಹರಪನ 
ಹಳ್ಳಿಯಲ್ಲಿ ಚೀಲಾಳಸ್ವಾಮಿಗೆ ಪಟ್ಟ ಕಟ್ಟಲು, ಭ್ಯ Re ಬೇಕೆ ಸಮಯವ 
ಡರು! ಎಂದು ಷಟ್ಸಿ ಲಿ ಶಿವಾಯಣ ಹೇಳುವುದರಿಂದ, ಇಲ್ಲಿ ಮುನಿಸಿಕೊಂಡು 
ಹೋಗಿ ಬೇಕೆ ಸಮಹುಣೆ ಮಾಡಿಕೊಂಡವರು ಯಾರು? ಎಂಬ ಪ್ರಶ್ನೆ 
ಏಳುತ್ತದೆ. 


ಷಟ ಸ್ಸೈಲಶಿವಾಯಣ ಹೇಳುವಂತೆ ಕಟ್ಟ ಗೆಹಳ್ಳಿ ಸ್ವಾ ಮಿಗಳು ಶಿಷ್ಯನಾದ ಚೀಲಾಳ 
ಸ್ವಾಮಿಯೊಂದಿಗೆ ಹರಪನಹಳ್ಳಿಯಲ್ಲಿಯೇ “1! “ಅಲ್ಲಿಯೇ ಐಕ್ಯರಾದುದು ನಿಜ 
ವಿದ್ದರೆ, ಮಿಕ್ಫುವರೇ ಹರಪನಹಳ್ಳಿ ಯ ಮೂಲದಿಂದ ಮುನಿಸಿಕೊಂಡು ಹೊರಗೆ 
ಹೋದರೆ ? ಎನಿಸುತ್ತದೆ. oid ಯದ ಜಗದ್ದುರುಪೀಠವಾದ ಗದುಗಿನ 
ತೋಂಟದಾರ್ಯ ಪರಂಪರೆಯವರು, ನಡುವೆ ಉದ್ಭವಿಸಿದೆ "ಚೀಲಾಳ' ಎಂಬ ಸಮಯ 
ನಾಮಕ್ಕೆ ಅಷ್ಟು ಮಹತ ಕೊಡದೆ, ಮೂಲಗುರು ತೋಂಟದಾರ್ಯರ ಹೆಸರನ್ನೇ 
ತಮಗೂ ತಮ್ಮ ಮಠಕ್ಕೂ ಇಟ್ಟುಕೊಳ್ಳುತ್ತ ಬಂದರೆ, ಮಿಕ್ಕವರು ಹೊರೆಗೆ ಹೋಗಿ 
ಹೊಸ ಸಮಯ ಮಾಡಿಕೊಂಡರೆಂಬಂತೆ ಮೂಲ ತೋಂಟದಾರ್ಯರ ಹೆಸರನ್ನು ಕೈ ಬಿಟ್ಟಿ ಕ 
ತಮ್ಮ ತಮ್ಮ ಸಮಯದ ಗುರುವಿನ ಹೆಸರನ್ನೇ ಪ್ರಧಾನವಾಗಿ ಬಳಸುತ್ತ ಬಂದಿದ್ದಾರೆ. 
ಇದರಿಂದ ತೋಂಟದ ಸಿದ್ದಲಿಂಗಯತಿ, ಕಟ್ಟಿ ಗೆಹಳಿ ಶೆ ಸಿದ್ಧಲಿಂಗ, ಚೀಲಾಳಸಾ ಮಿ: ಹೀಗೆ 
ಮುಂದುವರಿದ ಮೂಲಶಾಖೆಯೇ ಗದುಗಿನ ತೋಂಟದಾರ್ಯಮಠವಾಗಿದ್ದು » ಸಿಡಿದು 
ಹೋದುವು ಮಿಕ್ಕು ಶಾಖೆಗಳೇನೋ ಎನಿಸುತ್ತದೆ. ಶ್ರೀ ಬುದ್ಧಯ್ಯ ಪುರಾಣಿಕರು 
ಸಮಯಭೇದ ಸಂದರ್ಭದಲ್ಲಿ ಜರುಗಿದ ಘಟನೆಗಳನ್ನು ಕುರಿತ ಆನೇಕ ಹೇಳಿಕೆಗಳನ್ನು 
ಸಂಗ್ರಹಿಸಿದ್ದು, ಅವುಗಳಲ್ಲಿ ಒಂದು ಹೇಳಿಕೆ ಮೇಲಿನ ಅಭಿಪ್ರಾಯವನ್ನು ಬೆಂಬ 
ಲಿಸುವುಡೆಂಬುದನ್ನು ಇಲ್ಲಿ ನೆನೆಯಬಹುದು.೧ 


೩. ಚೀಲಾಳಸ್ವಾ ಮಿಗೆ ಗುರು ಕಟ ಗೆಹಳ್ಳಿ ಸ್ಟಾ ಮಿಗಳು “ಶಿಖಾ*ಸಹಿತ ಪಟ್ಟ 
ಕಟ್ಟಿ ದರೆಂದು ಷಟ್ಸಿ ಲಿ tu ಹೇಳುತ್ತದೆ. ಜಂ ಉಲ್ಲೇಖ ಈ ಕಾವ್ಯ 
ದಲ್ಲಿ ಮತ್ತೆ ಮತ್ತೆ. ಬರುತ್ತದೆ. ಬಹುಶಃ ಈ ಶಿಖಾ ಮತ್ತೇನೂ ಅಲ್ಲ, ಶೂನ್ಯಪೀಠದ 
ಅಧಿಕಾರ ಚಿಹ್ನೆಯಾದ ಸಿಕ್ಕಾ ಇರಬಹುದು. ಈ ಕಾವ್ಯವೂ ಇದೇ ಅರ್ಥದಲ್ಲಿ ಈ 
ಪದವನ್ನು ಬಳಸಿದಂತಿದೆ. ಮೇಲೆ ಹೇಳಿದಂತೆ ಈ ಶಿಖಾ(ಸಿಕ್ಸಾ) ಗುರುವಿನಿಂದ ಪಟ್ಟಿ 
ಕಟ್ಟಿಸಿಕೊಂಡ ಚೀಲಾಳಸ್ವಾಮಿಯ ವಶದಲ್ಲಿ ಉಳಿಯಿತೆಂದು ಕಾಣುತ್ತದೆ. ಈ ಕಾರಣ 


೧, ತೇರದಾಳ ಶ್ರೀಮನ್ನಿರಂಜನ ಜಗದ್ಗುರು. ಶ್ರೀಮದನಾದಿ ಅಲ್ಲಮಪ್ರಭು (೧೯೩೬) 
ಪುಟ ೧೨೩-೧೨೭ 


ಚೀಲಾಳ ಸಮಯ ೩೩ 


ದಿಂದಾಗಿಯೇ ದಿಲ್ಲಿಯ ಮಲ್ಲೂಖಾನನ ಹತ್ತಿರ ಚೆನ್ನಬಸವಣ್ಣನವರು ಇಟ್ಟಿದ್ದೆ ಶಿಖೆ 
ಯನ್ನು ಮುರಿಗಾಶಾಂತವೀರರು ತಂದರೆಂಬ ಕಥೆ ಹುಟ್ಟಿ ಕೊಂಡಿರಬಹುದು. ಚೆನ್ನ 
ಬಸವಣ್ಣ ನಂಥವರು ಸಿಕ್ಕಾದೆಂತಹ ಉಪಕರಣ ಸೃಷ್ಟಿ ಸಿಕೊಳು ) ವುದಾಗಲೀ, ವಿಧ 
ರ್ಮೀಯನಾದ ಮಲ್ಲೂಖಾನನ ವಶಕ್ಕೆ ಒಪ್ಪಿ ಸುವುವಾಗಲೀ ಕಟ್ಟುಕಥೆಯಲ್ಲದೆ 
ಮತ್ತೇನು ? ಮಲ್ಲೂಖಾನ ಐತಿಹಾಸಿಕ “ವ್ಯಕ್ತ ಹೇ ಅಲ್ಲವೆಂದು ಎಲ್ಲ ತೆ 
ಖಚಿತಪಡಿಸಿವೆ. 


ಎರಡನೆಯದಾಗಿ ಇಂದು ಚಿತ್ರದುರ್ಗಮಠದಲ್ಲಿ ಧಾರ್ಮಿಕ ಅಧಿಕಾರದ ಚಿಹ್ನೆ 
ಗಳಾದ ಶಿಖಾ-ಶೈಲಗಳಿವೆಯೆಂದು ಕೇಳಿಬರುತ್ತದೆ, ಕ ಇಲ್ಲಿ ಶಿಖಾ ಎಂಬುದು ಸಿಕ್ಕಾ 
ಆಗಿದ್ದರೆ, ಬಹುಶಃ ಶೈಲವೆಂಬುದು ಸೀಲ (56೩1) ಆಗಿರಬಹುದು, ಹಿಂದೆ ಪ್ರಮುಖ 
ಮಠಗಳು ತಮ್ಮದೇ ಆದ ಸಿಕ್ಕಾ, ಸೀಲು ಬಳಸುತ್ತಿದ್ದರಿಂಬುದನ್ನು ನೆನೆಯ 
ಬಹುದು. ೧ 


೪, ಇಲ್ಲಿ ಮುರುಗಾ, ಚೀಲಾಳ ಹೆಸರುಗಳ ಅರ್ಥ ಸ್ಪ ಸ್ಟವಾಗುವುದಿಲ್ಲ. 
ಮೈಮೇಲೆ ಮುರಿಮುರಿಯಾಗಿ ವಸ್ತ್ರಧರಿಸುತ್ತಿದ್ದ ಕಾರಣ, ಕೈಯಲ್ಲಿ ಮುರಿಮುರಿ 
ಯಾದ ದಂಡ ಹಿಡಿಯುತ್ತಿದ್ದ ಕಾರಣ, ಚಿತ್ರದುರ್ಗದ ಶಾಂತನೀರಸ್ವಾಮಿಗಳಿಗೆ 
ಮುರಗಾಶಾಂತವೀರಸ್ವಾ ಮಿಯೆಂಬ ಹೆಸರು ಬಂದಿತೆಂದು ಮಹಾಲಿಂಗೇಂದ್ರವಿಜಯ 
ಹೇಳಿದರೆ, ಷಣ್ಮುಖ ಸಃ ದ ಮುರುಘ ಮೂಲದಿಂದ ಈ ಹೆಸರು ಬಂದಿದೆಯೆಂದು 
ಕೆಲವರು ಚಳುತ್ತಕಿ ಇದು ಜನಪದ ಮತ್ತು ಶಿಷ್ಟಪದ ನಿರುಕ್ತಿಯೆಂದು ಬೇರೆ 
ಹೇಳಬೇಕಿಲ್ಲ. ನನಗೇನೋ ಮುರುಗಾ ಬಾಕ ಗ್ರಾಮನಾಮವಾಗಿರಬಹುದೆನಿಸು 
ತ್ತದೆ, ಸ್ವಾಮಿಗಳನ್ನು ಅಂಕಿತನಾಮಕ್ಕಿಂತ ಗ್ರಾ ಮನಾಮದಿಂದ ಕರೆಯುವ ಪದ್ಧ ತಿ 
ಬೀರತೈ ವರಲ್ಲಿ ಹೆಚ್ಚು. ಸ್ವತಃ ಮುರಗಾಶಾ ಂತವೀರರ ಗುರು ಕಟ | ಗೆಹಳ್ಳಿ ಸಿದ್ಧಲಿಂಗ 
ರನ್ನು ಕಟ್ಟ ಗೆಹಳ್ಳು ಸ್ವಾ ಮಿ ತಿಂದು ಕರೆದುದು ಇದಕ್ಕೆ wade (ಈ 
ಹೆಸರಿನ ನ ಕಬ್ಬ ಗನಹಳ್ಳಿ ಇರಬಹುದು). ಗೂ ಅಥಣಿಯ ಮುರು 
ಗೇಂದ್ರಸಾ ಿಮಿಗಳನ್ನು "ಅಥಣಿ ಶಿವಯೋಗಿಗಳು' ಎಂದೇ ಗೌರವದಿಂದ ಕರೆಯ 
sud ಇದೇ ರೀತಿ ಶಾಂತವೀರರನ್ನು ಅವರ ಸ್ವಗ್ರಾಮನಾಮದಿಂದ ಮುರಿಗಾ 
ಸ್ವಾಮಿಯೆಂದೋ, ಮುರಿಗಾಶಾಂತವೀರನೆಂದಜೋ ಕರೆಯುತ್ತಿರಬಹುದು, ಈ ಊರು 
ಎಲ್ಲಿದೆ ? ಶೋಧಿಸಬೇಕು, ಇದಲ್ಲದೆ ಬಾಚಿಗ, ಬೂತುಗಗಳುಕೆ ಮುರುಗ ಎಂಬುದು 
ವ್ಯಕ್ತಿ ನಾಮವಾಗಿದ್ದು, ಆ ವ್ಯಕ್ತ, ಗೆ ಸಂಬಂಧಪಟ್ಟ ಶಾಂತನೀರ ಎಂಬ ಅರ್ಥದಲ್ಲಿಯೂ 
ಈ ಹೆಸರು ಪ್ರಚಾರಕ್ಕೆ ಬಂದಿರಬಹುದು. ನನಗೇನೋ ಮೊದಲಿನದೇ ಸರಿ 


ಎನಿಸುತ್ತದೆ. 


೧. ಡಾ ಎಂ. ಚಿದಾನಂದಮೂರ್ತಿ ಅವರ ಅಭಿಪ್ರಾಯವೂ ಇದೇ ಆಗಿದೆ, ಈ ವಿಷಯವಾಗಿ 
ನಾವಿಬ್ಬರೂ ಅನೇಕ ಸಲ ಮಾತನಾಡಿದ್ದೇವೆ, 


೩೪ ಕರ್ನಾಟಕ ಭಾರಶಿ 


ಇದೇರೀತಿ ಚೀಲನಹಳ್ಳಿ, ಚೀಲೇನಹಳ್ಳಿ ಇತ್ಯಾದಿ ಗಾ.ಮನಾಮಗಳು ಕರ್ನಾ 
ಟಕದಲ್ಲಿನೆ. ಇಂಥ ಯಾವುದೋ ಒಂದು ಗ್ರಾಮದ ಸಂಬಂಧನಿಟ್ಟುಕೊಂಡಿದ್ದೆ 
ಬಸವಪ್ರಭುವು ಚೀಲಾಳಸ್ವಾಮಿಯೆಂದು ಪ್ರಸಿದ್ದಿಗೆ ಬಂದಿರಬಹುದೇ ? ಅಥವಾ 
ಚೀಲಾಳಶೆಟ್ಟಿ, ಚೀಲೆಯನಾಯಕ ಇತ್ಯಾದಿ ಅಂಕಿತನಾಮಗಳು ಶಾಸನದಲ್ಲಿ ಸಿಗು 
ತ್ತಿದ್ದು, ಇದೇ ಬಗೆಯಲ್ಲಿ ಚೀಲಾಳಸ್ವಾಮಿಯೆಂಬುದು ಮೂಲನಾಮ ವಾಗಿದ್ದು, 
ಬಸವಪ್ರಭುವೆಂಬುದು ಆಮೇಲೆ ಬಳಕೆಗೆ ಬಂದಿರಬಹುದೇ ? ವಿಚಾರಿಸಬೇಕು. 
“ನಟ್ಟ ಎಳಿಶಿವಾಯಣ” ಈ ಎರಡನೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆ. 

೫. ಚೀಲಾಳಸ್ವಾಮಿಯ ಶಿಷ್ಯ ಕಪಿಲಸಿದ್ಧನೆಂದು ಷಟ್ಟ ಎಳಿಶಿವಾಯಣ 
ಹೇಳುತ್ತದೆ. ವೀರಶೈವಾಮೃತ ಪುರಾಣದ ಪ್ರಶಸ್ತಿ ಗದ್ಯ ಇದನ್ನು ಸಮರ್ಥಿಸುತ್ತದೆ. 
ಆದುದರಿಂದೆ ಕಪಿಲಸಿದ್ಧ ನು ಐತಿಹಾಸಿಕ ವ್ಯಕ್ತಿಯೆಂಬುದು ನಿಜ. ಆದರೆ ಈ ಹೆಸರು 
ಆಮೇಲೆ ಯಾವುದೇ ಗುರು ಪರಂಸರೆಯಲ್ಲಿ ಕಾಣದುದಕ್ಕೆ ಕಾರಣ ಹುಡುಕಬೇಕು. 


೬, ಹರಸನಹಳ್ಳಿಯ ಗುಡ್ಡದ ಓರೆಯನ್ನು ಚೀಲಾಳಸ್ವಾಮಿಯ ಭವ್ಯ 
ಮಠವಿದ್ದು ದಾಗಿ ಷಟ ಸ್ಸ ಲಶಿವಾಯಣ ಹೇಳುತ್ತದೆ. ಆದರೆ ಇಂದು ಅಲ್ಲಿ ಮಠವಿಲ್ಲ, 
ಹಾಳಾಗಿದೆಯೆಂದು ಜನ ಹೇಳುತ್ತಾರೆ. ಬಹುಶಃ ಆಶ್ರಯ ನೀಡಿದ್ದ ಅರಸು ಮನೆತನ 
ನಾಶವಾಗಲು ಮಠವೂ ನಾಶವಾಗಿರಬೇಕು. ಈಗ ಈ ಮಠ ಮತ್ತು ಸುತ್ತಲಿನ 
ಪರಿಸರದಲ್ಲಿ ಹರಡಿಕೊಂಡಿದ್ದ ಶಾಖಾಮಠಗಳನ್ನು ಕುರಿತು ಅಧ್ಯಯನ ನಡೆಯ 
ಬೇಕಾಗಿದೆ. ದೂರದ ಕೊಡಗಿನ ದನಗಲ್ಲು ಗ್ರಾಮದ ಶಾಸನದಲ್ಲಿ” ಇವ ಸಂವತ್ಸರದ 
ಜೇಷ್ಕಶುದ್ಧ ೫ ರಲ್ಲು ಚೀಲಾಳಸಾಕ ಸಾ ಬ್ರಮಿಗಳ ವಿರಕ್ತಮಟ್ಟ”೧ ಎಂಬ ಉಲ್ಲೇಖ 


ಇಯ 


ವಿದೆ. ಹೀಗೆಯೇ ಬೇಕೆಡೆಗಳಲ್ಲಿರುವ ಶಾಖಾಮಠಗಳನ್ನು ಶೋಧಿಸಬೇಕು, 


೭. “ಚೀಲಾಳಸ್ವಾಮಿ” ಅಂಕಿತದಲ್ಲಿ ನೂರಾರು ಸ್ವರವಚನಗಳು. ಸಿಗುತ್ತಿದ್ದು 
(ಬಸವಸಪು ೩-೯, ಶರಣ ಸಂತಾನ ೪-೨) ಇವುಗಳ ಸಮಗ್ರಶೋಧ ಅನಶೃವಿದೆ. 
೮. ಇತಿಹಾಸವೆಂಬ ಕಾಲವಾಹಿನಿಯಲ್ಲಿ ಹಿಮಾಲಯದಂಥ ಸತ್ಯಗಳು 
ಮುಚ್ಚಿಹೋಗಿರುವ ಇಲ್ಲವೆ ಮುಚ್ಚೆ ಹಾಕಿರುವ ಸಾಧ್ಯತೆಗಳಿರುವುದರಿಂದ ಸಟ್ಸ್ಮಿಲ 
ಶಿವಾಯಣ ವ್ಯಕ್ತಿಪಡಿಸುವ ಸಂಗತಿಗಳನ್ನು ಸಾರಾಸಗಟು ಮಗ್ಗಲಿಗೆ ಸರಿಸಬಾರದು. 
ಸಟ್ಸ್ಮ್ಟಿ ಅಶಿವಾಯಣವಾಗಲೀ, ಮಹಾಲಿಂಗೇಂದ ್ರನಿಜಯವಾಗಲೀ ಮೂಲತಃ 
ಪುರಾಣಗಳು, ಅದರಲ್ಲಿಯೂ ಉತ್ತರಾಧಿಕಾರಿತ್ವಕ್ಕಾಗಿ ನಡೆದ ಘರ್ಷಣೆ ಸಂದರ್ಭದ 


ಸೃಷ್ಟಿಗಳು. ಹೀಗಾಗಿ ಇವು ವೃಕ್ತಸಡಿಸುವ ವಿಷಯಗಳನ್ನು ಪ್ರಾಮಾಣಿಕ ಅನ್ಯ 
ಆಧಾರಗಳಿಂದ ಪರೀಕ್ಷಿಸುವುದು ಅವಶ್ಯವಿದೆ, 


* ೫ 


೧, ಔಟಿ.1, ೧೦೩, ದನೆಗಲ್ಲು (ವಿರಾಜಪೇಟೆ ತಾಲೂಕು) 


ವೃತ್ತಿ ಪದಕೋಶಗೆಳ ರಚನಾ ಕ್ರಮ 


-ಆಂ*. ನಾಯ್‌. ಕುಲಕರ್ಣಿ 


ಭಾರತದಲ್ಲಿ ನಿಘಂಟುಗಳ ಉಗಮವನ್ನು ವೇದ ಕಾಲದಲ್ಲಿಯೇ ಕಾಣಬಹುದು. 
ಯಾಕ್ಸನ ನಿರುಕ್ತ ಮತ್ತು ಪದಪಾಠಗಳೇ ಇದಕ್ಕೆ ಸಾಕ್ಷಿ. ನಂತರ ೧೫ ರಿಂದ ೧೭ 
ನೆಯ ಶತಮಾನದ ವರೆಗೆ ನಡೆದ ನಿರಂತರ ನಿಘಂಟು ರಚನಾ ಕ್ರಿಯೆಯು ಇಂಡೋ.- 
ಆರ್ಯನ್‌ ಹಾಗೂ ದ್ರಾವಿಡ ಭಾಷಾ ನಿಘಂಟುಗಳ ರಚನೆಗಳಿಗೆ ಮಾದರಿಯಾಯಿತು. 
ಇದನ್ನು ಹಿನ್ನೆಲೆಯಾಗಿರಿಸಿಕೊಂಡು ಕನ್ನಡ ನಿಘಂಟುಗಳಿಗೆ ಬಂದರೆ, ಇಲ್ಲಿಯವರೆಗೆ 
ಕನ್ನಡದಲ್ಲಿ ಪ್ರಕಟವಾದ, ಆಲ್ಲದೇ ಹಸ್ತಪ್ರತಿಯಲ್ಲಿ ಉಳಿದುಕೊಂಡಿದ್ದ ನಿಘಂಟು 
ಗಳೆಲ್ಲ ಲಿಖಿತ ಸಾಹಿತ್ಯವನ್ನಾಧರಿಸಿ, ಅಂದರೆ ಮುಖ್ಯವಾಗಿ ಸಂಸ್ಕ ತದಿಂದ ಭಾಷಾಂತರ 
ಗೊಂಡ ಮಹಾಕಾವ್ಯ ಮತ್ತು ಪುರಾಣಗಳನ್ನು ಆಯ್ದುಕೊಂಡು, ಅವುಗಳಿಂದ ಪದ 
ಶೇಖರಣೆ ಮಾಡಿ ರಚಿಸಿದವುಗಳು. ಇತ್ತೀಚೆಗೆ ರಚನೆಗೊಂಡ ನಿಘಂಟುಗಳಲ್ಲಿ ಕನ್ನಡ 
ಸಾಹಿತ್ಯಿಕ ಕೃತಿಗಳಿಂದಲೂ ಪದಶೇಖರಣೆ ನಡೆದಿದೆ ಎನ್ನುವುದನ್ನು ಮರೆಯುವಂತಿಲ್ಲ. 

ಈ ಲೇಖನದ ಉದ್ದೇಶ ಕೇವಲ ವೃತ್ತಿಸದಕೋಶಗಳ ರಚನಾ ಕ್ರಮಕ್ಕೆ 
ಸೀಮಿತವಾಗಿರುವದರಿಂದ, ಇಲ್ಲಿ ಹಲವು ಪ್ರಕಾರಗಳ ನಿಘಂಟುಗಳ ಬಗ್ಗೆ ಯಾವುದೇ 
ತೆರನಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಕನ್ನಡದಲ್ಲಿ ಇಲ್ಲಿಯ ವಕಿಗೆ ರಚಿತವಾದ 
ಕನ್ನಡ ನಿಘಂಟುಗಳಿಂದ ನಾವು ಪಾರಂಪರಿಕ ವೃತ್ತಿಗಳಿಗೆ ಸಂಬಂಧಪಟ್ಟಿ ಪದಗಳನ್ನು 
ಜಿರಳ ಮೇಲೆ ಎಣಿಸುವಷ್ಟು ಮಾತ್ರ ಪಡೆಯಬಹುದು. ಇಂಥ ಪರಿಸ್ಥಿತಿ ಎಲ್ಲ 
ಭಾರತೀಯ ಭಾಷೆಗಳಿಗೂ ಅನ್ವಯಿಸುತ್ತದೆ. ಪ್ರತಿಯೊಂದು ವೃತ್ತಿಗೂ ತನ್ನದೇ 
ಆದ ಅಪಾರ ಶಬ್ದ ಸಂಪತ್ತಿದೆ. ಆ ಸಮಗ್ರ ಸಂಪತ್ತನ್ನು ಈ ಮೇಲೆ ಹೇಳಿದ 
ನಿಘಂಟುಗಳಲ್ಲಿ ಬಯಸುವುದು ಅಸಾಧ್ಯ, 

ದಿನಗಳೆದಂತೆ ಅಗಾಧವಾಗಿ ಬೆಳೆಯುತ್ತಿರುವ ವಿಜ್ಞಾ ನ ಮತ್ತು ಟದ್ಯೋಗೀ 
ಕಗಣ ನಮ್ಮ ಪಾರಂಸರಿಕ ವೃತ್ತಿಗಳನ್ನು ಕಣ್ಮರೆಯಾಗಿಸುತ್ತಿವೆ. ಹೀಗಿದ್ದಾಗ 
ಅದರೊಡನೆ ಹೊಂದಿಕೊಂಡಿದ್ದ ಶಬ್ದ ಭಂಡಾರ ಕೂಡ ಕಣ್ಮರೆಯಾಗುತ್ತದೆಂದು ಬೇರೆ 
ಹೇಳಬೇಕಿಲ್ಲ. ಈ ಸಂದಿಗ್ಭ ಪರಿಸ್ಥಿತಿಯಲ್ಲಿ ನಾವು ಪದ ಸಂಗ ಹಣೆ ಮಾಡದೇ 
ಹೋದರೆ, ಮುಂದೆ ಬರುವ ಜನಾಂಗಕ್ಕೆ ಪಾರಂಸರಿಕ ವೃತ್ತಿಗಳಿದ್ದವು ಎಂಬುದು ತಿಳಿ 
ಯಜೀ ಹೋಗುವ ಪ್ರಸಂಗ ಬರಬಹುದು. ಆದ್ದರಿಂದ ಈ ಅಪಾರವಾದ ಶಬ್ದ 
ಸಂಪತ್ತನ್ನು ಸಂಗ್ರಹಿಸಲು ಮತ್ತು ನಿಘಂಟನ್ನು ರಚಿಸಲು ಒಂದು ಅಚ್ಚುಕಟ್ಟಾದ 
ಅಭ್ಯಾಸಕ್ರಮವನ್ನು ರಚಿಸುವುದು ಅವಶ್ಯವಿದೆ. ಪದ ಸಂಗ್ರಹಣ ಕಾರ್ಯವನ್ನು 


೩೬ ಕರ್ನಾಟಕ ಭಾರತಿ 


ತ್ವರಿತವಾಗಿ ಮಾಡಬೇಕು. ಈ ಕಾರ್ಯವನ್ನು ಮಾಡದೇ ಹೋದಲ್ಲಿ ನಮ್ಮ 
ಸಂಸ್ಕೃತಿಯ ಬಹುತರ ಭಾಗ ಕೊಚ್ಚೆ ಹೋಗುವುದು, 

ಭಾರತವು ಹಲವಾರು ಹಳ್ಳಿಗಳಿಂದ ಕೂಡಿಕೊಂಡ ದೇಶ. ಹಳ್ಳಿಗಳೇ ಭಾರ 
ತೀಯ ಸಂಸ್ಕ್ರತಿಯ ಆಗರಗಳು. ಪಟ ೈಣಿಗರು ಆಧುನೀಕರಣಕ್ಕೆ ಒಳಗಾಗಿ ತಮ್ಮೊ 
ಡನೆ ಬೆಳಸಿಕೊಂಡು ಬರಬೇಕಾದ ಸಂಸ್ಕೃತಿಯನ್ನು ಮರೆತುಬಿಟ್ಟಿದ್ದಾರೆ. ಅಂದ 
ಮೇಲೆ ಪಾರಂಪರಿಕ ವೃತ್ತಿಗಳ ಮಾತು ದೂರವೇ ಉಳಿಯಿತಲ್ಲವೇ ? ಭಾರತದಲ್ಲಿ 
ಈಗ ಪಾರಂಪರಿಕ ವೃತ್ತಿಗಳನ್ನು ಹಳ್ಳಿಗಳಲ್ಲಿ ಮಾತ್ರ ಕಾಣಬಹುದು. ಹಳ್ಳಿ ಗಾಡಿನ 
ಜನಸಮುದಾಯವೇ ಇಂಥ ವೃತ್ತಿಗಳನ್ನು ಮುಂಜೆವರಿಸಿಕೊಂಡು ಬರುತ್ತಿರುವದ 
ರಿಂದ, ಆ ಜನಗಳು ಒಂದೇ ಹಳಿ ಕೈಯಲ್ಲಿ ಸತತವಾಗಿ ವಾಸವಾಗಿರುವದರಿಂದ, ನಾಲ್ಕು 
ಗೋಡೆಗಳ ಮಧ್ಯ ನಾವು ಕೊಡುವ ವಿದ್ಯಾಭ್ಯಾಸ ಮಾಡದೇ ಇರುವ ಕಾರಣ, ಅವ 
ರಲ್ಲಿ ನಾವು ಹಲವಾರು ಉಪಭಾಷೆಗಳನ್ನು ಕಾಣಬಹುದು. ಈ ಕ್ರಿಯೆ ಸಹೆಜ 
ಮತ್ತು ಸ್ವಾಭಾವಿಕ. ಐತಿಹಾಸಿಕವಾಗಿ, ಸಾಂಸ್ಕೃತಿಕ ಮತ್ತು ರಾಜಕೀಯ ಪ್ರಭಾವ 
ಹಾಗೂ ಅವುಗಳ ಸಂಬಂಧವನ್ನು ಅವರ ಭಾಷೆಯಾಗಲಿ, ಉಪಭಾಷೆಯಾಗಲಿ ನಿರ 
ರ್ಗಳವಾಗಿ ವ್ಯಕ್ತಪಡಿಸುತ್ತದೆ. ಇಂಥ ಅಮೂಲ್ಯವಾದ ದತ್ತವನ್ನು ನಾವಿನ್ನೂ 
ಅಭ್ಯಸಿಸಿಲ್ಲ, ಅಭ್ಯಸಿಸಿದ್ದರೂ ಅದು ಇಳಿಯಬೇಕಾದ ಆಳಕ್ಕೆ ಇಳಿದಿಲ್ಲ ಇಂಥ 
ಅಭ್ಯಾಸ ಕೇವಲ ಭಾಷಾಭ್ಯಾಸ ದೃಷ್ಟಿಯಿಂದ ಮಹತ್ವದ್ದಾಗದೆ, ಸಾಮಾಜಿಕ 
ವಿಜ್ಞಾ ನ್ಯ ಜಾನಪದ ವಿಜ್ಞಾ ನ್ಯ, ಮತ್ತು ಮಾನವ ವಿಜ್ಞಾ ನ ಮೊದಲಾದವುಗಳ 
ದೃಷ್ಟಿಯಿಂದ ಕೂಡ ಮಹತ ಸದ ಸ್ಥಾನವನ್ನು ಪಡೆದುಕೊಳ್ಳುತ್ತಿದೆ. 

ವೃತ್ತಿಪದಗಳನ್ನು ಅಭ್ಯಸಿಸುವ ಕ್ರಮ 

ವೃತ್ತಿಸದಗಳನ್ನು ಅಭ್ಯಸಿಸುವಾಗ ಮೊಟ್ಟಮೊದಲು ಪೂರ್ವಭಾವಿ ಕ್ಷೇತ್ರ 
ಕಾರ್ಯವನ್ನು ಮಾಡಬೇಕು. ಅದನ್ನು ಕುರಿತು ಹೀಗೆ ವಿವೇಚಿಸಬಹುದು. 
ಪೂರ್ವಭಾವಿ ಕ್ಷೇತ್ರಕಾರ್ಯ : 

ಪೂರ್ವಭಾವಿ ಕ್ಷೇತ್ರಕಾರ್ಯವನ್ನು ಪ್ರಶ್ನಾವಳಿ ತಯಾರಿಸಲು ನಿರ್ವಹಿಸ 
ಬೇಕು. ಈ ಕ್ಷೇತ್ರಕಾರ್ಯದಲ್ಲಿ ವೃತ್ತಿಗಳ ಆಯಾಮಗಳ ಬಗ್ಗೆ ಬಾತ್ಮಿದಾರರಲ್ಲಿ 
ವಿಚಾರ ವಿನಿಮಯ ಮಾಡಬೇಕು ಇಂಥ ವಿಚಾರ ವಿನಿಮಯದಿಂದ ಪ ಶ್ರಶ್ಲಾವಳಿಯನ್ನು 
ತೆಯಾರಿಸಲು ಅನುಕೂಲವಾಗುತ್ತದೆ. ಪೂರ್ವಭಾವಿ ಕ್ಷೇತ್ರಕಾರ್ಯದಿಂದ ರಚಿಸಿದ 
ಪ್ರಶ್ನಾವಳಿ ಆ ವೃತ್ತಿಗೆ ಸಂಬಂಧಿಸಿದ ಎಲ್ಲ ನಿಷಯಗಳನ್ನು ಒಳಗೊಂಡಿರದೇ ಕೇವಲ 
ಪ್ರಮುಖವಾದ ವಿಷಯಗಳನ್ನು ಮಾತ್ರ ಹೊಂದಿರುತ್ತದೆ. ಏಕೆಂದಕೆ ಈ ಕಾರ್ಯ 
ಸರ್ವೇಕ್ಷಣೆಯ ಮೊದಲ ಘಟ ಶೈ ಮಾತ್ರವಾಗಿರುತ್ತದೆ. ಉದಾಹರಣೆಗೆ ನಾನು ನೇಕಾರ 


ವೃತ್ತಿಸದಕೋಶನನ್ನು ತಯಾರಿಸುವಾಗ ಪೂರ್ವಭಾವಿ ಕ್ಷೇತ್ರಕಾರ್ಯದಿಂದ 
ತಯಾರಿಸಿದ ಮೊದಲ ಸ ಿಶ್ನೌವಳಿಯ ಮುಖ್ಯ ಅಂಶಗಳು ಈ ಕೆಳಗಿನಂತಿವೆ ; 


ವೃತ್ತಿಪದಕೋಶಗಳ ರಚನಾ ಕ್ರಮ ೩೭ 


ಅ. ಕಚ್ಚಾಮಾಲು : ನೂಲು ಮತ್ತು ನೂಲಿನ ಪ್ರಕಾರಗಳು, 
ಬ. ಬಣ್ಣ : ಬಣ್ಣಗಳು, ಬಣ್ಣಗಳ ಪ್ರಕಾರಗಳು, ಮತ್ತು ಅವುಗಳ 
ತಯಾರಿಕೆ, 
ಕ, ಮಗ್ಗ : ಮಗ್ಗಗಳ ಪ್ರಕಾರಗಳು ಮತ್ತು ಅವುಗಳ ಭಾಗಗಳು. 
ನೇಯ್ಗೆ : ನೇಯುವ ಹಂತಗಳು 
ಸೀರೆ, ಖಣ : ಅವುಗಳ ದಡಿ (ಅಂಚು), ಸೆರಗು, ಅವುಗಳಲ್ಲಿರುವ 
ಪ್ರಕಾರ, ಮುಂತಾದವುಗಳು. 
(ಕುಲಕರ್ಣಿ ೧೯೮೪; ೧೬೨) 
ತದನಂತರದಲ್ಲಿ ಕ್ಷೇತ್ರಕಾರ್ಯವನ್ನು ಮಾಡುತ್ತಿರುವಾಗ ಬೇಕೆ ಬೇಕಿ ಸ್ಫಳ 
ಗಳಲ್ಲಿ ದೊರೆತ ಅವಶ್ಯಕವಾದ ಅಂಶಗಳನ್ನು ಸ್ರಶ್ನಾವಳಿಯಲ್ಲಿ ಸೇರಿಸುತ್ತ ಹೋಗ 
ಬೇಕು. ಆಗ ಪ್ರಶ್ನಾವಳಿಯಲ್ಲಿ ಕಂಡುಬರುವ ಕುಂದುಕೊರತೆಗಳೆಲ್ಲ ತನ್ನಷ್ಟಕ್ಕೆ 
ತಾನೇ ಮಾಯವಾಗುತ್ತ ಹೋಗುತ್ತವೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಆ ವೃತ್ತಿಗೆ 
ಸಂಬಂಧಪಟ್ಟಿ ಊರುಗಳು ಮತ್ತು ಯಾವ ಹಳ್ಳಿಗಳು ಕೇವಲಇಂಥ ವೃತ್ತಿಗಳನ್ನು 
ಅವಲಂಬಿಸಿವೆ ಎಂಬ ಮಾಹಿತಿಯನ್ನು ಸಂಗ್ರಹಿಸಬೇಕು. ಇದರಿಂದ ಯಾವ ಯಾವ 
ಸ್ಕಳಗಳನ್ನು ಕ್ಷೇತ್ರಕಾರ್ಯಕ್ಕಾಗಿ ಆಯ್ದೆ ಮಾಡಬೇಕು ಎಂಬುದರ ತಿಳುವಳಿಕೆ 


A 


ಯಾಗುತ್ತದೆ. 
ಕ್ಷೇತ್ರಗಳ ಆಯ್ಕೆ : 

ಕ್ಷೇತ್ರಗಳ ಆಯ್ಕೆ ಮಾಡುವಾಗ ಮುಖ್ಯವಾಗಿ ಮೂರು ಅಂಶಗಳನ್ನು ಗಮನ 

ದಲ್ಲಿಟ್ಟು ಕೊಳ್ಳು ವುದು ಅವಶ್ಯಕ: 

೧. ನಾವು ಆಯ್ಕೆ ಮಾಡುವ ಕ್ಷೇತ್ರದಲ್ಲಿ ಎಷ್ಟು ಜನ ತಮ್ಮ ಉಪಜೀವನ 
ಕ್ಕಾಗಿ ಈ ವೃತ್ತಿಯನ್ನು ಅವಲಂಬಿಸಿದ್ದಾರೆ. ಬಹಳ ಜನ ಆ ವೃತ್ತಿ 
ಯನ್ನು ಅವಲಂಬಿಸಿಕೊಂಡಿದ್ದಕೆ ಒಳ್ಳೆಯದು. ಆದರೆ ಕೆಲ ವೃತ್ತಿ 
ಗಳಲ್ಲಿ ಈ ಅಂಶವನ್ನು ಸಡಲಿಸುವುದು ಅವಶ್ಯ ವಾಗುತ್ತ ದೆ. ಉದಾ 
ಹರಣೆಗೆ - ಬಡಗಿ, ಕಮ್ಮಾರ, ಚಮ್ಮಾರ ಮುಂತಾದವುಗಳು. 

೨. ಆ ಕ್ಷೇತ್ರದಿಂದ ಬರುವ ಉತ್ಪಾದನೆ ಹಾಗೂ ಇತರ ಸ್ಥಳಗಳಲ್ಲಿ ಆ ವಸ್ತು 
ವಿಗೆ ಇರುವ ಬೇಡಿಕೆ. 

೩ ಆಯ್ಕೆ ಮಾಡುವ ಪ್ರತಿಯೊಂದು ಕ್ಷೇತ್ರದ ನಡುವೆ ೩೦ ರಿಂದ ೪೦ 
ಕಿಲೋಮೀಟಿರ ಅಂತರವಿರಬೇಕು. ಈ ತೆರನಾದ ಅಂತರನನ್ನಿಟ್ಟು 
ಕೊಂಡರೆ ಭಾಷಾ ವೈವಿಧ್ಯತೆಯನ್ನು ಸಲೀಸಾಗಿ ತೋರಿಸಬಹುದು, 


೩೮ ಕರ್ನಾಟಕ ಭಾರತಿ 


ವಿಸ್ತೃತ ಕ್ಷೇತ್ರಕಾರ್ಯ 

ಪ್ರಶ್ನಾವಳಿ : 

ದತ್ತವನ್ನು ಸಂಗ್ರಹಿಸಲು ಪ್ರಶ್ನಾವಳಿಯನ್ನು ಪ್ರಾದೇಶಿಕ ಭಾಷೆಯಲ್ಲಿಯೇ 
ತಯಾರಿಸಬೇಕು. ವಿಸ್ತೃತ ಕ್ಷೇತ್ರಕಾರ್ಯದ ಪ್ರಶ್ನಾವಳಿ ಆ ಆ ವೃತ್ತಿಗೆ ಸಂಬಂಧ 
ಪಟ್ಟಿ ಎಲ್ಲ ಆಯಾಮಗಳನ್ನು ಒಳಗೊಂಡಿರಬೇಕು. ಸಿದ್ಧಪಡಿಸಿದ ಪ್ರಶ್ನಾವಳಿಯಲ್ಲಿ 
ಹೊಸ ಹೊಸ ವಿಷಯಗಳನ್ನು ಸೇರಿಸುವ ಅವಶ್ಯಕತೆ ಕಂಡುಬಂದಲ್ಲಿ ಕ್ಷೇತ್ರಕಾರ್ಯ 
ಮಾಡುತ್ತಿರುವಾಗಲೇ ಸೇರಿಸಿಕೊಳ್ಳಬೇಕು. 
ಬಾತ್ಮಿದಾರನ ಆಯ್ಕೆ : 

ಪ್ರತಿಯೊಂದು ಕ್ಷೇತ್ರದಿಂದ ಒಬ್ಬರು ಅಥವಾ ಇಬ್ಬರು ಜಾತ್ಮಿದಾರರನ್ನು 
ಮಾತ್ರ ಆಯ್ಕೆ ಮಾಡಬೇಕು. ನಾವು ಅಭ್ಯಸಿಸುವ ವೃತ್ತಿ ಆ ಕುಟುಂಬದ ವಂಶ 
ಪಾರಂಪರಿಕ ವೃತ್ತಿಯಾಗಿರಬೇಕು. ಕನಿಷ್ಠಪಕ್ಷ ಎರಡು-ಮೂರು ತಲೆಮಾರು 
ಗಳಿಂದಾದರೂ ಆ ಕುಟುಂಬ ಆ ವೃತ್ತಿಯನ್ನು ಅವಲಂಬಿಸಿರಬೇಕು. ಬಾತ್ಮಿದಾರ 
ಅದೇ ಊರಲ್ಲಿ ಹುಟ್ಟಿ ಬೆಳೆದವನಾಗಿರಬೇಕು, ಬಹುಭಾಷಾಜ್ಞ್ವಾ ನವಿರಕೂಡದು. 
ಅವನಿಗೆ ಶಾಲಾ ಶಿಕ್ಷಣವಿರಕೂಡದು. ವಯಸ್ಸು ೫೦ ರಿಂದ ೭೦ ರ ವರೆಗೆ ಮಾತ್ರ; 
ಹೆಚ್ಚಿಗೆ ಇರಕೂಡದು; ಅಲ್ಲದೇ ಆತನಿಗೆ ಒಳ್ಳೆಯ ಸ್ಮರಣಶಕ್ತಿ; ಮಾತಿನಲ್ಲಿ 
ಸ್ಪಷ್ಟ ತೆ ಇರಬೇಕು, ಹಲ್ಲುಗಳು ಬಿದ್ದಿರಬಾರದು; ಬಿದ್ದಿದ್ದರೆ ಉಚ್ಚಾರಣಾ 
ಸಾಮರ್ಥ್ಯವಿರದು. ಕಿವಿಗಳು ಚೆನ್ನಾಗಿ ಕೇಳಿಸುತ್ತಿರಬೇಕು, ಇವೆಲ್ಲವುಗಳು ಬಾತಿ 
ದಾರನಿಗೆ ಇರಲೇಬೇಕಾದ ಸಂಗತಿಗಳು. 
ಸಂದರ್ಶಕ ಮತ್ತು ಸಂದರ್ಶನ : 

ಸಂದರ್ಶಕನಿಗೆ ಭಾಷಾ ವಿಜ್ಞಾ ನದ, ಮುಖ್ಯವಾಗಿ ಧ್ವನಿ ವಿಜ್ಞಾ ನದ ಜ್ಞಾ ನ 
ಚೆನ್ನಾಗಿರಬೇಕು. ಕ್ಷೇತ್ರಕಾರ್ಯದ ಯಶಸ್ಸು ಬಾತ್ಮಿದಾರರನ್ನು ಅವಲಂಬಿಸಿರು 
ತ್ತದೆ, ಆದ್ದರಿಂದ ಸಂದರ್ಶಕನು ಬಾತ್ಮಿದಾರನೊಂದಿಗೆ ಸ್ನೇಹಪರತೆಯಿಂದಿರಬೇಕು. 
ಬಾತ್ಮಿದಾರನ ವಿಚಾರಧಾರೆಗೆ ಅಡ್ಡ ಬರಕೂಡದು. ಸಂದರ್ಶನ ಮಾಡುವಾಗ ಬಾತ್ಮಿ 
ದಾರ ಕೆಲವೆಡೆ ತಪ್ಪು ಮಾಹಿತಿ ನೀಡುವ ಸಂಭವವೂ ಇರುತ್ತದೆ ಆತ ತಪ್ಪು ಹೇಳಿ 
ದಲ್ಲಿ ಅಲ್ಲಲ್ಲಿ ಗುರುತು ಹಾಕಿಕೊಂಡು ನಂತರದ ಕ್ಷೇತ್ರಕಾರ್ಯದಲ್ಲಿ ಇನ್ನೊಬ್ಬ ಬಾತ್ಮಿ 
ದಾರನಿಂದ ಸಂಶಯಗಳನ್ನು ಬಗೆಹೆರಿಸಿಕೊಳ ಬೇಕು. ಬಾತ್ಮಿದಾರನಿಗೆ ನೀನು 
ಹೇಳಿದ್ದು ತಪ್ಪು ಎಂದು ಸರ್ವಥಃ ಹೇಳಕೂಡದು, ಹಾಗೆ ಹೇಳಿದಲ್ಲಿ ಆತ ಕೋಪ 
ಗೊಳ್ಳಬಹುದು. ಇಲ್ಲದಿದ್ದರಿ ತನಗೆ ಏನೂ ಗೊತ್ತಿಲ್ಲವೆಂದು ಜಾರಿ ಹೋಗುವ 
ಸಂಭವವಿರುತ್ತದೆ. ಇನ್ನೊಂದು ಮುಖ್ಯವಾದ ಸಂಗತಿ- ಕ್ಷೇತ್ರಕಾರ್ಯಕ್ಕೆ ಹೋದಾಗ 
ಬಾತ್ಮಿದಾರರು ಪ ಶ್ಲೆಗಳೆ ಸುರಿಮಳೆ ಗೈಯಬಹುದು. ಮುಖ್ಯವಾಗಿ ವೃತ್ತಿಗಳನ್ನು 
ಅಭ್ಯಸಿಸುವಾಗ ಇಂತಹ ಪ್ರಶ್ನೆಗಳಿಗೆ ಎಡೆ ಇರುತ್ತದೆ. ಉದಾಹರಣೆಗೆ- ನೀವು ಇದೇ 


ಹಿ 


ವೃತ್ತಿಪದಕೋಶಗಳ ರಚನಾ ಕ್ರಮ ೩೯ 


ವೃತ್ತಿಯನ್ನು ಅಭ್ಯಸಿಸುವದಕ್ಕೆ ಆಯ್ಕೆ ಮಾಡಿದುದೇಕೆ ? ನೀವು ಮಾಡುವ ಕೆಲಸ 
ದಿಂದ ನಮಗಾಗಲಿ; ನಮ್ಮ ವೃತ್ತಿಗಾಗಲಿ ಆಗುವ ಲಾಭವೇನು ? ಈ ವೃತ್ತಿಯನ್ನು 
ಅಭ್ಯಸಿಸುವದರಿಂದ ನಿಮಗಾಗುವ ಲಾಭವೇನು? ನಿಮಗೆ ಈ ವೃತ್ತಿಯನ್ನು 
ಪ್ರಾರಂಭಿಸುವ ಉದ್ದೇಶವೇನಾದರೂ ಇದೆಯೆ: ? ಅಥವಾ ನೀವು ಯಾವುದಾದರೂ 
ಸರಕಾರಿ ಕಚೇರಿ ಮೂಲಕ ಒಂದು ನಮ್ಮ ವೃತ್ತಿಯನ್ನು ಅಭ್ಯಸಿಸಿ ನಮ್ಮ ಬಗ್ಗೆ 
ದೂರಲು ಬಂದಿರುವಿರಾ ? ಇಂಥ ಪ್ರಶ್ನೆಗಳಿಗೆ ಸಮಾಧಾನದಿಂದ ಉತ್ತರಿಸಿ, 
ನೈ ಪ್ರಣ್ಯದಿಂದ ಬಾತ್ಮಿದಾರನೊಡನೆ ಬೆರೆತು ಅವನ ವಿಶ್ವಾಸ ಗಳಿಸಿಕೊಳ್ಳಬೇಕು. 
ಕೋಪಗೊಳ್ಳಕೂಡದು. ತಾನು ಕೇವಲ ಅಕಾಡೆಮಿಕ್‌ ದೃಷ್ಟಿಯಿಂದ ಕೆಲಸ 
ಮಾಡುವವನೆಂದು ಮನವರಿಕೆ ಆಗುವಂತೆ ವಿವರಿಸಬೇಕು, 


ಧ್ವನಿ ಮುದ್ರಣ ಮತ್ತು ದತ್ತ ಸಂಗ್ರಹಣೆ : 


ಧ್ವನಿ ಮುದ್ರಣ ಮಾಡಿಕೊಳ್ಳಲು ಅನುಕೂಲತೆ ಇದ್ದರೆ ಮುದ್ರಿಸಿಕೊಳ್ಳ 
ಬಹುದು ಬಾತ್ಮಿದಾರ ಹೆದರಿಕೊಂಡರೆ ಧ ಶೈನಿ ಮುದ್ರಣವನ್ನು ತಪ್ಪಿಸಬೇಕು. ಒಂದು 
ಸಾರೆ ಒಬ್ಬ ಬಾತ್ಮಿದಾರನನ್ನು ಮಾತ್ರ ಸಂದರ್ಶಿಸಬೇಕು. ಹೀಗೆಂದು ಕೃತಕ ಸನ್ನಿ 
ವೇಶವನ್ನುಂಟುಮಾಡಬಾರದು. ಧ ೈನಿಮುದ್ರಣನನ್ನು ತಪ್ಪಿಸಿದರೆ ದತ್ತವನ್ನು 
ಬರೆದುಕೊಳ್ಳಬೇಕು. ದತ್ತ ಸಂಗ್ರಹಕ್ಕೆ ಕನ್ನಡ ಲಿಪಿಯನ್ನೇ ಬಳಸಿಕೊಳ್ಳಬಹುದು. 
ಧೆ ನಿಗಳನ್ನು ಸೂಚಿಸಲು ಲಿಪಿಯಲ್ಲಿ ಕೊರತೆ ಉಂಟಾದರೆ ಅಂತಹ ಧೆ ೈನಿಗಳನ್ನು 
ಸೂಚಿಸಲು ಲಿಪಿಯಲ್ಲಿ ವಿಶೇಷ ಚಿಹ್ನೆಗಳನ್ನು ಉಸಯೋಗಿಸಿಕೊಳ್ಳಬಹುದು. ದತ್ತ 
ವನ್ನು ಸಂಗ್ರಹಿಸುವಾಗ ಕ್ಷೇತ್ರಕಾರ್ಯ ನಿರ್ವಾಹಕನು ಪದಗಳನ್ನು ಸೂಚಿಸ 
ಬಾರದು. ಆ ಆ ವಸ್ತುಗಳನ್ನು ತೋರಿಸಿ, ಇದೇನು? ಇದಕ್ಕೇನು ಹೇಳುವಿರಿ ? ಇದರ 
ಹೆಸಕೀನು ? ಮುಂತಾದ ಪ್ರಶ್ನೆಗಳನ್ನು ಕೇಳಿ, ದತ್ತ ವನ್ನು ಬರೆದುಕೊಳ ಬೇಕು. ಅದ 
ಕೊಡನೆ ವಿವರವಾದ ಅರ್ಥವನ್ನು ಬರೆದುಕೊಳ್ಳಬೇಕು, ಬಾತ್ಮಿದಾರನ ಸಂಕ್ಷಿಪ್ತ 
ಬಯೋ- ಡೇಟಾ ಬರೆದುಕೊಳ್ಳುವುದು ಅವಶ್ಯಕ. ಇದರಲ್ಲಿ ಬಾತ್ಮಿದಾರನ ಹೆಸರು, 
ಕುಟುಂಬದ ಹಿನ್ನೆಲೆ, ಮುಖ್ಯ ವೃತ್ತಿ, ಶಿಕ್ಷಣ ಮತ್ತು ವಯಸ್ಸು ಇವೇ ಮೊದಲಾದವು 
ಗಳನ್ನು ಸಂಗ್ರಹಿಸಬೇಕು. 
ನಮೂದನೆ : ಕ 

ಕ್ಸೇತ್ರ ಶ್ರ ಕಾರ್ಯವನ್ನು ಯಶಸಿ ಯಾಗಿ ಮುಗಿಸಿದ ನಂತರ ಪ್ರತಿಯೊಂದು ಪದ 
ವನ್ನು ಒಂದೊಂದು ಕಾರ್ಡಿನಲ್ಲಿ ಬರೆಯಬೇಕು. ಆ ಪದದ ಮುಂಜಿ ಅದರ ವ್ಯಾಕರಣ 
ಮಾಹಿತಿಯನ್ನು ನಮೂದಿಸಿ, ಅರ್ಥವನ್ನು ಬರೆಯಬೇಕು. ಎರಡನೆಯ ಹಂತದಲ್ಲಿ 
ಪ್ರತಿಯೊಂದು ಪದದ ಸಮಾಜಿಕ ಮತ್ತು ಪ್ರಾದೇಶಿಕ ರೂಪಗಳನ್ನು ನಿಶ್ಚಿತ ಸರಣಿ 
ಯಲ್ಲಿ ಬರೆದುಕೊಳ್ಳಬೇಕು. ಪರ್ಯಾಯ ಪದಗಳನ್ನು ಮತ್ತು ರೂಪಾಂತರಗಳನ್ನು 
ಜಾಗರೂಕತೆಯಿಂದ ಪರಿಶೋಧಿಸಬೇಕು, ನಿಘಂಟನಲ್ಲಿ ಮುಖ್ಯವಾಗಿ ನಮೂದಿಸುವ 


೪೦ 


ಕರ್ನಾಟಕ ಭಾರತಿ 


(main entry) ಪದವನ್ನು ಆಯ್ಕೆಮಾಡುವಾಗ ಆ ವೃತ್ತಿಯಲ್ಲಿ ಆ ಪದದ 
ವ್ಯಾಪಕತೆಯನ್ನು, ಬಳಕೆಯನ್ನು ಮತ್ತು ಅದರ ಆ ವೃತ್ತಿಯನ್ನು ಗಮನದಲ್ಲಿಟ್ಟು 
ಕೊಳ್ಳಬೇಕು. ಪ )ತಿಯೊಂದು ನಮೂದನೆಗೆ ಇರುವ ಎಲ್ಲ ಉಚ್ಛ್ರಾರಣಾ ಭೇದಗಳನ್ನು 
ತಪ್ಪದೇ ಕೊಡಬೇಕು. ಉಚ್ಛ್ರಾರಣಾಭೇದಗಳಿಗೆ ಮುಖ್ಯ ನಮೂದನೆಯನ್ನು 


ಕೊಡಬಾರದು. 
ಮಾದರಿ : 


Variants indexed 
from field work 
1. UDaatra, UTaatra, 
UDaala, UDeetla 
‘instrument used for 
drying and removing 
knots of yarns” 


we CaTTuCeT tl, 
CeTTu, CaTli 
“frame of a 
Crude dobby” 


3. iLakalla daDi, 
11೩1೩11೩ daDi 
irakalla daDi 
“Saree having two 
rows of triangles 
in the border 
(manufactured in 
the town, Ilkal) 


ಮೂರನೆಯ ಹೆಂತದಲ್ಲಿ ಪದಗಳ ಅಕಾರಾದಿ ಪಟ್ಟಿಯನ್ನು ಕಯಾರಿಸಬೇಕು. ಅ 
ವನ್ನು ಸಾಧ್ಯವಾದ ಮಟ್ಟಿಗೆ ವಿವರವಾಗಿ ಕೊಡಬೇಕು. ಆರ್ಥಕ್ಕೈ ಹೆಚ್ಚಿನ ವಿವರವನ್ನು 


Item selected 
for main entry 


UDaatra, n. 


CaTTu, n, 


iLakalla daDi, n. 


Variants 
Utaatra 
UDaatla 

UDeetla 


CeTTi 
CeTTu 
CaTli 


ilakalla daDi 
irakalla daDi 


ವೃತ್ತಿಪದಕೋಶಗಳ ರಚನಾ ಕ್ರಮ ೪೧ 


ಕೊಡಬೇಕಾದಲ್ಲಿ, ಈ ಮೇಲೆ ತೋರಿಸಿದಂತೆ ಕಂಸದಲ್ಲಿ ಕೊಡಬೇಕು. ಅರ್ಥವನ್ನು 
ಸರಳಭಾಷೆಯಲ್ಲಿ ಕೊಡಬೇಕು.೧ 


ನಿಘಂಟನಲ್ಲಿ ಪದಗಳನ್ನು ನಮೂದಿಸುವ ಕ್ರಮ ; 


೩೭110೩, num, 1೫೦ ೩೫0 ೩ half (ಆ Mar. ೩2110) 

೮7101೩, n. two days old gruel Syn, 8011 

KukDi, n. Yarn spun on the guill or Dabbi 

Keccu, v. to fasten 

giira haldi, n. a kind of yellow yarn (used for Weav 


ing the border) Syn nimbi nul, 
nimbi kalara lemanna. 


ro reesmi, n art silk (ಆ 008. Zero-) syn. sawataa 
TaaNa kooraa, naarayaNapeeTi 

Padareli n. red colour yarn used for Toopu 

SeeDu, n. Shade (< Eng. shade) 


೧. ಪ್ರತಿಯೊಂದು ಪದದ ವ್ಯಾಕರಣ: ಮಾಹಿತಿಯನ್ನು ಸಂಜ್ಞೆಗಳ ಮೂಲಕ 
ಸೂಚಿಸಬೇಕು. ಉದಾಹರಣೆಗೆ num.= number, 7೫770028, 
v = verb, Eng = English, Mar = Marathi etc. 


೨. ಈ ಮೇಲೆ ತೋರಿಸಿದಂತೆ ಪದವನ್ನು ಅನ್ಯಭಾಷೆಯಿಂದ ಎರವಲು ಪಡೆದಿದ್ದರೆ, 
ಆ ಸದದ ಅರ್ಥವನ್ನು ಕೊಟ್ಟನಂತರ ಕಂಸದಲ್ಲಿ ಮೂಲಭಾಷೆಯನ್ನು, 
ಸೂಚಿಸಿ, ಮೂಲಪದವನ್ನು ಕೊಡಬೇಕು. 


೩. ಪದದ ಅರ್ಥವನ್ನು ಕೊಡುವಾಗ ಅದೇ ವೃತ್ತಿಯಲ್ಲಿ ಬರುವ ಪದಗಳನ್ನು 
ಬಳಸಿಕೊಂಡರೆ, ಅಂತಹ ಪದಗಳನ್ನು ಯಾವುದಾದರೊಂದು ಚಿಹ್ಣೆ ಯಿಂದೆ 
ಗುರುತಿಸಬೇಕು (ಉದಾ : ಈ ಮೇಲೆ ತೋರಿಸಿದಂತೆ Dabbi 10008 
ಮುಂತಾಗಿ). ಇದರಿಂದ ಓದುಗ ಸರಳವಾಗಿ ಆ ಪದಗಳನ್ನು ಗುರುತಿಸಬಲ್ಲ. 


ಪರ್ಚಾಯನವಾಗಿ ಬರುವ ಪದಗಳ ಅರ್ಥವನ್ನು ವಿವರಿಸಿದ ನಂತರ syn. 
ಎಂದು ಸೂಚಿಸಿ ಆ ಪದಗಳನ್ನು ಕೊಡಬೇಕು. 


೫- ಒಂದೇ ಪದಕ್ಕೆ ಎರಡು ರೂಪಗಳಿದ್ದರೆ, ಒಂದು ಸ್ಫಳದಲ್ಲಿ ಮಾತ್ರ ಪದವನ್ನು 
ನಮೂದಿಸಿ, ನಂತರೆ Var. ಎಂದು ಸೂಚಿಸಿ, ಆ ಪದದ ವಿವರವಾದ ಅರ್ಥ 


೪೨ ಕರ್ನಾಟಕ ಭಾರತಿ 


ವನ್ನು ಹಾಗೂ ಎಲ್ಲ ರೂಪಗಳನ್ನು ಉಲ್ಲೇಖಿಸಿ, ಮುಂದೆ ಬರುವ ಎಲ್ಲ ನಮೂ 
ದನೆಗಳಲ್ಲಿ “ನೋಡು' (560) ಎಂದು ಸೂಚಿಸಬೇಕು. 


ಮಾದರಿ : 

gaaDa, var. 88೩೧೦, ೧೫. 58606 gaDDi 
cakra naayiy n. see cakra cuuri 
5೩11 108801, n.see. kapili 
rumaalu, n. see. PaTagaa. 
೩1181, n. see, hattaa. 


೬, : ಓಂದು ಪದಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅರ್ಥಗಳಿದ್ದರೆ, ಪ್ರತಿ 
ಯೊಂದು ಅಸವನ ಬೇಕೆ ಜೀಕೆಯಾಗಿ ತೊಡಬೇಕು. 


ಮಾದರಿ : 

೦೫01೩, n. ground of saree ; the yarn used to fasten 
the ground of saree. 

Kambi, n. red colour yarn used to weave 5೩೯೭೦, red 
stripe running parallel with the border of 
saree ; pole which supports the frame of 
loom, rod used 10 hold the wrap; rod 
used to beat yarns to remove knots and in 
equalities. 

maDaki, var. maDiki, n. fold ofa saree; the wrap, 


ready for being introduced into a loom. 


ಅಡಿಟಪ ಕೈಣಿಗಳು ನ 


೧ ಇಲ್ಲಿ ಕೊಟ್ಟಿರುವ ಎಲ್ಲ ಉದಾಹರಣೆಗಳನ್ನು ನನ್ನ ಎಮ್‌. ಫಿಲ್‌, ಪ್ರಬಂಧದಿಂದ ಎತ್ತಿ 
ಕೊಳ್ಳಲಾಗಿದೆ ; ಆದ್ದರಿಂದ ಅವುಗಳನ್ನು ಇಂಗ್ಲೀಷದಲ್ಲಿ ನಮೂದಿಸಲಾಗಿದೆ. ಮತ್ತು 
ಬೆರಳಚ್ಚು ಸಮಸ್ಯೆಯನ್ನು ತಪ್ಪಿಸಲು ಡೈಯಾಕ್ರಟಿಕ್‌ ಸಂಕೇತಗಳನ್ನು ಉಪಯೋಗಿಸದೆ, 
ದೀರ್ಫ ಸ್ವರಗಳಿಗೆ ಎರಡು ಸ್ವರಗಳನ್ನು ಮೂರ್ಧನ್ಮಗಳಿಗೆ ಕ್ಕಾಪಿಟಲ್‌, ಅಕ್ಷರ 
ಗಳನ್ನು ಉಪಯೋಗಿಸಲಾಗಿದೆ. 

೨. ಪ್ರಬಂಧ ಇಂಗ್ಲೀಷದಲ್ಲಿ ಇದ್ದುದರಿಂದ ಅರ್ಥವನ್ನು ಸಹ ಅಲ್ಲಿಂದಲೇ ಎತ್ತಿ ಕೊಳ 


ಲಾಗಿದೆ. ಕನ್ನಡದಲ್ಲಿ ವೃತ್ತಿಪದಕೋಶಗಳನ್ನು ರಚಿಸುವಾಗ ಸರಳವಾದ ಕನ್ನಡದಲ್ಲಿ 
ಅರ್ಥ ವಿವರಣೆಯನ್ನು ಕೊಡಬೇಕು, 


ವೃತ್ತಿ ಪದಕೋಶಗಳ ರಚನಾ ಕ್ರಮ ೪೩ 
ಆಧಾರ ಗ್ರಂಥಗಳು 


Krishnamurti, Bh. 1962. A Telugu dialect dictionary of 
Occupational vocabulary, Vol. 1. Agriculture, Hyd 
erabad, Andhra Pradesh Sahitya Academi 


— 1982. A Surveyof Telugu dialect vocabulory 
used in native occupations. Paper presented to the 
working group Xat the 13th International Congress 
of Linguists, Tokyo, Japan. 

Kulkarni, R. Y. 1984. A linguistic analysis of weavers’ 
Occupational Vocabulary in Kannada. (Unpublished 
M. Phil. dissertation submitted to Osmania Univer 
sity, Hyderabad). 

— ೧೯೮೯ ಕನ್ನಡದಲ್ಲಿ ವೃತ್ತಿಪದಕೋಶಗಳು-ಕರ್ನಾಟಕ ಭಾರತಿ, ಸಂಪುಟ 
೨೦ ಸಂಚಿಕೆ ೩, ಕರ್ನಾಟಕ ವಿಶ್ವವಿದ್ಯಾಲಯ. ಧಾರವಾಡ, 


ಸ್‌ 


ರಾಯಚೂರು ಜಿಲ್ಲೆಯ ಶಾಸನಗಳು: ಒಂದು ಅಧ್ಯಯನ* 


-ಚೆನ್ನಬಸವ ಹಿರೇಮಠ 


ಶಾಸನಗಳ ಅಧ್ಯಯನ, ಪಾಶ್ಚಾತ್ಯದೇಶದವರು ನಮಗೆ ನೀಡಿದ ಮಹತ ದ 
ಕೊಡುಗೆಗಳಲ್ಲಿ ಒಂದು. ಅದು ಕ್ರಿ. ಶ, ೧೭೯೧ ರಷ್ಟು ಹಿಂದೆಯೇ. ಕರ್ನಲ್‌ 
ಮೆಕೆಂದಿಯವರಿಂದ ಆರಂಭವಾಯಿತು. ಆದರೆ ಕನ್ನಡ ನಾಡಿನಲ್ಲಿ ದೊರಿತ ಹಾಗೂ 
ಕನ್ನಡ ಭಾಷೆಯಲ್ಲಿಯ ಮೊದಲ ಶಾಸನ ಪ ್ರಕಟಿಗೊಂಡದ್ದು ೧೮೦೭ರಲ್ಲಿ. ಮೆಕೆಂ 
ಮಿಯ ನಂತರದಲ್ಲಿ ಸರ್‌ ವಾಲ್ವರ್‌ ಇಲಿಯಟ್‌, ಜೆ. ಎಫ್‌. ಫ್ಲೀಟ್‌, ಬಿ. ಎಲ್‌. 
ಕೈಿಸ್‌ ಮುಂತಾದ ಪಾಶ್ಚಾತ್ಯರಲ್ಲದೆ ತೆಲಂಗ, ಭಾವುದಾಜಿ, ಆರ್‌. ರಾಮರಾವ್‌, 
ಎಸ್‌. ಸಿ. ನಂದೀಮಠ, ಕೆ, ಜಿ. ಕುಂದಣಗಾರ ಪಂಚಮುಖಿ, ಜಿ. ಎಸ್‌. ಗಾಯಿ, 
ಆರ್‌, ನರಸಿಂಹಾಚಾರ್‌, ಡಾ| ಬಿ. ಆರ್‌. ಗೋಪಾಲ ಮುಂತಾದ ಭಾರತೀಯರು 
ಕನ್ನಡ ನಾಡಿನ ಶಾಸನಗಳ ಸಂಗ್ರಹ ಹಾಗೂ ಪ್ರಕಟಣೆಯಲ್ಲಿ ಅಮೋಘವಾದ ಸೇವೆ 
ಯನ್ನು ಸಲ್ಲಿಸಿದ್ದಾರೆ. ಆದರೆ ಈ ಎಲ್ಲಾ ಮಹನೀಯರ ಕಾರ್ಯ ಕೇವಲ ಕನ್ನಡ 
ನಾಡಿನ ಮುಕ್ಕಾಲು ಭಾಗಕ್ಕೆ ಮಾತ್ರ ಸಂದಿದೆ. ಅಂದರೆ ಇತಿಹಾಸದ ಪೂರ್ಣ ಅರಿ 
ವಿಗೆ ನೆರವಾಗಬಹುದಾದ ಕರ್ನಾಟಕದ ಶಿರೋಭಾಗವನ್ನೇ ಅವರು ಅಲಕಿಸಿದ್ದಾರೆ, 
ಹೀಗಾಗಿ ಕನ್ನಡ ನಾಡಿನ ಶಾಸನಗಳು ಎಂದರೆ ದಕ್ಷಿಣ ಕರ್ನಾಟಕದ ಮತ್ತು ಮುಂಬೈ 
ಕರ್ನಾಟಕದ ಶಾಸನಗಳೇ ಎಂಬ ಭಾವನೆ ಮೂಡುವಂತಾಗಿದೆ. 


ಶಾಸನಗಳ ಅನ್ವೇಷಣೆಯ ಕಾರ್ಯದಿಂದ ಸಂಪೂರ್ಣ ಅಲಕ್ಷ್ಯಕ್ಕೆ ಒಳಗಾದ 
ಹೈದಾ ಬಾದ್‌” ಕರ್ನಾಟಕದ ಕಡೆಗೆ ಶಾಸನ ತಜ ರ ಗಮನವನ್ನು ಮೊಟ್ಟ ಮೊದಲಿಗೆ 
ಸೆಳೆದವರು "ಬೀಡನ್‌' ಎಂಬ ಇಂಜನೀಯರ್‌. ಮಸ್ಕಿಯ ಗುಡ್ಡಗಳಲ್ಲಿ ಲೋಹ 
ನಿಕ್ಷೇಪಗಳನ್ನು ಪತ್ತೆ ಹಚ್ಚಲು ಸಂಚರಿಸುತ್ತಿದ್ದ ಅವರಿಗೆ ಆಕಸ್ಮಿಕವೆಂಬಂತೆ ಅಶೋಕನ 
ಶಾಸನ ಗೋಚರಿಸಿತು. ೧೯೧೫ ರಲ್ಲಿ ಕಂಡುಹಿಡಿಯಲಾದ ಈ ಶಾಸನ, ಇತಿಹಾಸದಲ್ಲಿ 
ಅತ್ಯಂತ ಮಹತ ದ ಸ್ಥಾನ ಪಡೆದಿದೆ. ಅದುವರೆಗೆ "ದೇವನಾಂ ಪಿ ಯ”, “ಪ್ರಿಯದರ್ಶಿ 
ರಾಜಾ' ಹಾಗೂ "ಜೀನನಾಂ ಪ್ರಿಯ ರಾಜಾ? ಎಂಬ ಬಿರುದು ಯಾರಿಗಿದ್ದಿತೆಂಬ ಬಗೆ 
ಗಿನ ಅನುಮಾನಕ್ಕೆ ಹಾಗೂ ಬಹುಶಃ ಅಶೋಕನಿಗಿರಬಹುಜೆಂಬ ಊಹೆಗೆ ಖಚಿತವಾದ 
ಆಧಾರವನ್ನು ಅದು ಒದಗಿಸಿತು. ಅಂದಿನಿಂದ ಮೊದಲ್ಲೊಂಡು ಈ ಭಾಗದ ಶಾಸನ 


* ರಾಯಚೂರಿನಲ್ಲಿ ಜನೆವರಿ ೩೦.೩೧ ರಂದು ನಡೆದ ರಾಯಚೂರ ಜಿಲ್ಲಾ ಎರಡನೆಯ ಕನ್ನಡ 
ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡಿಸಲಾದ ಪ್ರಬಂಧ, 


ರಾಯಚೂರು ಜಿಲ್ಲೆಯ ಶಾಸನಗಳು ; ಒಂದು ಅಧ್ಯಯನ ೪೫ 


ಗಳ ಕಡೆಗೆ ವಿದ್ವಾಂಸರು ತಮ್ಮ ಗಮನ ಹರಿಯಬಿಟ ರು. ಇಲ್ಲಿ ರಾಯಚೂರು 
ಜಿಲ್ಲೆಯನ್ನು ಮಾತ್ರ ದೃಷಿ ಯಲ್ಲಿಟ್ಟುಕೆ೧ಂಡು ಶಾಸನಗಳನ್ನು ವಿವೇಚಿಸಲಾಗಿದೆ. 
ಶಾಸನಾಧ್ಯಯನದ ಇತಿಹಾಸ : 

ರಾಯಚೂರು ಜಿಲ್ಲೆಯ ಶಾಸ ಸನಗಳನ್ನು ಕರ್ನಾಟಕದ ಇತರ ಕಡೆಯಲ್ಲಿ ಸಂಗ್ರ 
ಹಿಸಿರುವ ರೀತಿಯಲ್ಲಿ, ಅಂದರೆ ಅದರ ಲಿಪಿ-ಭಾಷೆ-ಚಾರಿತ್ರಿ ಕ ವಿಷಯಗಳ ತೌಲನಿಕ 
ವಿವರಗಳೊಂದಿಗೆ ವ ವಸಿ ತವಾಗಿ ಮಾಡಿರದಿದ್ದರೂ ಮೂಲ ಶಾಸನಗಳನ್ನು ಯಥಾ 
ವತ್ತಾಗಿ ಸಂಗ್ರ ಚ ಪ್ರಕಟಿಸ ನಿವ ಪ್ರಯತ್ನ ಮಾತ್ರ ಕೆಲ ಮಟ್ಟಿಗೆ "ಇಡಿದೆ. 
ಹೀಗಿ ನಡೆದ ಈ ಭಾಗದ ಶಾ *ಸನಾಧ್ಯಯನದ ಇತಿಹಾಸವನ್ನು ಕ್ಷ ಭಾಗಗಳಲ್ಲಿ 
ವಿಂಗಡಿಸಬಹುದು: 

೧. ಫಪ್ಲೀಟರ ಕಾಲ (೧೮೭೦-೧೯೧೫) 
ಬೀಡನ” ಹಾಗೂ ಎಚ್‌, ಕೃಷ್ಣಶಾಸ್ತ್ರಿಗಳ ಕಾಲ (೧೯೧೫-೧೯೩೦) 
ಆರ್‌. ಎಲ”. ಟರ್ನರ್‌ರ ಕಾಲ kota) 
ಸಿಆರ್‌ ಕೃಷ್ಣ ಮಾಜಾರಿಗಳ ಕಾಲ (೧೯೩೪-೧೯೩೫) 
ಡಾ|| ಪಿ. ಬಿ. ದೇಸಾಯಿಯವರ ಕಾಲ (೧೯೩೫-೧೯೫೭) 
ಡಾ|| ಶ್ರೀನಿವಾಸ್‌ ರಿತ್ತಿಯವರ ಕಾಲ (೧೯೫೭-೧೯೬೪) 

೧. ಪ್ಲೀಟರ ಕಾಲ : ಫ್ಲೀಟಿರು ಹೈದ್ರಾಬಾದ್‌ ಕರ್ನಾಟಕದ ಪಶ್ಚಿಮ 
ಭಾಗದಲ್ಲಿಯ "ಕಲವು ತಾಸು ಸಂಗ್ರಹಿಸಿ, ಅವುಗಳ ಸಾರವನ್ನು ದಕ್ಷಿಣ 
ಭಾರತದ ವಾರ್ಷಿಕ ವರದಿಗಳಲ್ಲಿ ಪ್ರ ಕಟೆಸಿದ್ದಾ ಛೆ ಆದರೆ ಇವರಿಂದ ಈ ಭಾಗದ 
ಶಾಸನಾಧ್ಯಯನ ಹೆಚಾ ಗಿ ನಡೆಯಲ್ಲಿಲ್ಲ. 

೨. ಬೀಡೆನ್‌ ಹಾಗೂ ಎಚ್‌. ಕೃಷ್ಣ ಶಾಸ್ತ್ರಿಗಳ ಕಾಲ ; ಬೀಡನ್‌ ಇಂಜ 
ನೀಯರರು ಮಸ್ಸಿಯಲ್ಲಿ ಅಶೋಕನ ಶಾಸನಗಳನ್ನು ಪತ್ತೆ ಹಚ್ಚಿದ ಮೇಲೆ ಹೊಸ 
ಕೋಟಿ ಕೃಷ್ಣಶಾಸ್ತ್ರಿಗಳು ಅದನ್ನು ೧೯೧೫ ರಲ್ಲಿ ಮೊದಲಬಾರಿಗೆ ಪ್ರಕಟಿಸಿದರು. 
ಇದಲ್ಲದೆ ಕೃಷ್ಣ ಶಾಸ್ತ್ರಿಗಳು ಮುನಿರಾಬಾದಿನ ತ್ರಿಭುವನಮಲ್ಲನ ಶಾಸನವನೂ k 
ಪ್ರಕಟಿಸಿದ್ದಾರೆ. 


ES 


೩. ಆರ್‌. ಎಲ್‌. ಟರ್ನರ್‌ರ ಕಾಲ : ಕೊಪ್ಪಳದ ಅಶೋಕನ ಮತ್ತೆ 
ಎರಡು ಶಾಸನಗಳು ಸಿಕ್ಕಿವೆ. ಕ್ರಿ.ಶ. ೧೯೩೧ ರಲ್ಲಿ ಕಂಡುಹಿಡಿದ ಇವುಗಳನ್ನು 
ಪ್ರೊ. ಆರ್‌. ಎಲ್‌. ಟಿರ್ನರ್‌ರವರು ಪ್ರಕಟಿಸಿದ್ದಾರೆ. 


೪. ಸಿ. ಆರ್‌. ಕೃ ಷ್ಠ ಮಾಚಾರಿಗಳ ಕಾಲ : ಕೃಷ್ಣಮಾಚಾರ್ಯರು 
ಯಲಬುರ್ಗಿ ತಾಲೂಕಿನ ಹಮಾರ, ಕಲ್ಲೂರುಗಳ ಕೆಲವು ಶಾಸನಗಳನ್ನು ಮತ್ತು 
ಕೊಪ್ಪಳದ ೧೦ ಶಾಸನಗಳನ್ನು ಪ್ರಕಟಿಸಿದ್ದಾರೆ. 


೪೬ ಕರ್ನಾಟಕ ಭಾರತಿ 
೫. ಡಾ|| ಪಿ. ಬಿ, ದೇಸಾಯಿಯವರ ಕಾಲ : ರಾಯಚೂರು ಜಿಲ್ಲೆಯ 
ಶಾಸನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿ, ಪ್ರಕಟಿಸಿದವರು ಡಾ|| ಪಿ. ಬಿ. 
ದೇಸಾಯಿಯವರು. ಇವರು ಪ್ರಕಟಿಸಿದ ಶಾಸನ ಗ್ರಂಥಗಳು : 
ಗ ಹೈದರಾಬಾದ್‌ ಪುರಾತತ 3 ಮಾಲಿಕೆ ಸಂಪುಟ ೯, (೧೦ ಶಾಸನಗಳು) 

iii ಅದೇ ಸಂಪುಟಿ-೧೮ (೧೮ ಶಾಸನಗಳು) | 

iii, ಜೈನಿಜಂ ಇನ್‌ ಸೌಥ್‌ ಇಂಡಿಯಾ ಅಂಡ್‌ ಸಮ್‌ ಜೈನ್‌ ಎಪಿ 

ಗ್ರಾಫ್ಟ್‌. | 

19. ಶಾಸನ ಪರಿಚಯ (೫೩ ಶಾಸನಗಳು) (೩೦ ಜೈನ ಶಾಸನಗಳು) 

ಇದಲ್ಲದೆ "ಕರ್ನಾಟಕ ಹಿಸ್ಟಾರಿಕಲ್‌ ರಿವ್ಹಿ ವ್‌” ಸಂಪುಟ ೩ ನಂ. ೩ (೧೯೩೩ 
ಜನವರಿ) ರಲ್ಲಿ ಕೊಪ್ಪಳದ ೧೬ ಮತ್ತು ಹಲಗೇರಿಯ ೩ ಶಾಸನಗಳ ಪರಿಚಯ ನೀಡಿ 
ರುವುದರ ಜೊತೆಗೆ ೧೯೩೦ ರಿಂದ ೧೯೩೩ ರ ವರೆಗೆ ಶಾವು ಈ ಭಾಗದಲ್ಲಿ ಸಂಚರಿಸಿ 
ಸಂಗ್ರಹಿಸಿರುವ ಶಾಸನಗಳ ವರದಿಯನ್ನೂ ನೀಡಿದ್ದಾರೆ. ಇದರಲ್ಲಿ ರಾಯಚೂರು 
ಜಿಲ್ಲೆಯ ೮೮ ಶಾಸನಗಳ ಸಂಕ್ಷಿಪ್ತ ಪರಿಚಯವಿದೆ. 

v೪. ಶಾಸನ ಪರಿಚಯ : ಇದು ದೇಸಾಯಿಯವರ ವೈಯಕ್ತಿಕ ಸಂಗ್ರಹೆ, 
ಇದರಲ್ಲಿ ಕೊಪ್ಪಳ ಮತ್ತು ಯಲಬುರ್ಗಾ ತಾಲೂಕುಗಳ ೫೩ ಶಾಸನಗಳಿವೆ. ಇವರು 
ಸಂಗ್ರಹಿಸಿದ ಒಟ್ಟು ಶಾಸನಗಳು ಸುಮಾರು ೩೦೦. ಡಾ| ಎಮ್‌. ಎಮ್‌. 
ಕಲಬುರ್ಗಿಯವರು ಸಿಂಧನೂರು ತಾಲೂಕಿನ ದೇವರ ಗುಡಿಯ ಹುಳಿಯುಮೇಶ್ವರ 
ಚಿಕ್ಚಯ್ಯನ ಶಾಸನವನ್ನು? ಮೊದಲ ಬಾರಿಗೆ ಪರಿಚಯಿಸಿ ಕೊಟ್ಟ ದ್ದಾರೆ. 

೬. ಡಾ|| ಶ್ರೀನಿನಾಸ ರಿತ್ತಿಯವರ ಕಾಲ: ಶ್ರೀನಿನಾಸ ರಿತ್ತಿಯವರು 
೧೯೫೭ ರಿಂದ ೧೯೬೪ ರ ವರೆಗಿನ ಅವಧಿಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು, 
ಮಾನ್ವಿ ತಾಲೂಕುಗಳಲ್ಲಿ ಸಂಚರಿಸಿ, ಒಟ್ಟು ೩೩೦ ಶಾಸನಗಳನ್ನು ಸಂಗ್ರಹಿಸಿದ್ದಾರೆ. 
ಆದರೆ ಇವರು ಸಂಗ್ರಹಿಸಿದ ಶಾಸನಗಳ ಸಂಕ್ಷಿಸ್ತ್ನ ಪರಿಚಯ ಮಾತ್ರ ಶಾಸನ ಇಲಾ 
ಖೆಯ ಆಯಾ ವರ್ಷಗಳ ವರದಿಗಳಲ್ಲಿ ಪ್ರಕಟವಾಗಿವೆ. ಶಾಸನಗಳ ಪೂರ್ಣಪಾಠ. 
ಮಾತ್ರ ಪ್ರಕಟಗೊಂಡಿಲ್ಲ. ಆದರೆ ಬನ್ನಿಗೋಳ ಮತ್ತು ಕೀಲಾರಟ್ಟ್ರಿಯ ಒಂದೊಂದು 
ಶಾಸನಗಳು ಮಾತ್ರ ಎಪಿಗ್ರಾಫಿಯ ಇಂಡಿಕಾದಲ್ಲಿ ಪ್ರಕಟಗೊಂಡಿವೆ. 


ಡಾ|| ರಿತ್ತಿಯವರ ನಂತರದಲ್ಲಿ ಡಾ|| ಬಿ. ಆರ್‌. ಗೋಪಾಲರು ಕ್ವಚಿತ್ತಾಗಿ ಈ 
ಭಾಗದ ಶಾಸನ ಸಂಗ್ರಹದಲ್ಲಿ ತೊಡಗಿದರಾದರೂ ಅವರಿಂದ ಈ ಜಿಲ್ಲೆಯ ಶಾಸನ. 
ಸಂಗ್ರಹ ಹೆಚ್ಚಾಗಿ ನಡೆಯಲಿಲ್ಲ ಇವರ ನಂತರದಲ್ಲಿ ಈ ಭಾಗದ ಶಾಸನ ಸಂಗ್ರಹ 
ಕಾರ್ಯ ಮುಂದುವರಿಯದೆ, ಹೆಚ್ಚು ಕಡಿಮೆ ನಿಂತೇ ಹೋಯಿತು. 


೧, ಡಾ, ಎಂ, ಎಂ, ಕಲುಬರ್ಗಿ, ಮಾರ್ಗ (ಸಂ, ೨) ಪು. ೧೫೦, 


ರಾಯಚೂರು ಜಿಲ್ಲೆಯ ಶಾಸನಗಳು : ಒಂದು ಅಧ್ಯಯನ ೪೭ 

ಮೈಸೂರಿನ ಪಾ )ಿಚ್ಯ ಸಂಶೋಧನಾ ಸಂಸ್ಥೆಯು ೭೦ ರ ದಶಕದಲ್ಲಿ ಪುನಃ ಈ 
ಭಾಗದ ಶಾಸನ ಸಂಗ್ರಹ ಕಾರ್ಯವನ್ನು ಕೈಗೆತ್ತಿಕೊಂಡಿತು. ಇದರ ಫಲವಾಗಿ 
ಸಿಂಧನೂರು ತಾಲೂಕಿನ ಮುಕ್ಳುಂದ, ರೌಡಕುಂದ, ಸಾಲಗುಂದ, ಒಳಬಳಾ ರಿ 
ದೇವರಗುಡಿ ಶಾಸನಗಳು ಮತ್ತು ಲಿಂಗಸಗೂರು ತಾಲೂಕಿನ ಕೆಲವು ಶಾಸನಗಳು 
ಸಂಗ್ರಹಿಸಲ್ಪಟ್ಟವೆ. ಆದರೆ ಇವೆಲ್ಲಾ ಇನ್ನೂ ಹಸ್ತಪ್ರತಿಯ ರೂಪದಲ್ಲಿವೆ. 
ಜಿಲ್ಲೆಯ ಇತರ ತಾಲೂಕಿನ ಶಾಸನಗಳ ಶೋಧವೂ ಈ ಇಲಾಖೆಯಿಂದ ನಡೆಯುತ್ತಿದೆ, 
ಅದಕೆ ರಾಜ್ಯದ ಇತರ ಭಾಗಗಳಿಗೆ ಹೋಲಿಸಿದರೆ, ಇದು ತುಂಬಾ ಕಡಿಮೆಯೆಂದೇ 
ವಿಷಾದದಿಂದ ಹೇಳಬೇಕಾಗಿದೆ. ಇದಕ್ಕೆ ಹಲವು ಕಾರಣಗಳುಂಟು ; 


೧. ಶಾಸನಗಳ ಮಹೆತ್ವವನ್ನರಿಯದ ಇಲ್ಲಿಯ ಜನರು ಅವುಗಳ ಮಾಹಿತಿ 
ಯನ್ನು ಪ್ರಾಚ್ಯ ಸಂಶೋಧನ ಇಲಾಖೆಯವರಿಗೆ ನೀಡದಿರುವುದು. 

೨. ಸಾರಿಗೆ ಸೌಕರ್ಯದ ಅನಾನುಕೂಲತೆಯನ್ನು ಮುಂದು ಮಾಡಿಕೊಂಡು 
ಕೇವಲ ಪ್ರಮುಖ ಸ್ಥಳಗಳಿಗೆ ಮಾತ್ರ ಭೆಟ್ಟಿ ಕೊಟ್ಟು, ಉಳಿದ ಗ್ರಾಮಗಳನ್ನು ಅಲಕ್ಷಿ 
ಸಿರುವ ಪರಿವೀಕ್ರಣೆಗಾಗಿ ಬಂದ ಅಧಿಕಾರಿಗಳು ಮತ್ತು ಸಂಶೋಧಕರು. 

೩. ಶಾಸನ ಸಂಗ್ರಹೆ ಮತ್ತು ಅಧ್ಯಯನಗಳಲ್ಲಿ ಈ ಭಾಗದ ಸಂಶೋಧಕರು 
ಹಾಗೂ ಅಧ್ಯಾಪಕರು ತೋರುತ್ತಿರುವ ಅನಾಸಕ್ತಿ. 

ಈ ಎಲ್ಲ ಕಾರಣಗಳಿಂದಾಗಿ, ಈ ಭಾಗದೆ ಶಾಸನಗಳ ಒಟ್ಟು ಚಿತ್ರ ಸ್ಪಷ್ಟವಾಗಿ 
ಗೊತ್ತಾಗುವುದಿಲ್ಲ. ಇದರಿಂದಾಗಿ ಇಲ್ಲಿ ಆಳಿರಬಹುದಾದ ಚಕ್ರವರ್ತಿಗಳ, ಸಾಮಂತರ 
ಚರಿತ್ರೆ ಮತ್ತು ಅವರ ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿವರಗಳನ್ನು 
ತಿಳಿದುಕೊಳ್ಳುವುದು ಕಷ್ಟಸಾಧ್ಯವೆನಿಸಿದೆ. 

ಒಟ್ಟಿ ನಲ್ಲಿ ರಾಯಚೂರು ಜಿಲ್ಲೆಯು ಶಾಸನ ಸಂಗ್ರಹದಲ್ಲಿ ತುಂಬಾ ಹಿಂದುಳಿ 
ದಿಜೆ. ಸಂಗ್ರಹಿಸಿದ ಶಾಸನಗಳ ಪ್ರಕಟಣೆಗಳೂ ಸರಿಯಾಗಿ ನಡೆಯುತ್ತಿಲ್ಲ. ಇನ್ನು 
ಅವುಗಳನ್ನು ಪರಿಷ್ಕರಿಸುವ ಮತ್ತು ಕ್ರಮಬದ್ಧವಾಗಿ ಜೋಡಿಸುವ ಇಲ್ಲವೆ ವಿಮರ್ಶಿ 
ಸುವ ಕೆಲಸವಂತೂ ದೂರವೇ ಉಳಿಯಿತು. ಈವರೆಗೆ ಜಲ್ಲೆಯ ಕೊಪ್ಪಳೆ, ಯಲ 
ಬುರ್ಗಿ, ಲಿಂಗಸಗೂರು ಮತ್ತು ಸಿಂಧನೂರು ತಾಲೂಕುಗಳ ಹೆಚ್ಚಿನ ಶಾಸನ ಸಂಗ್ರಹ 
ವಾಗಿವೆ. ಸಂಗ್ರಹವಾದವುಗಳಲ್ಲಿಯೇ ಸ್ರಕಟಗೊಳ್ಳದಿರುವ ಶಾಸನಗಳ ಸಂಖ್ಯೆಯೇ 
ಹೆಚ್ಚಾಗಿದೆ. ಮಾನ್ವಿ ತಾಲೂಕು ಕೂಡ ಇದರಿಂದ ಹೊರತಾಗಿಲ್ಲ. ರಾಯಚೂರು, 
ದೇವದುರ್ಗ, ಕುಷ್ಟಗಿ ಮತ್ತು ಗಂಗಾವತಿ ಶಾಲೂಕುಗಳ ಕೆಲವು ಶಾಸನಗಳು ಮಾತ್ರ 
ಪ್ರಕಟವಾಗಿದ್ದು, ಇಲ್ಲಿ ಅನ್ವೇಷಣೆಯ ಕಾರ್ಯ ಚುರುಕುಗೊಳ್ಳಬೇಕಾಗಿದೆ. ಇದ 


೧ 


ಈ ಹಸ್ತಪ್ರತಿಗಳನ್ನು ಬರೆದು ತರಲು ಅನುಮತಿಯನ್ನು ನೀಡಿದ ಪ್ರಾಚ್ಯ ಸಂಶೋಧನ 
ಸಂಸ್ಥೆಯ ನಿರ್ದೇಶಕರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ, 


೪೮ ಕರ್ನಾಟಕ ಭಾರತಿ 
ಕೊಂದಿಗೆ ಈ ಭಾಗದಲ್ಲಿಯ ಪ್ರಾಚೀನ ದೇವಾಲಯ, ವೀರಗಲ್ಲು, ಮಾಸ್ತಿಕಲ್ಲು, ನಿಶಿಧಿ 
ಗಲ್ಲುಗಳನ್ನು ಗುರುತಿಸುವ; ಕೋಟಿ-ಕೊತ್ತಲಗಳ ರಚನೆ ಮತ್ತು ವಿನ್ಯಾಸಗಳನ್ನು 
ವಿವರಿಸುವ, ಅವುಗಳ ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳುವ, ಕಾಲವನ್ನು ನಿರ್ಧರಿ 
ಸುವ ಕೆಲಸ ನಡೆಯಬೇಕಾಗಿದೆ. ಇವುಗಳ ಅಲ್ಪ ಸ್ವಲ್ಪ ಕೆಲಸ ಈಗಾಗಲೇ ಕೃಷ್ಣ 
ಮಾಚಾರ್ಯ, ಪಿ. ಬಿ. ದೇಸಾಯಿ, ಅ.ಸುಂದರ ಮುಂತಾದವರಿಂದಲೂ ಪ್ರಾಚ್ಯ 
ಸಂಶೋಧನಾ ಸಂಸ್ಥೆಯಿಂದಲೂ ರಾಯಚೂರಿನ ಕರ್ನಾಟಕ ಸಂಘದವರಿಂದಲೂ ನಡೆ 
ದಿದೆ; ಹೀಗಿದ್ದರೂ ಇಲ್ಲಿ ನಡೆಯಬೇಕಾದ ಕೆಲಸ ಅಪಾರವಾಗಿದೆ. ಈ ವರೆಗೆ ಇಲ್ಲಿ 
ಸಂಗ್ರಹಿಸಿರುವ ಶಾಸನಗಳ ಸಂಖ್ಯೆ ಸುಮಾರು ೬೦೦. ಹುಡುಕಿದಕೆ ಇಲ್ಲಿ ಇನ್ನೂ 
೪೦೦ ಶಾಸನಗಳು ಸಿಕ್ಕಬಹುದು. ಈ ಶಾಸನಗಳ ಅಧ್ಯಯನದಿಂದ ತಿಳಿದುಬರುವ 
ರಾಜಕೀಯ, ಸಾಹಿತ್ಯಿಕ ಹಾಗೂ ಧಾರ್ಮಿಕ ಸಂಗತಿಗಳನ್ನು ಹೀಗೆ ವಿವರಿಸಬಹುದು: 


ರಾಜಕೀಯ : 

ರಾಯಚೂರು ಜಿಲ್ಲೆ ಮೌರ್ಯ ಚಕ್ರವರ್ತಿಯ ಆಡಳಿತಕ್ಕೊಳಪಟ್ಟಿರುವದು 
ಇಲ್ಲಿ ದೊರೆತ ಅಶೋಕನ ಶಾಸನಗಳಿಂದ ಗೊತ್ತಾಗುತ್ತದೆ, ಆದರೆ ಮೌರ್ಯರ 
ನಂತರದ ಈ ಭಾಗದ ಇತಿಹಾಸ ಅಸ್ಪಷ್ಟವಾಗಿದೆ. ಶಾತವಾಹನ, ಪಲ್ಲವ ಮತ್ತು 
ಕದಂಬರ ಕಾಲದ ಶಾಸನಗಳು ಇಲ್ಲಿ ಒಂದೂ ಸಿಕ್ಕಿಲ್ಲ. ಹಾಗೆಂದ ಮಾತ್ರಕ್ಕೆ ಇದು 
ಆ ಸಮಯದಲ್ಲಿ ಬೇರೊಬ್ಬರ ಆಡಳಿತಕ್ಕೆ ಒಳಪಟ್ಟಿರಬೇಕೆಂದಾಗಲೀ, ಸ್ವತಂತ್ರ 
ನಾಡಾಗಿದ್ದಿತೆಂದಾಗಲೀ ಊಹಿಸುವಂತಿಲ್ಲ. ಕಾಲಗರ್ಭದಲ್ಲಿ ಅಡಗಿರುವ ಶಾಸನಗಳು 
ಹೊರಬರುವವರಿಗೆ ಏನನ್ನೂ ಹೇಳಲಾಗದು. ಆದಕೆ ಬಾದಾಮಿಯ ಚಾಲುಕ್ಯರ 
ಇಲದಿಂದೀಚೆಗೆ ಈ ನಾಡಿನ ಇತಿಹಾಸ ಸ್ಪಷ್ಟವಾಗಿದೆ. ಬಾದಾಮಿಯ ಚಾಲುಕ್ಯ 
ಮತ್ತು ರಾಷ್ಟ್ರಕೂಟರ ಹಲವಾರು ಶಾಸನಗಳು ಡೊರಿತಿವೆ. ಕಲ್ಯಾಣ ಚಾಲುಕ್ಯ, 
ಕಲಚೂರಿ, ಸಿಂದ,್ರ ಕಾಕತೀಯ, ಸೇವುಣ, ಹೈಹೆಯ, ವಿಜಯನಗರ 
ಮತ್ತು ಬಹುಮನಿ ಸುಲ್ತಾನರ ನೂರಾರು ಶಾಸನಗಳು ಇಲ್ಲಿಯ ಹಳ್ಳಿ-ಹಳ್ಳಿ 
ಗಳಲ್ಲಿ ತುಂಬಿವೆ. ಅವು ಈ ಭಾಗದ ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳ 
ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಅವುಗಳ ವಿವರಗಳಿಗೆ ಹೋಗುವ ಮುನ್ನ, ಈ ಜಿಲ್ಲೆಯ 
ಪ್ರಾಚೀನ ಭೌಗೋಳಿಕ ವ್ಯಾಪ್ತಿಯನ್ನು ನೋಡೋಣ, ಗ 


ಎಡೆದೊರೆ ನಾಡು : ಚಕ್ರವರ್ತಿಗಳು ತಮ್ಮ ವಿಶಾಲವಾದ ಸಾಮ್ರಾಜ್ಯ 
ವನ್ನು ಆಡಳಿತದ ಅನುಕೂಲಕ್ಕಾಗಿ ಹಲವಾರು ನಾಡುಗಳಾಗಿ ವಿಂಗಡಿಸಿದರು. ಅವು 
ಗಳಲ್ಲಿ "ಎಡೆದೊರೆ' ನಾಡೂ ಒಂದು. ಇದು ೨೦೦೦ ಹಳ್ಳಿಗಳನ್ನೊಳಗೊಂಡ ಒಂದು 


ಅಡಳಿತದ ವಿಭಾಗ, ಇಂದಿನ ರಾಯಚೂರು ಜಿಲ್ಲೆಯ ಹೆಚ್ಚಿನ ಪ್ರದೇಶವು ಪ್ರಾಚೀನ: 
"ಎಡೆದೊರೆ-೨೦೦೦' ನಾಡಿನಲಿದಿ ತು, 
ಣಂ 


ರಾಯಚೂರು ಜಿಲ್ಲೆಯ ಶಾಸನಗಳು : ಒಂದು ಅಧ್ಯಯನ ರ್ಳ 


ಎಡೆದೊರೆ ಪದದ ಅರ್ಥ : ಎಡೆಡೊರೆ ಎಂಬುದು «ಬೆಳ್ವೊಲ' ಎಂಬ 
ಪದದಂತೆ ಪ್ರಾಕೃತಿಕ ವಿಭಾಗವನ್ನು ಸೂಚಿಸುತ್ತದೆ. ಆದ್ದರಿಂದ ಇದನ್ನು ಪ್ರಕೃತಿಯ 
ಹಿನ್ನೆಲೆಯಲ್ಲಿ ಅರ್ಥೈಸಬೇಕಾಗಿದೆ. ಎಡೆದೊರೆ ಎಂಬಲ್ಲಿ ಸ್ವತಂತ್ರ ಪದಗಳಿವೆ, ಅವು 
ಗಳನ್ನು ಎಡೆ , ಕೊರೆ ಎಂದು ಬಿಡಿಸಬಹುದು. ಇವೆರಡೂ ದೇಶೀಯ ಪದಗಳು, 
"ತೊರೆ' ಎಂದರೆ ನದಿ ರೇವು (ದಂಡೆ) ಎಂದರ್ಥ. ಎಡೆ ಎಂಬುದಕ್ಕೆ ಸ್ಥಾನ, ಬಲಕ್ಕಿ 
ಹತ್ತಿರ, ಪ್ರದೇಶ, ನಡುವೆ, ಮಧ್ಯೆ ಮುಂತಾದ ಅರ್ಥಗಳನ್ನು ಕಿಟೆಲ್‌ ಹಾಗೂ ಕನ್ನಡ 
ಸಾಹಿತ್ಯ ಪರಿಷತ್ತಿನ ನಿಘಂಟುಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಎಡೆದೆ ಇಕೆ ಎಂಬ 
ಪದವು ನದಿಯ ನಡುವಿನ ಅಥವಾ ಮಧ್ಯದ ಪ್ರದೇಶ ಎಂಬ ಅರ್ಥವನ್ನು ಕೊಡುತ್ತದೆ, 
ನಿಜಾಮರ ಆಳ್ವಿಕೆಯಿಂನೀಚೆಗೆ ಅದನ್ನು ದೋ ಆಬ್‌' ಎಂದು ಕರೆಯಲಾಗಿದೆ, 


ಎಡೆದೊರೆ ನಾಡಿನ ವ್ಯಾಪ್ತಿ : ಇಂದಿನ ರಾಯಚೂರು ಜಿಲ್ಲೆಯ ಬಹಳಷ್ಟು 
ಪ್ರದೇಶವು ಪ್ರಾಚೀನ ಎಡೆದೊರೆ ನಾಡಿನಲ್ಲಿದ್ದಿತೆಂಬುದು ಶಾಸನಗಳಿಂದ ಸ್ಪಷ್ಟವಾಗು 
ತ್ತದೆ. ತುಂಗಭದ್ರೆಯ ದಂಡೆಯ ಮೇಲಿರುವ ಸಿರುಗುಪ್ಪ ೨ ಹಾಗೂ ಮಂತ್ರಾಲಯ* 
ಗಳು ಕ್ರಮವಾಗಿ ಬಲ್ಲಕುಂದೆ-೩೦೦ ಮತ್ತು ಸಿಂದವಾಡಿ-೧೦೦೦ದಲ್ಲಿದ್ದವೆಂದು 
ಅಲ್ಲಿಯ ಶಾಸನಗಳು ಹೇಳುತ್ತವೆ. ಸಾಲಗುಂದೆಯ ಶಾಸನವು೪ ಅದು ಎಡೆಡೊರೆ 
ನಾಡಿನಲ್ಲಿದ್ದಿತೆಂದು ಹೇಳುತ್ತದೆ. ಆದ್ದರಿಂದ ತುಂಗಭದ್ರಾ ನದಿಯು ಎಡದೊರೆ 
ನಾಡಿನ ದಕ್ಷಿಣದ ಗಡಿಯಾಗಿತ್ತೆಂದು ಹೇಳಬಹುದು, ಇದೇ ರೀತಿಯಾಗಿ ಕೃಷ್ಣಾ 
ನದಿಯು ಉತ್ತರದ ಗಡಿಯಾಗಿದೆ. ಇಂದಿನ ವಿಜಾಪುರ ಜಿಲ್ಲೆಯ ನಂದವಾಡಗಿಯು 
ಎಡದೊಕೆ ನಾಡಿನ ಕರಡಕಲ್ಲು-೪೦೦ರಲ್ಲಿದ್ದಿತೆಂದು ಶಾಸನವೊಂದು ಹೇಳಿದೆ.೫ 
ನಂದವಾಡಗಿಯ ಸುತ್ತಮುತ್ತಲಿನ ಕೆಲವು ಹಳ್ಳಿಗಳು ಎಡೆದೊರೆ ನಾಡಿನಲ್ಲಿದ್ದವು. 
ಕೊಪ್ಪಳ ತಾಲೂಕಿನ ಮಾಜಿನೂರ ಶಾಸನವು * ಅದನ್ನು ಎಡೆದೊರೆ ನಾಡಿನಲ್ಲಿಯ 
ಕೇದವಾಡಿ-೩೦೦ ರಲ್ಲಿಯ ಗ್ರಾಮವೆನ್ನುತ್ತದೆ, ಆದ್ದರಿಂದ ಕೊಪ್ಪಳ ತಾಲೂಕಿನ 
ಕೆಲವು ಹಳ್ಳಿಗಳು ಎಡೆದೊರೆ ನಾಡಿನಲ್ಲಿದ್ದವು. ಆದರೆ ಇಂದಿನ ಯಲಬುರ್ಗಿ ತಾಲೂಕು 
ಸಂಪೂರ್ಣವಾಗಿ ಬೆಳ್ವೊಲ ನಾಡಿನಲ್ಲಿದ್ದಿತು. 


೧, ಕಿಟೆಲ್‌ ನಿಘಂಟು, ಸಂ, ೧-೨ ಎಂ, ಮರಿಯಪ್ಪ ಭಟ್ಟ ಪು,೨೭೬,೧೯೬೯ ಕಸಾಪ ನಿಘಂಟು 
ಪು. ೧೩೨, ೪೨೮, ೧೯೭೫, 

೨, ಸೌ.ಇ.ಇ, 1% (1) ೧೫೯ ಸಿರುಗುಪ್ಪ, ಸಿರುಗುಪ್ಪ (ತಾ.) ಬಳ್ಳಾರಿ (ಜಿ) ಕ್ರಿ.ಶ, 

೩, KI. Vol. V, 80.8.8, Gopal, No.3, ಮಂತ್ರಾಲಯ, ಕರ್ನೂಲ (ಜಿ.) 
ಕ್ರಿ.ಶ, ೮೯೩-೯೪, 
B.No. ೧೦೭/೮೫-೮೬ ಸಾಲಗುಂದೆ, ಸಿಂಧನೂರ (ತಾ.) ಕ್ರಿ.ಶ, ೧೧೫೩ ಅಪ್ರಕಟಿತ. 

| ಸೌ.ಇಇ. VI ೫೫೮, ಹೇಮಾವತಿ, ಮಡಕಶಿರಾ (ತಾ,) 
೬, ಶಾಸನ ಪರಿಚಯ, ಸಂ, ಪಿಬಿ, ದೇಸಾಯಿ, ೬ ಕ್ರಿ.ಶ, ೧೧೩೬, 


೫೦ ಕರ್ನಾಟಕ ಭಾರತಿ 


ಹೀಗೆ ರಾಯಚೂರು ಜಿಲ್ಲೆಯು ಉತ್ತರಕ್ಕೆ ಕೃಷ್ಣಾ, ದಕ್ಷಿಣಕ್ಕೆ ತುಂಗಭದ್ರಾ 
ನದಿಗಳ ಮಧ್ಯ ದಲ್ಲಿದ್ದು ದರಿಂದ ಶಾಸನಗಳು ಅದನ್ನು ಎಡೆದೊರೆ ನಾಡೆಂದು ಸೊಗಸಾಗಿ 
ಕರೆದಿವೆ. 

ಎಡೆದೊರೆ ನಾಡಿನ ರಾಜಕೀಯ ಉಪನಿಭಾಗಗಳು : ಎಡೆದೊರೆ-೨೦೦೦, 
ಹಲವಾರು. ಉಪವಿಭಾಗಗಳನ್ನು ಹೊಂದಿರುವುದನ್ನು ಇಲ್ಲಿಯ ಶಾಸನಗಳು 
ಹೇಳುತ್ತವೆ. 

ಕರಡಕಲ್‌.೪೦೦ : ಇಂದಿನ ಲಿಂಗಸಗೂರು ತಾಲೂಕಿನ ಚಿಕ್ಕಹಳ್ಳಿಯಾದ 
ಕರಡಕಲ್ಲು, ಪ್ರಾಚೀನ ಎಡದೊರೆ ನಾಡಿನ ಉಪ-ವಿಭಾಗವಾಗಿದ್ದಿ ತು. ಶಾಸನಗಳು 
ಅದನ್ನು “ಕರಡಿಕಲ್ನಾಡಂ',೧ “ಕರಡಿಕಲ್ಲಾನೂಅಅ ಬಳಿಯ ಭತ್ತಗ್ರಾಮಂತ 
ಮುಂತಾಗಿ ಕಕಿದಿನೆ. ಅಲ್ಲದೆ ಮುದಗಲ್‌ ಶಾಸನ*ದಲ್ಲಿಯೂ ಇದೆರ ಉಲ್ಲೇಖವಿದೆ. 
ಇಂದಿನ ಕರಡಕಲ್ಲು ಗ್ರಾಮವು ಈ ವಿಭಾಗದ ಮುಖ್ಯಪಟ್ಟಿಣವಾಗಿದ್ದಿತುು. ಇಂದಿನ 
ವಿಜಾಪುರ ಜಿಲ್ಲೆಯ ನಂದವಾಡಿಗೆಯೂ ೧ ಕರಡಕಲ್ಲು-೪೦೦ರಲ್ಲಿದ್ದಿ ತೆಂದು ಶಾಸನವೊಂದು 
ಹೇಳುತ್ತದೆ, 


ಮೊರಟಿ-೩೦೦ : ಇಂದಿನ ಮಾಸ್ತಿ 7 ಚಿಕ್ಕ ಗ್ರಾಮವಾದ 
ಮಲ್ಲಟವು ಎಡೆದೊಕೆ ನಾಡಿನ ಉಪವಿಭಾಗವಾಗಿದ್ದಿ ತು. ಇಸನಗಳಲ್ಲಿ ಅದನ್ನು 
ಮೊರಟಿ-೩೦೦ ಎಂದು ಕರೆಯಲಾಗಿದೆ. ಇಂದಿನ ಮಲ್ಲಟಿ, ಈ ವಿಭಾಗದ ಮುಖ್ಯ 
ಪಟ್ಟಿ ಣವಾಗಿದ್ದಿತು. 


ಮೊಸಳಿಕಲ್‌-೩೦೦ : ಇಂದಿನ ದೀವದುರ್ಗ ತಾಲೂಕಿನ ಸಣ್ಣ ಗ್ರಾಮವಾದ 
ುಸರೆಕಲ್ಲು, ಪ್ರಾಚೀನ ಎಡೆದೊಕರೆ ನಾಡಿನ ಉಪವಿಭಾಗವಾಗಿದ್ದಿ ತ್ತು ಇಂದಿನ 
ಇ ಗ್ರಾಮವು ಈ ವಿಭಾಗದ ಮುಖ್ಯ ಪಟ್ಟ ಇವಾಗಿದ್ದಿತು. 


ಕೇದವನಾಡಿ-೩೦೦ : ಕೇದನಾಡಿಯು ಪಾ ಚೀನ ಎಡೆದೊರೆ ನಾಡಿನ ಉಪ 
ವಿಭಾಗವಾಗಿದ್ದಿ ತು. ಮಾಜಿನೂರಿನ ಶಾಸನವು ಅದನ್ನು *ಎಡೆಜೊಕೆ ಯಿರ್ಚ್ಚಾ 
ಸಿರದ ಬಳಿಯ ಕೇದವಾಡಿ ಮೂನೂರಕ್ಕಂ” ಎಂದು ಸ್ಪ ಸ್ಟ ವಾಗಿ ಹೇಳಿದೆ, ಆದಕೆ ಈ 
ಕೇದವಾಡಿ ಯಾವುದೆಂಬುದು ತಿಳಿದುಬಂದಿಲ್ಲ. 

ನಿಟ್ಟಿ ರನೆ-೭೦ : ಸಾಲಗುಂದ ಮತ್ತು ಕೌಡಕುಂದೆಯ ಶಾಸನಗಳು” 
ನಿಟ್ಟಿ ರನೆ-೭೦ ಎಡದೊಕರೆ, ನಾಡಿನ ಉಪವಿಭಾಗವಾಗಿದ್ದಿ ತೆಂದು ಹೇಳುತ್ತ ವೆ ಇನ್ನು 


HS: A: ೧೮ No ೧೬, 
೨, ಅದೇ No. ೯ 

೩, ಅದೇNಂ. ೧೭, 

೪, ಅದೇ 7೫೦, ೧೧, 
% 


ಪೂರ್ವೋಕ್ಕ, ಅಪ್ರಕಟಿತ ಶಾಸನ ಮತ್ತು ೫,110, ೧೦೪, 


ರಾಯಚೂರು ಜಿಲ್ಲೆಯ ಶಾಸನಗಳು ; ಒಂದು ಅಧ್ಯಯನ ೫೧ 


ಮಹಾಮಂಡಳೇಶ್ವರ ಅಮ್ಮಾಣದೇವನು ಆಳುತ್ತಿ ದ್ವನು. ಇಲ್ಲಿಯ ನಿಟ್ಟಿರವೆ 
ಯಾವುದೆಂಬುದು ತಿಳಿದುಬಂದಿಲ್ಲ. ಶಾಸನಗಳು ಅದನ್ನು ನಿಟ್ಟರವೆಯೆಲ್ಬತ್ತುವಂ?, 
««ಎಡದೊರೆ ನಾಲಕ್ಕಿ ತೊಡವಿದೆನಂತೊರ್ಪ ತೋರ್ಪ ನಿಟ್ಟರವೆಯೆಪ್ಪತ್ತ” ಎಂದು 
ಕಕಿದಿನೆ. ಈ ವಿಭಾಗವು ಮೊದಲಬಾರಿಗೆ ಇಲ್ಲಿ ಉಲ್ಲೇಖಗೊಳ್ಳುತ್ತಿದೆ. 


ಸಾಲಗುಂದೆ- ೭೩೦ : ಇಂದಿನ ಸಿಂಧನೂರು ತಾಲೂಕಿನ ಚಿಕ್ಕಗ್ರಾಮವಾದೆ 
ಸಾಲಗುಂಡೆಯು ಮೊದಲು ನಿಟ್ಟರವೆ-೭೦ ರ ಅಗ್ರಹಾರವಾಗಿತ್ತು. “ನಿಟ್ಟಿರವೆ 
ಯೆರ್ಪತ್ತಅಗ್ರ ಹಾರಮದು ಶಾಶೆತ ನಿಳಯಂ ಸಾಲಗುಂದೆ* ಎಂದು ಶಾಸನ? 
ಹೇಳುತ್ತದೆ. ಮುಂದೆ ಇದು ಸ ತಂತ್ರ ಆಡಳಿತ ವಿಭಾಗವಾಗಿ ಸಾಲಗುಂದೆ-೭೦ 
ಆಯಿತು. ಶಾಸನವು “ಎಡೆಜೊಲಸಿಯೆಚ್ಛಾವಿರ ನಾಡೊಳಗೆ ಸೋ(ಶೋ)ಭೆವೆತ್ತಿರ್ಪ 
ಭೂಜೀವ ಕುಳೋತ್ತಮರಿಂದಂ ಕೇವೆಳವೆ ಸಾಲಗುಂಡೆ ಯೆಪ್ಪತ್ತಅಿಕೊಳು೨” ಎಂದು 
ಕರೆದಿದೆ. 


ಒಬ್ಬಿನಲ್ಲಿ ಇದುವರೆಗೆ ಎಡೆದೊರೆ-೨೦೦೦ ನಾಡಿನಲ್ಲಿಯ ಕರಡಕಲ್ಲ-೪೦೦, 
ಮೊರಟ- ಸ ಮೊಸಳಿಕಲ್‌-೩೦೦, ಕೇದವಾಡಿ-೩೦೦, ನಿಟ್ಟಿರವೆ-೭೦ ಮತ್ತು 
ಸಾಲಗುಂದೆ-೭೦ (೪೦೦4+೩೦೦+೩೦೦4+೩೦೦+೭೦4೭೦= ೧೪೪೦)-ಹೀಗೆ ಒಟ್ಟು 
೧೪೪೦ ಹಳ್ಳಿಗಳ ಲೆಕ್ಟ ಸಿಗುತ್ತದೆ. ಇನ್ನುಳಿದ ೫೬೦ ಗ್ರಾಮಗಳನ್ನು ಹಡ 
ಬೇಕಾಗಿದೆ, 
ಎಡೆದೊರೆ ನಾಡಿನ ಅರಸರು : ಚಕ್ರವರ್ತಿಗಳ ಆಳ್ವಿಕೆಯ ವ್ಯಾಪ್ತಿಯು 
ದೊಡ ಕ ದಾಗಿರುವುದರಿಂದಲೂ ಅವರ ವಿಷಯವು ಇಡೆ ಬೇರಿ ಕಡೆಯ ಅನೇಕ 
ಶಾಸನಗಳಲ್ಲಿ ಉಲ್ಲೇಖಿಸಲ್ಪಟ್ಟು, ಅವರ ಚರಿತ್ರೆಗಳು ಪೂರ್ಣವಾಗಿ ವಿದ್ವಾಂಸರಿಂದ 
ಸ ಬಬ Kd "ಅವರನ್ನು ಕುರಿತು ಹೇಳದೆ, ಎಡದೊರಿ ನಾಡಿನ ಉಪ 
ವಿಭಾಗಗಳ ಅರಸರನ್ನು ಮತ್ತು ಇಂದಿನ ಯಲಬುರ್ಗಿ ತಾಲೂಕಿನಲ್ಲಿ ಆಳಿದ ಸಿಂಧರನ್ನು 
ಕುರಿಶಾಗಿ ಮಾತ್ರ ಇಲ್ಲಿ ಸ್ಕೂಲವಾಗಿ ವಿವರಿಸಲಾಗಿದೆ. 


ಯಲಬುರ್ಗಿಯ ಸಿಂದರು : ಇಂದಿನ ತಾಲೂಕು ಸ್ಥಳವಾದ ಯಲಬುರ್ಗಾವು 
ಪ್ರಾಚೀನ ಬೆಳ್ಳೊಲ-೩೦೦ ರಲ್ಲಿದ್ದಿತು. ಅಲ್ಲದೆ ಅದು ಸಿಂದರ ರಾಜಧಾನಿಯೂ 
ಆಗಿದ್ದಿತು. ಆವರ ಅತ್ಯಂತ ಪಾ ಸ್ರಾಚೀನ ಉಲ್ಲೇಖ, ಈ ತಾಲೂಕಿನ ಕುಕನೂರಿನಲ್ಲಿ 
ದೊರೆತಿದೆ. ಕ್ರಿ.ಶ. ೫ ನೆಯ ಶತಮಾನದ ಈ ಶಾಸನವು* ಸಿಂದರ ಇತಿಹಾಸ 
ವನ್ನು ಡನ ಒಂದಕ್ಕೆ ಕೊಂಡೊಯ್ಯುತ್ತದೆ. ಇವರು ತಮ್ಮನ್ನು "ಭೋಗಾವತಿ 


೧, ೫.1೫೦. ೧೦೫. 
ಹೀ ಅದೇ 
4, AR.EP. ೧೯೫೫-೫೬ 8.110, ೨೧೨ ಕುಕನೂರು, ಯಲಬುರ್ಗಿ (ತಾ.) 


೫೨ ಕರ್ನಾಟಕ ಭಾರತಿ 


ಪುರವರಾಧೀಶ್ವರ'ರೆಂದೂ, "ಫಣಿಪತಾಕೇಶ್ವರ'ರೆಂದೂ, "ವ್ಯಾಘ್ರ ಮೃಗ ಲಾಂಛನ? 
ಕಿಂದೂ ಕರೆದುಕೊಂಡಿದ್ದಾರೆ. ಇವರ ಮೂಲಸ್ಕಳವಾದ “ಭೋಗಾವತಿ ಯಾವು 
ದೆಂಬುದು ಇದುವರೆಗೆ ವಿದಾ ಂಸರಿಂದ ಗುರುತಿಸಲ್ಪಟ್ಟ ಲ್ಪ. ಪ ಜಿಲ್ಲೆಯಲ್ಲಿ ಒಟ್ಟು 
೩ "ಭೋಗಾವತಿ'ಗಳಿವೆ: ೧. ಮಾನಿ ಬ ತಾಲೂಕಿನಲ್ಲಿರುವ "ಭೋಗಾವತಿ'. ೨, ಸಿಂಧ 
ನೂರು ತಾಲೂಕಿನಲ್ಲಿರುವ ಭೋಗಾಪುರ' ೩. ಲಿಂಗಸಗೂರು ತಾಲೂಕಿನಲ್ಲಿಯ 
“ಭೋಗಾಪುರ'. ಈ ಮೂರರಲ್ಲಿ ಯಾವುದೋ ಒಂದು ಇವರ ಮೂಲಸ್ಥಳವಾಗಿರ 
ಬೇಕು. ಆದರೆ ಇಲ್ಲಿಯ ಶಾಸನಗಳಾವುವೂ ಈ ಬಗ್ಗೆ ಸುಳಿವನ್ನು ನೀಡುತ್ತಿಲ್ಲ. 


ಯಲಬುರ್ಗಿಯ ಸಿಂದರು ಬಾಗಡಗೆಯ ಸಿಂದಮನೆತನವಿಂದ ಕವಲೊಡೆ 
ದವರಾಗಿದ್ದಾರೆ. ಆ ಮನೆತನದ ಕೊನೆಯ ದೊರೆ ನಾಗಾದಿತ್ಯನೇ, ಯಲಮಯಬುರ್ಗಿ 
ಸಿಂದ ಮನೆತನದ ಮೂಲಪುರುಷನಾಗಿದ್ದಾನೆ. ಕ್ರಿ.ಶ, ೧೦೪೩ ರ ಅರಕೇರಿಯ 
ಶಾಸನದಲ್ಲಿ “ನಾಗಾತಿ(ಪ್ಪ)ರಸನಾ” ಎಂಬ ಉಲ್ಲೇಖವಿದೆ. ಬಹುಶಃ ಈತನು 
ಸಿಂದ ನಾಗಾದಿತ್ಯನೇ ಆಗಿರಬೇಕು, ಮೊದಮೊದಲು ಪಟ ಶೈದಕಲ್ಲು ರಾಜಧಾನಿಯಿಂದ 
ಕಿಸುಕಾಡು-೭೦, ಕೆಳವಾಡಿ-೩೦೦ ಆಳುತ್ತಿದ್ದ ಇವರು ಮುಂದೆ. ಕಿರಿಬೀಡಿ-೩೦, 
ಕುಂಟಿಗೆ-೭೦ ಮತ್ತು ಕುಕನೂರು-೩೦ ಗಳನ್ನು ಆಳತೊಡಗಿದರು.೨ ಈ ಅವಧಿ 
ಯಲ್ಲಿ ಯಲಬುರ್ಗವು ಇವರ ರಾಜಧಾನಿಯಾಯಿತು. ಅದು ಈ ಮನೆತನವು ಕೊನೆ 
ಗೊಳ್ಳುವವರೆಗೂ ರಾಜಧಾನಿಯಾಗಿದ್ದಿತು, ಆದ್ದರಿಂದ ಇವರನ್ನು ಯಲಬುರ್ಗಿಯ 
ಸಿಂದರೆಂದೇ ಕರೆಯಲಾಗಿದೆ. ಆರಂಭದಲ್ಲಿ ಮಹಾಸಾಮಂತರಾಗಿದ್ದ ಇವರು ಮುಂಜಿ 
ಮಹಾಮಂಡಳೇಶ್ವರರಾದರು. ಚಕ್ರವರ್ತಿಗಳ ಪ್ರೀತಿಗೆ ಪಾತ್ರರಾದರಲ್ಲಡೆ ಕಲಚೂರಿ 
ಬಿಜ್ಜಳನ ಮಗಳಾದ ಸಿರಿಯಾದೇವಿಯನ್ನು (೩ ನೆಯ ಚಾವುಂಡರಾಯ) ಮದುವೆ 
ಯಾಗುವಷ್ಟರ ಮಟ್ಟಿಗೆ ಪ್ರಬಲರಾದರು, * ಸುಮಾರು ೧೫೦ ವರ್ಷಗಳ ದೀರ್ಫ್ಥ 
(ಕ್ರಿ.ಶ. ೧೦೭೬-೧೨೨೦) ಅವಧಿಯವರೆಗೆ ಆಳಿ ಕೆ ನಡೆಸಿದ ಈ ಮನೆತನ ಸೇವುಣರ 
ಕಾಲಕ್ಕೆ ಅಸ್ತಂಗತವಾಯಿತು. ಇವರ ಕೈಕೆಳಗೆ ಹಲವಾರು ಮಾಂಡಲಿಕರು ಇದ್ದುದನ್ನು 
ಇಲ್ಲಿಯ ಶಾಸನಗಳು ತಿಳಿಸುತ್ತವೆ. 


ಸಾಲಗುಂದಿಯ ಸಿಂದರು : ಇಂದಿನ ಸಿಂಧನೂರು ತಾಲೂಕಿನ ಸಾಲಗುಂದಿ 
ಯನ್ನು ಸಿಂದ ಅರಸರು ಆಳುತ್ತಿದ್ದರು, ಸಾಲಗುಂದಿ, ರೌಡಕುಂದಿ ಮತ್ತು 
ಮುಕ್ಳುಂದಿಯ ಅಪ್ರಕಟಿತ ಶಾಸನಗಳು ಈ ವಿಷಯವನ್ನು ಹೇಳುತ್ತವೆ. 


ಶಾಸನ ಪರಿಚಯ ೪೧ ಕ್ರಿ.ಶ, ೧೦೪೩, 

ಶಿರೂರ ಬಿ.ವಿ, ಯಲಬುರ್ಗಿಯ ಸಿಂದರ್ಕು ಧಾರವಾಡ, ೧೯೭೭, ಪು.೩-೪, 
ಶಾಸನ ಪೆರಿಚಯ ೩೬, ಕಲ್ಲೂರು ಕ್ರಿ.ಶ, ೧೧೮೫, 

ಪೂರ್ವೋಕ್ತ,ಅಪ್ರಕಟತ ಶಾಸನಗಳು, 


(ತ್‌ ಚಿ 


ರಾಯಚೂರು ಜಿಲ್ಲೆಯ ಶಾಸನಗಳು : ಒಂದು ಅಧ್ಯಯನ ೫೩ 


ಕ್ರಿ.ಶ.೧೦೫೩ ರಲ್ಲಿ ಕಣ್ಣರಸನಿಂದ ಈ ಮನೆತನದ ಇತಿಹಾಸದ ಪ್ರಾರಂಭವಾಗುತ್ತದೆ. 
ಈತನು ಮಹಾಮಂಡಳೇಶ್ವರ ಅಮ್ಮಣನ ಸಾಮಂತನಾಗಿದ್ದನು. ಶಾಸನವು ಈತನ 
ಯಾನ ಪ್ರದೇಶವನ್ನು ಆಳುತ್ತಿದ್ದನೆಂಬುದನ್ನು ಹೇಳುವುದಿಲ್ಲ. ಬಹುಶಃ ರೌಡಕುಂಜೆ 
ಯನ್ನು ಆಳುತ್ತಿರಬೇಕು. ಮುಂದೆ ಇವರು ಸಾಲಗುಂಡೆ ಉಪನಿಭಾಗವನ್ನು ಸ ತಂತ್ರ 
ವಾಗಿ ಆಳತೊಡಗಿದ್ದರು. ಕ್ರಿ.ಶ. ೧೧೫೩ ರಲ್ಲಿ ಕಾಣುವಬಾಚಿಗ ಭೂಪನೇ ಸಧ್ಯಕ್ಕೆ 
ಉಲ್ಲೇಖಗೊಂಡಿರುವ ಈ ಮನೆತನದ ಕೊನೆಯ ಅರಸನಾಗಿದ್ದಾನೆ. ಈ ಮನೆತನ 
ಇಲ್ಲಿ ಮೊದಲಬಾರಿಗೆ ಉಲ್ಲೇಖಗೊಳ್ಳುತ್ತಿದೆ- 

ಕದಂಬರು : ಕದಂಬ ವಂಶದ ಮನ್ನೆಯ ನಾಗವರ್ಮನು ಕ್ರಿ.ಶ. ೧೦೭೭ 
ರಲ್ಲಿ ಕರಡಕಲ್‌-೪೦೦ ನು ಆಳುತ್ತಿದ್ದನು.” ಇವನು "ಬನವಾಸಿ ಪುರಾಧೀಶ್ವರ', 
"ತೊರೆದಡಿಯ ಭೀಮ', "ಕಲಿಯುಗ ರಾಮ', "ನವಿಲೆಯ ಪಾರ್ಥ', "ಸಂದಣಿ ಧವಳ'» 
*ಸಿಂಗನಂಕಕಾರ', "ಮನ್ನೆಯಗೊಡತಿ' ಮುಂತಾದ ಬಿರುದುಗಳನ್ನು ಧರಿಸಿದ್ದ. 
ಈ ಮನೆತನದ ಮಹಾಮಂಡಳೇಶ್ವರ ಮಾದವತ್ತಿಯರಸನು ಕ್ರಿ. ಶ. ೧೧೨೪ರಲ್ಲಿ? 
ಮತ್ತು ಮಹಾಮಂಡಳೇಶ ರ ಬಿಜ್ಜರಸನು ಕ್ರಿ. ಶ. ೧೧೯೧-೧೨೧೫ ರ ವರೆಗೆ 
ಆಳಿದರು. * ಇವರಿಬ್ಬರ ಮಧ್ಯದಲ್ಲಿ ಬಿಜ್ಜರಸ ಮತ್ತು ಕಾಚರಸರು ಆಳುತ್ತಿರಬೇಕು, 
ಕದಂಬರ ಶಾಸನಗಳು ನವಲಿ ಮತ್ತು ಹಲ್ಫಾವಟಿಯಲ್ಲಿಯೂ ದೊಕೆತಿವೆ. 

ಹೈಹೆಯರು : ಈ ಮನೆತನದ ಮಹಾಮಂಡಳೇಶ್ವರ ಡೇವರಸನು ಕ್ರಿ.ಶ. 
೧೦೫೨ ರಲ್ಲಿ ಎಡೆದೊರೆ-೨೦೦೦ ಆಳುತ್ತಿದ್ದನು.” ಬಳಗಾನೂರಿನ ಕ್ರಿ.ಶ. 
೧೧೯೧-೯೨ ರ ಶಾಸನದಲ್ಲಿ ಮಹಾಮಂಡಳೇಶ್ವರ ಮಲ್ಲಿದೇವನ ಉಲ್ಲೇಖವಿದೆ. 
ಆದರೆ ಇಲ್ಲಿ ಆತನು ಆಳುತ್ತಿದ್ದ ಪ್ರದೇಶವನ್ನು ಹೇಳಿಲ್ಲ. ಇವನು ಬಹುಶಃ 
ಎಹೆಡೊರೆ- ೨೦೦೦ ವನ್ನು ಆಳುತ್ತಿರಬೇಕು, ಶಾಸನಗಳು ಇವನನ್ನು “ಮಾಹಿಷ್ಮತೀ 
ಪರಮೇಶ್ವರ”, "ಧಾರಾನಗರಭಯಂಕರ', "ಕಾರ್ತವೀರ್ಯ ಕುಲತಿಲಕ', ಮೂವಡಿ 
ಗಂಡ”, «ರಿಪುಮಂಡಳಿಕ ಭೇರುಂಡ', "ಕಟಕ ಮಂಡಳಿ ರಕ್ಷಪಾಳ', ಮುಂತಾಗಿ 
ಕಕಿದಿವೆ. ಮೊರಟ-೩೦೦ನ್ನು ಈ ಮನೆತನದ ಕೆಲವು ಅರಸರು ಆಳುತ್ತಿದ್ದುದನ್ನು 
ಮಲಟಿ ಸಿರಿವಾರ, ಕವಿಶಾಳ, ಹೀರಾ, ಬಲ್ಲಟಿಗಿ ಶಾಸನಗಳು ಹೇಳುತ್ತವೆ. 

ಬ ಕಾಕತೀಯರು : ರಾಯಚೂರಿನ ಕ್ರಿ.ಶ. ೧೨೯೪ ರ ಶಾಸನದಲ್ಲಿ ಈ 

ಮನೆತನದ ೨ನೆಯ ಪ್ರತಾಪರುದ್ರನ ಉಲ್ಲೇಖವಿದೆ, ಈತನ ದಂಡನಾಯಕ ಗೋನ 


೧. H.S.A. ೧೮ No. ೬, 

೨, ಅದೇ Nಂ.೯. 

೩, ಅದೇ 710. ೧೬ ಮತ್ತು ೧೦೭, 

೪, ಅದೇ 7೫೦. ೫. 

೫, ಅದೇ 7೫೦, ೧೫. 

೬, ಶ್ರೀನಿವಾಸರಿತ್ತಿ, ರಾಯಚೂರ ಜಿಲ್ಲೆಯ ಶಾಸನಗಳು, 


೫೪ ಕರ್ನಾಟಕ ಭಾರತಿ 


ಗೊಂನ್ಯಯ್ಯ ಕಿಡ್ನಿ. ಈತನ ಸಾಮಂತ ಮತ್ತು ರಾಜ್ಯ ರಕ್ಷಕನಾದ ವಿಠಲನಾಥನು 
ಆದವಾನಿ, ಮಾನ್ವಿ,ಹಾಲ್ವಿ ಕೋಟಿಗಳನ್ನು ಗೆದ್ದು ರಾಯಚೂರನ್ನು ಪ್ರವೇಶಿಸಿದ 
ಉಲ್ಲೇಖ ಶಾಸನದಲ್ಲಿದೆ... ರಾಯಚೂರಿನ ಇಂದಿನ ಕೋಟೆಯನ್ನು ಇವನೇ 
ಕಟ್ಟಿಸಿದ. 


ರಾಣಿಯರ ಆಡಳಿತ : 

ಚಕ್ರವರ್ತಿಗಳು ತಮ್ಮ ರಾಣಿಯರನ್ನು ಸುರಕ್ಷಿತವಾಗಿಡಲು ಪಾ )ಚೀನಕಾಲದ 
ಸುರಕ್ಷಿತ ಕೇಂದ್ರಗಳಾದ ಅಗ್ರಹಾರ ಮತ್ತು ಭತ್ತಗ್ರಾಮಗಳನ್ನು ಬಳಸಿಕೊಂಡಿ 
ದ್ಹಾರೆ. ಅವುಗಳ ಮೇಲ್ಮಿ ಸ ಚಾರಣೆಯನ್ನು ರಾಣಿಯರಿಗೆ ವಹಿಸಿಕೊಡುವುದರ ಮೂಲಕ 
ಅವರನ್ನು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಲ್ಯಾಣ ಚಾಲುಕ್ಯರ ಕಾಲ 
ದಿಂದ ಈ ಪದ್ಧತಿ ಹೆಚ್ಚಾಗಿ ಬೆಳೆಯುತ್ತಾ ಹೋಯಿತು. ಇವರಲ್ಲಿ ೬ನೆಯ 
ವಿಕ್ರಮಾದಿತ್ಯನ ರಾಣಿ ಅಬ್ಬಲದೇವಿ, ಎಡೆದೊರೆ ನಾಡಿನ ಕರಡಕಲ್‌-೪೦೦ರ 
ಬಳಿಯ ಭತ್ತ ಗ್ರಾಮೇಲಿಂಗ'ವನ್ನು ಅಂದರೆ ಇಂದಿನ ಲಿಂಗಸಗೂರನ್ನು ಆಳು 
ತ್ರಿದ್ಧಳು.5 ಇವರು ಚಕ್ರವರ್ತಿ ಮತ್ತು ಸ್ಥಳೀಯ ಮಾಂಡಳಿಕರ ಮಧ್ಯವರ್ತಿಗಳಾ 
ಗಿದ್ದರು, ಸಾಮಂತರ ಚಲನವಲನಗಳನ್ನು ಚಕ್ರವರ್ತಿ ಇವರಿಂದ ಪಡೆಯುತ್ತಿದ್ದ. 


ಹೀಗೆ ಮಾಂಡಳಿಕರು, ಅರಸು ಪರಿವಾರದವರು ರಾಜ್ಯದ ಆಳ್ವಿಕೆಯನ್ನು 
ನಡೆಸುತ್ತ ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುತ್ತಿ ದ್ವರು, ಅರಸನು 
ಯುದ್ಧಕ್ಕೆ ಬಂದಾಗ ಅವನ ಜೊತೆ ಸೇರಿಕೊಂಡು, ವೈರಿಗಳನ್ನು ರಾಜ್ಯದಿಂದ 
ಹಿಮ್ಮೆಟ್ಟಿ ಸುತ್ತಿದ್ದರು, ಇಂತಹ ಯುದ್ಧ ಪ್ರಸಂಗದಲ್ಲಿ ಮತ್ತು ಗ್ರಾಮದ ಸ್ತ್ರೀಯರ 
ರಕ್ಷಣೆಯಲ್ಲಿ ಸೈನಿಕರು ಹೋರಾಡುತ್ತಿದ್ದರು. ಹೀಗೆ ಹೋರಾಡುವಾಗ ಮಡಿದರೆ ಅವರ 
ನೆನಪಿಗಾಗಿ ಶಾಸನವನ್ನು ಬರೆಯಿಸುತ್ತಿದ್ದರು. ಇವುಗಳನ್ನು "ವೀರ ಶಾಸನ'ಗಳೆಂದು 
ಕರೆಯುತ್ತಾರೆ, ಕ್ರಿ.ಶ. ೧೦೧೮ ಹಲ್ಲೇರಿಯ ಶಾಸನದಲ್ಲಿ "ಬೆಣ್ಣ ಕಲ್ಲ ಸೀಮೆಯ 
ಕಾಳಗದಲ್ತಳಾಅ ನಾಯಕ ನೆರೆಯಮ ಸತ್ತಡೆ ಕಲ್ಲಾಟ ಗೆಯ್ದರು” ಎಂದು ಹೇಳಿದೆ. 
ಇದೊಂದು ನೀರಗಲ್ಲಿನ ಮಾದರಿ, ಸಾಮಂತರ ಕೆಳಗೆ ಗಾವುಂಡರು, ತಳಾರರು, 
ಕುಲಕರ್ಣಿಗಳು ಆಡಳಿತದಲ್ಲಿ ನೆರವಾಗುತ್ತಿದ್ದರು. ರಾಜ್ಯಾದಾಯದ ಮೂಲವಾದ 
ತೆರಿಗೆಯನ್ನು ಸಂಗ್ರಹಿಸಲು ಹಲವಾರು ಅಧಿಕಾರಿಗಳಿದ್ದರು. ಇವರಲ್ಲಿ ಹೆಜ್ಜುಂಕದ 
ಸಾಮಂತರು, ವಡ್ಮರಾವುಳ ಸುಂಕಾಧಿಪತಿಗಳನ್ನು ಹೆಸರಿಸಬಹುದು, ಇಲ್ಲಿ ಅವರೆಲ್ಲರ 
ವಿವರಗಳಿಗೆ ಹೋಗದೆ, ಈ ಎಲ್ಲರ ಸಹಕಾರದಿಂದ ಚಕ್ರವರ್ತಿಗಳು ರಾಜ್ಯವನ್ನು ಆಳು 
ತ್ರಿದ್ದರೆಂದು ಮಾತ್ರ ಹೇಳಬಹುದಾಗಿದೆ, 


೧. HASOENoF, ಕ್ರಿ.ಶ, ೧೧೨೪ ಡಿಸೆಂಬರ ೨೪, 
೨, ಶಾಸನ ಪರಿಚಯ ೨ ಕ್ರಿ,ಶ, ೧೦೧೮, 


ರಾಯಚೂರು ಜಿಲ್ಲೆಯ ಶಾಸನಗಳು ; ಒಂದು ಅಧ್ಯಯನ ೫೫ 


ನಿದ್ಯಾಭ್ಯಾಸದ ಕೇಂದ್ರಗಳು : 

ಪ್ರಾಚೀನ ಕರ್ನಾಟಕದಲ್ಲಿ ಅಗ್ರಹಾರ, ಬ್ರಹ್ಮಪುರಿ, ಘಟಿಕಾಸ್ಮಾನ ಮತ್ತು 
ಜೀವಾಲಯಗಳು ವಿದ್ಯಾಭ್ಯಾಸದ ಕೇಂದ್ರಗಳಾಗಿದ್ದವು, ರಾಯಚೂರು ಜಿಲ್ಲೆಯ 
ಕುಕನೂರು, ಮಾಡೆನೂರು, ಬಳಗಾನೂರು, ಸಾಲಗುಂದೆ, ಅಳವಂಡಿ, ಕೌಲೂರು, 
ಗಬ್ಬೂರು, ಕಲ್ಲೂರು ಕುರುಡಿ, ಮತ್ತು ಇಟಗಿಗಳು ಪ್ರಮುಖ ಅಗ್ರಹಾರ 
ಗಳಾಗಿದ್ದವು. 


ಅಗ್ರಹಾರದ ಮಹಾಜನರು ವಿದ್ಯಾಪಾರಂಗತರಾಗಿದ್ದರು. ಕೌಲೂರಿನಲ್ಲಿ? 
೫೦೦ ಜನ ಮಹಾಜನರಿದ್ದು, ಅವರು 


“ಸಕಳ ವ್ಯಾಕರಣ ಶ್ರುತಿ ಸ್ಮ್ರತಿ ಪುರಾಣ ನ್ಯಾಯ ಸತ್ಯಾವ್ಯ ನಾಟಕವಾಶ್ಸಾ ತ 
ಯನ ಮಂತ್ರ ತಂತ್ರ ನಯ ೫ ೫x x x ಪ್ರಕ * x 2 2 ಪುಣೈರಿಸೆನೆ 
ಪ್ರತ್ಯಕ್ಷ ಸಾರಸ್ವತಾಧಿಕರಾನಂದದ ತೆಂಕಣಯ್ವೊಳೆಯೆ » » ೫ ಕೌಯೂರೊಳಿ 
ರ್ಪದಿ ಜರ್‌” ಆಗಿದ್ದರು. 


ಅಳವಂಡಿಯಲ್ಲಿ? ೪೦೦ ಜನ ಮಹಾಜನರಿದ್ದು, ಅವರು 
«ಸಕಳ ವ್ಯಾಕರಣಾಗಮ ಸ್ಮೃತಿ ಪುರಾಣ ಗ್ರಾಮ ಶಟ್ಟಿರ್ಕನಾ | 
ಟಕ ಕಾವ್ಯಜ್ಞ ಚತುರ್ಮುಖ ರ್ಕ್ಯಾತಮಖರ್‌ ಷಟ್ಟರ್ಮ ಸಂಯುಕ್ತರ | 
ರ್ಥಿಕದಿಂಬಾಧಾರ ಭೂಮಿ ಜಾತರ ಕುಳ ಶ್ರೀ ವಲ್ಲಭರ" ಸದ್ದುಣಾ | 
ಧಿಕರುದ್ಹಾಮರಗಣೈೆ ಪ್ರಣೈರೆಸೆದರ್ನಾಲ್ನೂರ್ವರುವಿ ್ಪ್ಟೀನುತರು ||” 
ಆಗಿದ್ದರು. ಕುಕನೂರಿನಲ್ಲಿ* ೧೦೦೦ ಜನ ಮಹಾಜನರಿದ್ದು, ಅವರು ಜನರ ಪ್ರೀತಿ 
ಗಳಿಸಿದ್ದರು. ಶಾಸನವು ಅವರನ್ನು 
""ಸಮವಾಪ್ಮ ಶಾಸ್ತ್ರ ಸಜ್ಜನರನವದ್ಯರರ್ತ್ಮಿಜನಕಲ್ಪಕುಜರ್ಕ್ಯವಿತಾಮಹಾ 
ರ್ಣ ವರ್ಮನುಚರಿತರ್ಸ್ಸಮಸ್ತ ಬುಧಸಂಸ್ತುತ್ತರೆಂದು ಮಹಾಜನಂಗಳಂ 
ಜನವೆನಿತುಂ ಸಕೌತುಕದೆ ಸಂಸ್ಕು ತಿಗೆಯ್ದುದದೇಂ ಬಣ್ಣಿ ಸೆ” ಎಂದಿದೆ. 
ಅಲ್ಲದೆ ಅವರು 


««ಗವೊ ್ಪ್ಟಪೇತರ್‌ ವಿದಿತ ಚ 
ತುವೆ ರೇದಸ್ಥ ರ್ಸ್ರ್ಸೈಕಳ ಶಬ್ದವಿದ್ಯಾನಿಪುಣ 
ಣ್ಪೀ ಬರ್ಸ್ಪಾಧಿತ ತಕ್ಕರ್ಸ್ಸಾ 


೧. ಶಾಸನ ಪರಿಚಯ ೨೨ ಕೌಲೂರು, ಕೊಪ್ಪಳ (ತಾ.) 
೨, ಅದೇರ೧೯ 
೩, ಅದೇ ೫೨ 


೫೬ ಕರ್ನಾಟಕ ಭಾರತಿ 


ಸಿವ ರರ್ಸಲೆ ಕುಕ್ಕ ನೂರೊಳಸದಳದೆಸೆದರು'| 


ಎಂದು ಉಲ್ಲೇಖಿಸಲಾಗಿದೆ. ಗಬಣ್ಣರು ಶಾಸನವು೧ 
"ಇದು ವಿದ್ಯಾಕ್ಷೇತ್ರ ಲೋಕಕೃಧಿಕ ಭೂವನ ವಿಖ್ಯಾತ ವಿಗೋಪುರಂ ತಾ 
ವಿದು ಪುಣ್ಯೇದಾರಾದಾನಾರುಹ ವಿಭುದಜನಿದ್ವಜನೆಂಗಳ್‌ | 
ಮುದದಿಂದಾನಂದದಿಂ ಕೊಡುವರೊಲಿದು ಮಾತ್ರಾಕ್ಟರೆಂ ಪ್ರೀತಿಯಿಂದಂ| 
ಪದುಳೆಂ ಚಂದ್ರಾರ್ಕತಾರನ ವರಮಧಿಕಮತ್ಯೋರ್ತಿತೆಂ 
ಗ್ರಾಮರಾಜ್ಯಂ '|| 


ಎಂದು ವರ್ಣಿಸುತ್ತದೆ. ಹೀಗೆ ಅಗ್ರಹಾರಗಳ ವರ್ಣನೆ, ಅಲ್ಲಿಯ ಮಹಾಜನರ ಪಾಂಡಿತ್ಯ, 
ವ್ಯಕ್ತಿತ್ವಗಳ ವಿವರಗಳು ಇಲ್ಲಿಯ ಶಾಸನಗಳಲ್ಲಿ ಸುದೀರ್ಥವಾಗಿ ಬಂದಿವೆ. 


ನಗರಗಳ ಒಂದು ಭಾಗದಲ್ಲಿ ವಾಸವಾಗಿರುವ ಬ್ರಾಹ್ಮಣರ ಓಣಿಗಳನ್ನು 
“ಬ್ರಹ್ಮಪುರಿ”ಗಳೆಂದು ಕರೆಯುತ್ತಾರೆ. ಕೆಲವೊಮ್ಮೆ ಅಗ್ರಹಾರಗಳನ್ನೂ ಬ್ರಹ್ಮಪುರಿ 
ಗಳೆಂದು ಶಾಸನಗಳು ಕರೆದಿವೆ. ಉದಾ: ಕೌಲೂರು ಅಗ್ರಹಾರವಾಗಿದ್ದರೂ 
ಅದನ್ನು “ಬ್ರಹ್ಮಪುರಿ” ಎಂದು ಕರೆದು, ಅಲ್ಲಿಯ ಬ್ರಹ್ಮಪುರಿಗೆ ತಕ್ಕ ವೃತ್ತಿಯನ್ನು 
ಏಚಿಮಯ್ಯ ಮತ್ತು ಮೇಲಾಳ್ವಿಕೆ ಮಾಡುತ್ತಿದ್ದ ಮಹಾಮಂಡಳೇಶ್ವರ ಸಿಂಗಟಾಲೂರ 
ಬಾಚಿದೇವ ಹಾಗೂ ಆತನ ಮಗ ಚಿಡಿಗಿದೇವರು ಸಂತಾನಾಭಿವೃದ್ಧಿ ಬಯಸಿ ದತ್ತಿ 
ಬಿಟ್ಟಿರುವುದನ್ನು ಶಾಸನ೨ ಹೇಳುತ್ತದೆ, 


ದೇವಾಲಯಗಳೂ ಪ್ರಾಚೀನ ವಿದ್ಯಾಕೇಂದ್ರಗಳಾಗಿದ್ದವು. ಕುಕನೂರಿನ 
ಶಾಸನವು ಅಲ್ಲಿನ ತನೋಭನರನ್ನು “ಅನೇಕ ತರ್ಕ ವ್ಯಾಕರಣ ಪುರಾಣ, ಕಾವ್ಯ, 
ನಾಟಕ, ಭರತ ವಾತ್ಸಾ ಕ್ರಿಯನಾದಿ ವಿದ್ಯಾಪಾರಾವಾರ ವಿಚಾರ ಚತುರಾನನರ್‌/ 
ದುಷ್ಟ ದರ್ಹಿಷ್ಟ ಪಟಿಷ್ಮ ನಿಸ್ಮುರಾನೇಕಾನ್ರ್ಯ ವಾದಿ ಮತ್ತ ಮಾತಂಗಮಸ್ತಕ ವಿದಳನ 
ಪಂಚಾನನರ್‌/ಸಕಳೆ ಜಗತ್ಸರ್ತ್ಸ್ವ ತ್ರಿನಯನ ವಿಧಾತೃತ್ವಾದಿ ನಿರಾಚಿಕೇರ್ಫ 
ಮೀಮಾಂಸ ಕಕುಳ ಕುಧರ ವಿದಳನೋಚ್ಚಂಡ ವಜ್ರಾನಳ್‌ರ್‌........ಸೂಂಡಿಯ 
ನಗರೇಶ್ವರದ........ ದಾಚಾರ್ಯರ” ಎಂದು ಅವರ ಪಾಂಡಿತ್ಯಾದಿಗಳನ್ನು ವರ್ಣಿಸು 
ತ್ತದೆ. ಇಲ್ಲಿಯ ದೇವಾಲಯಕ್ಕೆ ಮತ್ತು ಅಲ್ಲಿಯ ಕರ್ಪೋಧನರಿಗೆ, ಛತ್ರಕ್ಕೆ, ನಿದ್ಯಾ 
ದಾನಕ್ಕೆ ದತ್ತಿಗಳನ್ನು ಬಿಟ್ಟ ಉಲ್ಲೇಖಗಳು ಆ ಶಾಸನದಲ್ಲಿದೆ, ಅಲ್ಲದೆ ಸಂಕನೂರು, 
ಕಲ್ಲೂರು, ಕುಕನೂರು ಬಳಗಾನೂರು, ಕುರಡಿ, ಚೀಕಲಪರ್ನಿ, ಬಲ್ಲಟಿಗಿ, ಗಬ್ಬೂರು 


೧, ಡಾ, ದೇಸಾಯಿ ಪಿ, ಬಿ; ಒಂದನೆಯ ರಾಯಚೂರ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಂಚಿಕ್ಕೆ' ೇ 

೧೯೭೦, 8 
ಕಿ: ಅದೇ ೨೨; ಸ 
ಹ, ಅದೇ ೫೨, 


ರಾಯಚೂರು ಜಿಲ್ಲೆಯ ಶಾಸನಗಳು : ಒಂದು ಅಧ್ಯಯನ ೫೭ 


ಗಳ ದೇವಾಲಯಗಳಿಗೆ ಮತ್ತು ತಪೋಧನರಿಗೆ ದತ್ತಿ ಯನ್ನು ಬಿಟ್ಟಿ ಉಲ್ಲೇಖಗಳು 
ಆಯಾ ಶಾಸನಗಳಲ್ಲಿವೆ. 


ಘಟಿಕಾಸ್ಕಾನಗಳು ಪ್ರಾಚೀನ ವಿದ್ಯಾಭ್ಯಾಸದ ಮತ್ತೊಂದು ಕೇಂದ್ರಗಳಾಗಿವೆ. 
ಈ ವರಿಗೆ ದೊರೆತಿರುವ ಇಲ್ಲಿಯ ಶಾಸನಗಳಲ್ಲಿ ಘಟಕಾಸ್ಥಾನಗಳ ಬಗ್ಗೆ ಉಲ್ಲೇಖ 
ವಿಲ್ಲ. ಆದರೆ ಇಲ್ಲಿಯ ಕೆಲವು ಶಾಸನಗಳಲ್ಲಿ ಫೈಸಾಸರನ್ನು ಹೇಳಲಾಗಿದೆ. ಕುಕ 
ನೂರಿನ ಶಾಸನಗಳಲ್ಲಿ? ಅನೇಕ ಫ್ಲೈಸಾಸರು ಉಲ್ಲೇಖಗೊಂಡಿದ್ದಾರೆ, ಪ್ರೌಢ 
ವಿದ್ಯಾಭ್ಯಾಸದಲ್ಲಿ ಪರಿಣತಿ ಹೊಂದಿರುವ ಇವರು ಅಗ್ರಹಾರ ಮತ್ತು ದೇವಾಲಯ 
ಗಳಿಗೆ ದತ್ತಿಗಳನ್ನು ಬಿಟ್ಟಿದ್ದಾರೆ. ಬಹುಶಃ ಇಲ್ಲಿಯ ಯಾವುದೋ ಘಟಕಾಸ್ಮಾನ 
ದಿಂದ (ಯಾವುದೆಂಬುದು ಗೊತ್ತಾಗುವುದಿಲ್ಲ) ಫೈಸಾಸರು ಎಂಬ ಬಿರುದನ್ನು ಪಡೆ 
ದಿರಬೇಕು, 


ಹೀಗೆ ಈ ಪ್ರದೇಶದಲ್ಲಿ ಹಲವು ವಿದ್ಯಾಕೇಂದ್ರಗಳಿದ್ದವು. ಅವು ನೈಷ್ಠಿಕ 
ಬ್ರಹ್ಮಚಾರಿಗಳನ್ನು ಹೊಂದಿದ್ದು, ಜನರಿಂದ ಮನ್ನಣೆ ಪಡೆದ ಸ್ಥಾನಗಳಾಗಿದ್ದವು. 
ಆದರೆ ಇಲ್ಲಿ ಕಲಿಸಲಾಗುತ್ತಿದ್ದ ವಿಷಯಗಳ ಸ್ಪಸ್ಟಚಿತ್ರ ಸಿಗುವುದಿಲ್ಲ. ಅವರ ಗುರು 
ಶಿಷ್ಯರ ಸಂಬಂಧಗಳಾಗಲೀ, ವಿದ್ಯಾರ್ಥಿಗಳು ವಾಸಿಸುವ ಸ್ಕಳಗಳ ಬಗೆಗಾಗಲೀ 
ಪ್ರಸ್ತಾಪವಿಲ್ಲ. ಆದರೆ ಮಠಗಳ ತಪೋಧನಾಧಿಪತಿಗಳು, ಅಗ್ರಹಾರಗಳ ಬ್ರಾಹ್ಮಣರು 
ಹಲವಾರು ಶಾಸ್ತ್ರಗಳನ್ನು, ವಿವಿಧ ಮತ ಧರ್ಮಗಳ ಗ್ರಂಥಗಳನ್ನು, ಸಾಹಿತ್ಯಾದಿ 
ಕೃತಿಗಳನ್ನು ಕರತಲಾಮಲಕ ಮಾಡಿಕೊಂಡಿರುವದನ್ನು ಶಾಸನಗಳಲ್ಲಿ ಹೇಳಲಾಗಿದೆ. 
ಬಹುಶಃ ಇವುಗಳನ್ನೇ ಇಲ್ಲಿ ಕಲಿಸುತ್ತಿರಬಹುದು. 


ಸಾಹಿತ್ಯಿಕ೨; 

ರಾಯಚೂರು ಜಿಲ್ಲೆಯ ಶಾಸನಗಳು ಪೂರ್ಣಪ್ರಮಾಣದಲ್ಲಿ ಪ್ರಕಟಿ 
ಗೊಂಡಿಲ್ಲ. ಹೀಗಾಗಿ ಇಲ್ಲಿಯ ಶಾಸನಗಳ ಸಾಹಿತ್ಯಿಕ ಮೌಲ್ಯವನ್ನು ಮತ್ತು ಅವು 
ಗಳ ಬೆಲೆಯನ್ನು ಖಚಿತವಾಗಿಕೊಡಲು ಸಾಧ್ಯವಾಗದು. ಆದರೂ ಪ್ರಕಟಗೊಂಡಿ 
ರುವ ಕೆಲವನ್ನು ಬಳಸಿಕೊಂಡು, ಅವುಗಳ ಸ್ಕೂಲ ಪರಿಚಯ ಮಾಡಿಕೊಡಲು ಇಲ್ಲಿ 
ಪ್ರಯತ್ನಿಸಿದ್ದೇನೆ. 

ಕವಿಸಾಹಿತ್ಯದಂತೆ  ಶಾಸನಸಾಹಿತ್ಯವನ್ನೂ ಜೈನ. (ವೀರ)ಕೈವ, 
ಬ್ರಾಹ್ಮಣ, ಮತ್ತು ಇತರ ಎಂದು ವಿಭಜಿಸಬಹುದು. ಆದರೆ ಈ ಶಾಸನಗಳಿಗೆ 
ತಮ್ಮದೇ ಆದ ಓಂದು ಮಿತಿ ಮತ್ತು ಗತಿಯಿರುವುದನ್ನು ಗಮನಿಸಿ, 


೧. ಒಂದನೆಯ ರಾಯಚೂರು ಜಿಲ್ಲೆ ಸಾಹಿತ್ಯ ಸಮ್ಮೆಂಳನ ಸಂಚಿಕೆ ೪೮, ೪೯, ೫೦, 
೨, ಈ ಭಾಗವನ್ನು ಬರೆಯಲು ಎಂ. ಎಂ, ಕಲಬುರ್ಗಿಯವರ ಲೇಖನಗಳ ನೆರವನ್ನು ಪೆಡೆ 
ತ್‌್‌ ದಿದ್ದೇನೆ. ಅದಕ್ಕಾಗಿ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ, 


೫೮ ಕರ್ನಾಟಕ ಭಾರತಿ 


ಡಾ|| ಎಮ್‌. ಎಮ್‌. ಕಲಬುರ್ಗಿಯವರುಇಅವುಗಳನ್ನು ನೃಪತುಂಗಪೂರ್ವಯುಗ, 
ನ್ನಪತುಂಗೋತ್ತರಯುಗ, ವಿಜಯನಗರಯುಗ.ಹೀಗೆ ೩ ಗುಂಪುಗಳಾಗಿ ವಿಂಗಡಿಸು 
ತಾಗ ಈ ವಿಭಾಗವನ್ನೇ ಇಲ್ಲಿ ಮಾದರಿಯಾಗಿಟ್ಟುಕೊಳ್ಳಲಾಗಿದೆ. 


ನೃಸತುಂಗಪೂರ್ವಯುಗ (ಕ್ರಿ.ಶ ೮೫೦ ರೆ ವರೆಗೆ) : ಕನ್ನಡಭಾಷೆ 
ಚಾಶಾನಿತೆಗೆ ಇಳಿಯುವ ಮೊದಲಿನ ಕೆಲವು ಶಾಸನಗಳು ಇಲ್ಲಿ ಸಿಕ್ಕಿವೆ. ಪ್ರಾಕೃ ತ 
ಭಾಷೆಯಲ್ಲಿರುವ ಅವು, ಕ್ರಿ. ಪೂ, ೩ನೆಯ ಶತಮಾನಕ್ಕೆ ಸೇರಿವೆ, ಇವುಗಳಲ್ಲಿ “ಮಾನ 
ವನು ಪರಿಶ್ರಮಿಸಬೇಕು. ಪರಿಶ್ರಮದಿಂದ ಜಯ ನಿಶ್ಚಯ. ಪ್ರಯತ್ನದಿಂದ ಮಾನ 
ವನು ದೇವನಾಗಬಲ್ಲನು. ನನ್ನ ಅನುಭವವನ್ನೇ ಹೇಳುತೆ ತ್ತೇನೆ, ಈಚೆಗೆ ಒಂದು 
ಸಂವತ್ಸರಕ್ಕೆ ಅಧಿಕವಾಗಿ ಬುದ್ಧ ಸಂಘದಲ್ಲಿ ಆಸಕ್ತಿ ಉಳ್ಳ ೈೈವನಾಗಿ ಶ್ರಮಿಸುತ್ತ ಲಿದ್ದೇನೆ. 
ಇದರ ಫಲವಾಗಿ ಈ ಭೂ ದ್ವೀಪದಲ್ಲಿ ಹಿಂಜಿ A: ಮಾನವನೊಡನೆ 
ಮಿಳಿತೆರಾಗಿರಲಿಲ್ಲ. ಈಗ ಮಿಳಿತರಾಗಿದ್ದಾ ರೆ. ಇಂತಹ ಸಾಧನೆ ಬಲ್ಲಿದವನಿಗೆ ಮಾತ್ರ 
ಸಾಧ್ಯ. ಬಡವನು ನಿರಾಶನಾಗದಿರಲಿ, "ಪರಿಶ್ರಮದಿಂದ ಬಡವನೂ ಜಯಶಾಲಿ 
ಯಾದಾನು” ಎಂದು ಮಸ್ಟಿಯ ಶಾಸನದಲ್ಲಿ, 


“ನಾನು ಸಾಧಿಸಿದ ಈ ಕಾರ್ಯವನ್ನು ಬಡವನಾದರೂ ಸಾಧಿಸಬಹುದು. ಆದಕೆ 
ಆತನಿಗೆ ಧರ್ಮದಲ್ಲಿ ಶ್ರದ್ಧೆ ಮಾತ್ರ ಅವಶ್ಯಕ. ನೀವು ಈ ಮಾರ್ಗವನ್ನು ಅನು 
ಸರಿಸುವಿರಾದಕೆ ಈ ಘನಸಾಧನೆ ಬಹುಕಾಲ ಜಾಲ ಒಂದೂವರೆಯಷ್ಟು ಅಭಿವೃ ದ್ಧ 
ಯಾದೀತು” ಎಂದು ಕೊಪ್ಪ ಳದ ಶಾಸನ೨ದಲ್ಲಿ ಹೇಳಲಾಗಿದೆ. ಬ್ಯಾ ಧರ್ಮ 
ಬೋಧನೆಯನ್ನು ಆತಿ ಬಯ ರಿಯಲ್ಲ ಹೇಳಿವೆ, 


ಪಾ ಕೃ ತ ಶಾಸನಗಳ ನಂತರದಲ್ಲಿ ಈ ಜಿಲ್ಲೆ ಯಲ್ಲಿ ಕನ್ನ ಡ ಶಾಸನಗಳು ಸ್ನಾನ 
ಪಡೆದಿವೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕರ್ನಾಟಕದ ಇತಕೆಜೆ ಸಂಸ ಸ್ಫತ ಮತ್ತು 
ಕನ್ನಡ ಶಾಸನಗಳೆರಡೂ ಸಾ ನ ಪಡೆದಿದ್ದೆ ಕ್ಕ, ಈ ವರೆಗೆ,ಇಲ್ಲಿ ಈ ಕಾಲದ ಸಂಸ್ಕೃತ 
ಶಾಸನವೊದೂ ದೊರೆತಿಲ್ಲ 'ಕನ್ನ ಡಕ್ಕೆ ಹೆಚ್ಚಿ ನ ಮನ್ನಣೆ ಸಿಕ್ಕಿದೆ. ವಿಷಯ ನಿರೂ 
ಪಣೆಗೆ ಒತ್ತುಕೊಟ್ಟಂತೆ ಇವು ಸ ಸಾಹಿತ್ಯದ ಕಡಿಗೆ ಕೊಟ್ಟ ಲ್ಲ. ಪ್ರಾರಂಭದ ಮಂಗಲ, 
ಕೊನೆಯ ಸಲಶುತಿ ಸದ್ಯ ಗಳಿಂದ ಕೂಡಿದ ಇವು ತಮ ತಮಗೆ ಬೇಕಿ ಬೇಕಿ ಸ್ವರೂಪದ 
ತುಂಡು ಗದ್ಯದಲ್ಲಿನೆ. ಇಲಿ ಸ ಸಂಸ್ಕೃತ ಮತ್ತು ಕನ್ನಡಗಳೆರಡೂ ಜೊತೆಯಲ್ಲಿಯೇ ನಡೆದು 


ಬಂದಿನೆ ಉದಾ: “ಪ್ರಸ್ತು ತ್ಯಂ ಪಡೆದಂ ಸುಕೀಂನ್ನ ಸುಖಮಂ. (ವೀರೋ) 
ವಿಕ್ರಾಂಶಾ ಗುಣಾ ಘನಶ್ರಿ ಲ 


೧ ಡಾ. ಕಲಬುರ್ಗಿ ಎಂ ಎಂ. ಮಾರ್ಗ (ಸಂ. ೨) ಪು. ೨೫೩-೫೪ 
೨, ಡಾ, ದೇಸಾಯಿ, ಪಿ, ಬ್ಬ, ಪೂರ್ವೋಕ್ತ, 
೩, ಅಪ್ರಕಟಿತ ಶಾಸನ, 


ರಾಯಚೂರು ಜಿಲ್ಲೆಯ ಶಾಸನಗಳು ; ಒಂದು ಅಧ್ಮಯನ ೫೯ 


ನೃಪತುಂಗೋತ್ತರಯುಗ (ಕ್ರಿ. ಶ. ೮೫೦-೧೩೫೦) : ಬಾದಾಮಿ 
ಚಾಲುಕ್ಯರಿಗಿಂತ ಹೆಚ್ಚಾಗಿ ರಾಷ ಕೂಟ ದೊರೆಗಳು ಸಾಹಿತ್ಯಕ್ಕೆ ಕೊಟ್ಟಂತೆ ಶಾಸ 
ನಕ್ಕೂ ಮಹತ್ವವನ್ನು ಕೊಟ ದ್ದಾರೆ, ಆದರೆ ಸಾಹಿತ್ಯದಂತೆ ಅದು ವ್ಯತ್ಯಾಸಗೊಳ್ಳದೆ 
ಒಂದೇ ಪ್ರಕಾರ ಸಾಗಿಬಂದಿದೆ. ಇವರ ಕಾಲದ ಶಾಸನಗಳಲ್ಲಿ ಸ್ತುತಿ, ಸಮುದ್ರ, 
ಅರಸು, ಗ್ರಾಮ, ದಾನಿ, ದಾನವನ್ನು ಸಿ ೀಕರಿಸುವುದು, ಫಲಶ್ರುತಿಗಳು ಕ್ರಮವಾಗಿ 
ಬಂದಿವೆ. ಸಾಹಿತ್ಯದ ದೃಷ್ಟಿಯಿಂದ ಗಮನಿಸಬೇಕಾದ ಇವುಗಳು ಕಲ್ಯಾಣ ಚಾಲು 
ಕೃರ ಕಾಲದ ಶಾಸನಗಳಲ್ಲೂ ತಪ್ಪದೆ. ಪಾಲಿಸಿಕೊಂಡು ಬಂದಿವೆ. ಉದಾ : 
ಕಲ್ಲೂರಿನ ಕ್ರಿ. ಶ. ೧೧೮೫ ರ ಶಾಸನ೦ದಲ್ಲಿ ಸ್ತುತಿ ಮತ್ತು ಸಮುದ್ರ ವರ್ಣನೆ 
ಹೀಗಿದೆ: 


“ನಮಸ್ತುಂಗ ಶಿರಶ್ಪುಂಬಿ ಚಂದ್ರಚಾಮರ ಚಾರವೇ 
ತ್ರೈಳೋಕ್ಯನನರಾರಂಭ ಮೂಲಸ್ತಂಭಾಯ ಶಂಭವೇ" 


ವಿಲುಠತಾ ಶೀನ ಪುಚ್ಛ ಸು ರಿತ ಗುರುತರಾ ಸ್ಫಾಳನ ಸ್ಟಾರ ಕೋಳಾ 
ಹಳ ನಿರ್ಯಕ್ಷ್ಯ್ಯ ಚತ ನತ, ಕ್ರಮಕಕ್ಷಣ ನಿಷಂಣೋರು ನೀರೇಭಭೀಕೃ 
ಚ್ಚಳ ಹಸ್ತಾಘಾತಮಸ್ತಪ್ರಕಠಿಣ ಕಮಠಭ್ರಾಂತಿ ನಿರ್ಮುಕ್ತಿ ಮುಕ್ತಾ 
ಕ ಪೀಟೀಸಂಚಡೆ ಕಣ್ಣೆ ಸೆದುದು ಬಹಳದಾ ನ ರೌದ್ರಂ ಸಮುದ್ರಂ 7 


ಕುಕನೂರಿನ ಶಾಸನ೨ದಲ್ಲಿ ಕುಂತಳನಾಡಿನ ವರ್ಣನೆ ಹೀಗಿದೆ : 


“ಎನೆ ಚೆಲ್ತಿಂ ಲವಣಾಬ್ಧಿಸುತ್ತುವಿರೆ ಮುನ್‌ ದೈತೈರ್ಕ್ಯಳಂ ದೈತೈಮ 
ರ್ದ್ದನಿ ದ ಯ್ದಿಂ ನಿಡಿರೊತ್ತಿ ನಿಂಡುತಿಕೆ ತನ್ಮೇ ದೋರಸಂತೀನಿ ಮೇ 
ದಿನಿಯೆಂಬಂಕಮನಾಳ್ವಿಳಾ ಬೆಳೆಯದೊಳು ಶ್ರೀಭಾರತೋರ್ಬ್ಟಿ ವಿಳಾ 
ಸಿನಿಗೊಪ್ಪಂಬಡೆದಿರ್ದ್ದ ಕುನ್ತ ಳದವೊಲು ಶ್ರೀಕುಂತಳಂ ಶೋಭಿಕುಂ | 


ತಳಕಲ್ಲಿನ ಕ್ರಿ.ಶ: ೯೯೧ರ ಶಾಸನ*ವು ಚಾಲುಕ್ಯ ತೈಲಸನನ್ನು ಹೀಗೆ 
ಹೊಗಳುತ್ತದೆ: 

ಮಕರ ಕರಿನಿಕರಕರಹತ 

ವಿಕೀರ್ಣ ತುಂಗತ್ತರಂಗ ಸಂಗತ ಶಿಶಿರ 


೧. ಶಾಸನ ಪರಿಚಯ ೩೬, ಕಲ್ಲೂರು, ಯಲಬುರ್ಗಿ (ತಾ) 
೨, ಅದೇ, ೫೩ 
ತ್ಕಿ ಅದೇ, ೨೩ 


೬೦ ಕರ್ನಾಟಕ ಭಾರತಿ 


ಪ್ರಕರ ಗಂಭೀರಾಂಬೋನಿಧಿ 
ನಿಕಾಯ ಪರಿವೃತ ಸಮಸ್ಕವಸುಧಾತಳಮಂ | 


ಸೇತುಹಿಮಾದಿ)ಯಿನಸ್ತಾ 
ದ್ರಿತಟಿದಿಂದಂಗಯ ಕೈಳದಿಂದೆಸೆದಖಿಳ 
ಕ್ಮಾತ ಶಮಂ ಪ್ರತಿಪಾಳಿಸಿ 
ನೀತಿಯೊಳಾಳ್ವೆಸೆದನಿಮ್ಮ ತೈಲ ನರೇೇಂದ್ರಂ”| 


ಕ್ರಿ.ಶ, ೧೧೯೧ ರ ಕರಡಕಲ್ಲ ಶಾಸನ೧ವು ಆ ನಾಡನ್ನು ಹೊಗಳಿದ ರೀತಿ ಹೀಗಿದೆ : 
"ಸಕಳ  ಶ್ರೀಲೀಲೆಯಿಂ ಕಣ್ಣೆಸೆವೆಡೆ. ದೊಅಕಿನಾಡೆಇಳ ಸುಧಾ 

ವಾಸ ಧಾನ್ಯ 

ಪ್ರಕರ ಕ್ಷೇತ್ರದ್ರುಮವ್ರಾತದಿನಖಿಳಜನೈಶ್ವರ್ಯಸೌಂದರ್ಯದಿಂ ಗೋ 

ನಿಕರ ಕ್ಷೀರಾಜ್ಯದಿಂ ಭೋಕೆನೆ ಪರಿವ ನದೀಜಾಳದಿಂ ಭೂಜಗದ್ದುಂ 
ಭುಕಮಾಗಿದ್ದೊರ್ಗ್ಗಳಿಂದಗ್ಗಳಿಸಿ ಕರಡಿಕಲ್ಲಾಡು ಸಂಶಂ ಬಸಂತಂ | 


ಅಡೇ ಶಾಸನವು ಕರಡಕಲ್ಲ ಗ್ರಾಮವನ್ನು 


"ಬಳಸಿದ ಗಂಧಶಾಳಿವನದಿಂ ಪರಿಪೂರ್ಣ್ಣ ತಟಾಕದಿಂ ಮನಂ 

ಗೊಳಿಸುವ ಕೆಯ್ದೊಲಂಗಳಿನಗುರ್ಬ್ವನ ಕರ್ನ್ವಿನ ತೋಂಟದಿಂ ಜನಂ 

ಗಳ ಪರಿವೃದ್ಧಿಯಿಂ ಪ್ರಭು ಸಮೃದ್ಧಿಯನಿೀಶಗೃಹಂಗಳಿಂ ವನಾ 

ವಳಿಗಳ ಶೋಭೆಯಿಂ ಕರಡಿಕಲ್ಲೊಗಯಿಪ್ಪುದದೆಂತು ನೋಳ್ಬಡಂ | 
ಎಂದು ವರ್ಣಿಸಿದೆ. ಈ ಮುಂಡೆ ಶಾಸನಗಳು ದಾನಿಯನ್ನು, ದಾನ ಸ್ವೀಕರಿಸಿ 
ದವನನ್ನು, ಹೀಗೆ ಬಿಟ್ಟ ದಾನವನ್ನು ರಕ್ಷಿಸುವವರಿಗೆ ಸದ್ದತಿಯೂ ನಾಶಪಡಿಸು 
ವವರಿಗೆ ದುರ್ಗತಿಯೂ ಬರುವುದೆಂದು ಹೇಳುತ್ತವೆ. 


ಹೀಗೆ ಚಾಲುಕ್ಯರ ಕಾಲದಲ್ಲಿ ಶಾಸನಗಳು ಸ್ಥಿರತೆಗೆ ಬಂದು ಮಾದರಿಯಾಗಿ 
ನಿಂತವು. ಭಾಷೆ, ಬರಹೆ, ತಂತ್ರ ಮುಂತಾದವುಗಳಲ್ಲಿ ಖಚಿತರೂಪ ಧರಿಸಿಕೊಂಡು 
ಉನ್ನತಿಯನ್ನು ಮುಟ್ಟಿ ದರೂ ಅವು ಇತರ ಶಾಸನಗಳ ಪಡಿಯಚ್ಚಾಗಿವೆ. ಹೀಗಾಗಿ 
ಚಾಲುಕ್ಯರ ಕಾಲದ ಶಾಸನಗಳು ಸಂಖ್ಯೆ ಮತ್ತು ಸತ್ವಗಳ ದೃಷ್ಟಿಯಿಂದ ಶೂನ್ಯ 
ವಾಗಿವೆ. "ಈ ಅವಧಿಯ ಪ್ರತಿಯೊಂದು ಶಾಸನಗಳೂ ಸುಂದರವಾಗಿವೆ. ಆದರೆ 
ಇನ್ನೊಂದರೊಂದಿಗೆ ಹೋಲಿಸಿದಾಗ ಸಡಿಯಚ್ಚಾಗಿವೆ. ಅದೇ ಸಮುದ್ರ, ಅದೇ 
ಉಪಮೆಗಳು ತುಂಬಿ ಭಾಷೆಯ ಧನಿಶಕ್ತಿ ಕಡಿಮೆಯಾಗಿರುವದನ್ನೂ ಶಾಸನ ಸಾಹಿ 


೧, HAS.05, No. ೧೬ ಕ್ರಿ, ಶ,೧೧೯೧ 


ರಾಯಚೂರು ಜಿಲ್ಲೆಯ ಶಾಸನಗಳು ; ಒಂದು ಅಧ್ಯಯನ ೬೧ 


ತ್ಯದ ಬೆಳವಣಿಗೆ ನಿಂತಿರುವದನ್ನೂ ಸೂಚಿಸುತ್ತದೆ.” ಎಂಬ ಕಲಟಬುರ್ಗಿಯವರ9 
ಇಲ್ಲಿಯ ಮಾತು ಸತ್ಯವಾಗಿದೆ. ಶಾಸನವೊಂದರಲ್ಲಿ ನಿರಿಯಕೃರ ಬಳಸಲ್ಪಟ್ಟಿದೆ. 
ಅಕ್ಷರ ವೃತ್ತ, ಕಂದಪದ್ಯಗಳು ಶಾಸನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆಗೊಂಡಿವೆ. 
ಕುಕನೂರು, ಕರಡಕಲ್‌೪ ಶಾಸನಗಳು ಚಿಕ್ಕಚಂಪೂಕಾವ್ಯಗಳಾಗಿವೆ. ಈ ಕಾಲ 
ದಲ್ಲಿ ಕನ್ನಡ ಸಾಹಿತ್ಯವು ಚೆಂಪುವಿನಿಂದ ವಚನ, ರಗಳೆ, ಷಟ್ಟದಿ ಪ್ರಕಾರಗಳಿಗೆ 
ತಿರುಗಿದ್ದರೂ (ಇಲ್ಲಿಯ) ಶಾಸನಗಳು ಚಂಪೂ ಮಾರ್ಗದಲ್ಲಿ ಮಾತ್ರ ಮುನ್ನಡೆದಿವೆ. 
ಈ ಅವಧಿಯಲ್ಲ ಕಲವು ಸಂಸ್ಕೃತ ಶಾಸನಗಳೂ ಹುಟ್ಟಿಕೊಂಡಿವೆ. ಉದಾ : ಇಟಿಗಿ 
ಶಾಸನ, ೫ 


ವಿಜಯನಗರಯುಗ (೧೩೫೦ರ ನಂತರ) : ಈ ಅವಧಿಯ ಶಾಸನ 
ಗಳು ಹಿಂದಿನ ಸಾಹಿತ್ಯಿಕ ಸೊಗಸನ್ನು ಕಳೆದುಕೊಂಡು, ಕೇವಲ ರಾಜಕೀಯ 
ದಾಖಲೆಗಳಾಗಿ ರೂಪಗೊಂಡಿವೆ. ಕಡತ, ಹಲಗೆ ಮತ್ತು ಕಾಗದಗಳ ಬಳಕೆ ಈ 
ಅವಧಿಯಲ್ಲಿ ಬಳಕೆಗೊಂಡದ್ದು ಇದಕ್ಕೆ ಕಾರಣವಾಗಿರಬಹುದು, 


ಹೀಗೆ ಈ ಜಿಲ್ಲೆಯ ಶಾಸನಗಳು ಬೆಳೆದುಬಂದಿವೆ. ಇವುಗಳಲ್ಲಿ ಬಳಕೆಗೊಂಡ 
ಗದ್ಯ; ಸಾಹಿತ್ಯದ ಇತರ ರೂಪಗಳಾದ ಗದ್ಯಪದ್ಯಗಳ ಮಿಶ್ರಣ, ಕಂದ, ವೃತ್ತ 
ಮುಂತಾದವುಗಳ ಕೆಲವು ಮಾದರಿಗಳನ್ನು ಇಲ್ಲಿ ಕೊಡಲಾಗಿದೆ. ಶಾಸನಗಳಲ್ಲಿ ಗದ್ಯವು 
ಸಾಮಾನ್ಯವಾಗಿ ಹೀಗಿರುತ್ತದೆ : 


*ಸ್ವಸ್ತ ಕ್ರಿನವರತ ಪರಮಕಲ್ಯಾಣಭ್ಯುದಯ ಸಹಸ್ರಫಳ ಭೋಗ ಭಾಗಿನಿ ದ್ವಿತೀಯ 
ಲಕ್ಷ್ಮ ಸಮಾನೆ ಶಿಷ್ಟ ನಿಧಾನೆ ಸಲ್ಲಲಿತ ಗಾತ್ರೆ ಗೋತ್ರ ಪವಿತ್ರೆ ಪರಿಹಾರ ರಕ್ಷಾ 
ಮಣಿ ದಾನಚಿಂತಾಮಣಿ, ಸೋವರ ದಂಡನಾಥ ಮನಃ ಸರೋವರ ರಾಜಹಂಸೆ 
ಭಾರತೀ ಕರುಣಾವತಂಸೆ ದಾನವಿನೋದೆ ಕಸ್ತೂರಿ ಕಾಮೋ ದೆ ನ್ಯಿತಸತ್ಯಸಂಪನ್ನೆ 
ವಿಬುಧಪ್ರಸನ್ನೆ ಬಂಧುಜನ ಹರ್ಷ ಸುವರ್ಣ ವರ್ಷೆ *' "ಸ್ವಸ್ತಿ ಸಮಸ್ತ 


ಡಾ, ಕಲಬುರ್ಗಿ, ಎಂ. ಎಂ. ಮಾರ್ಗ, ಸಂ, ೨. ಪುು ೨೫೯ 

APGAS III No. ೧೩. ಮುನಿರಾಬಾದ, ಕೊಪ್ಪಳ (ತಾ) ಕ್ರಿ, ಶ.೧೦೮೮, 
ಶಾಸನ ಪರಿಚಯ ೫೨, ೫೩ 

HAS ೧೮, No. ೧೬, 

ಅದೇ, No. ೧೪ 

ಶಾಸನ ಪರಿಚಯ ೩೧ 


ಹೇ ಕ ಲ್‌ ಥೈ ಚ್ಯಾ 


೬೨ ಕರ್ನಾಟಕ ಭಾರತಿ 


ಭುವನಾಶ್ರಯ ಶ್ರೀಪೃಥ್ವೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಪರಮ ಭಟ್ಟಾ 
ಕರಂ ಕಾಳಂಜರ ಪುರವರಾಧೀಶ್ವರಂ ಸುವರ್ಣವೃಷಭಧ್ರಜ ಡಮರುಗತೂರ್ಯ್ಯ 
ನಿರ್ಗ್ರೋಷಣ ಸುಭಟರಾದಿತ್ಯ ಪ್ರತಾಪ ಲಂಕೇಶ್ವರ ಶ್ರೀಮಕ್ಕಳಚೂರಿ ಕುಳಕಮಳ 
ಮಾರ್ತಂಡಂ ರಾಯಮುರಾರಿ ಸೋವಿದೇವರಸ'೧ 


ಚಂಪಕವಾಲೆ : 


ಜಳರುಹೆ ವಕ್ರ ಕೆರವದಳಾಯತಲೋಚನೆ ಮತ್ತಭ್ಯಂಗ ಕುಂ 

ತಳ ಕಳಕಂಠನಾದೆ ನವಪಾಠಳಗಂಧಿ ವರಾನೆ ಯಾನೆಸ | 

ಲ್ಲಲಿತಲತಾಂಗಿ ಗುಚ್ಚ ನಿಬಿಡಸ್ಮನೆ ತಾನೆನಿಸಿರ್ಪ ತತ್ಪುರೀ 

ಲಲನೆಯನಾರ್ಹನೇ ಪೂಗಳಲಂಬುಜಗಭ ್ಸ್ಸೈನುದಾತ್ತ ಚಿತ್ತದೊಳ್‌ ೨ 
ಮತ್ತೇಭವಿಕ್ರೀಡಿತ : 

ಸುರಪಂಗಂ ಶಚೆಗಂ ಜಯಂತನಭವಂಗಂ ಗೌರಿಗಂ ಷಣ್ಮುಖಂ 

ಹರಿಗಂ ಲಕ್ಷ್ಮಿಗನಂಗಜನ್ಮನುದಯಂಗೆಯ್ವಂದದಿಂದಂತು ಚಾ | 

ವರಸಂಗಂ ಗುಣಿ ಚಂದ್ರಿಕಾರಮಣಿಗಂ ಭೂವಂದಿತಂ ಪುಟ್ಟಿದೆಂ 

ಸ್ಥಿರ ತೇಜೋನಿಧಿ ಸರ್ಬ್ಬದೇವನನಘಂ ಶ್ರೀ ವಿಪ್ರವಿದ್ಯಾಧರಂ? ೩ 

ಇವುಗಳೊಂದಿಗೆ ಹಿಂದೆ ತೋರಿಸಿದಂತೆ ಕಂದಪದ್ಯಗಳಿವೆ. ಇದು ಈ ಜಿಲ್ಲೆಯ 

ಶಾಸನಗಳ ಸಾಹಿತ್ಯ ಸ್ವರೂಪದ ಸ್ಕೂಲ ಪರಿಚಯ, ಇಲ್ಲಿಯ ಅಪ್ರಕಟಿತ ಮತ್ತು 
ಅಸಂಗ್ರಹ ಶಾಸನಗಳ ಜೋಡಣೆಯಿಂದ ಈ ಬಗ್ಗೆ ಹೆಚ್ಚಿನ ಬೆಳಕು ಕಾಣಬಹುದು- 
ಇದರಿಂದ ಈ ಕ್ಷೇತ್ರದಲ್ಲಿ ಮೂಡಿ ಮರೆಯಾಗಿರುವ ಅನೇಕ ಹಾದಿಗಳು ಬೆಳಕಿಗೆ ಬಂದು 
ವಿಸ್ತಾರಗೊಳ್ಳಬಹುದು. 


ಶಾಸನ ಕವಿಗಳು : 


ಕೇವಲ ರಾಜಕೀಯ, ಸಾಮಾಜಿಕ ದಾಖಲೆಗಳಾದ ಶಾಸನಗಳನ್ನು ತಮ್ಮ 
ಪ್ರತಿಭಾ ಸಾಮರ್ಥ್ಯದಿಂದ ಸಾಹಿತ್ಯವನ್ನಾಗಿಸಿ, ಅದಕ್ಕೆ ಗೌರವವನ್ನು ತಂದುಕೊಟ್ಟ 
ವರು ಶಾಸನ ಕವಿಗಳು, ಅವರ ವಿಷಯವು ಇಲ್ಲಿ ಕೆಲಮಟ್ಟಿಗೆ ಸಿಗುತ್ತದೆ. ಇವರನ್ನು 
ಹೊರತುಪಡಿಸಿ ಬರೆದ ಕವಿಚರಿತೆ ಅಪೂರ್ಣವೆಂದೇ ಹೇಳಬೇಕು. ಶಾಸನ ಕವಿಗಳ 
ಬಗ್ಗೆ ಆರ್‌. ನರಸಿಂಹಾಚಾರ್ಯ, ಮೇವುಂಡಿ ಮಲ್ಲಾರಿಗಳಾದಿಯಾಗಿ ಈಚೆಗೆ 


0, ಓಗಿ, ೧೮, No. ೧೨ 
೨, ಶಾಸನ ಪರಿಚಯ ೧೯ ಅಳವಂಡಿ 


೩, ಅದೇ 


ರಾಯಚೂರು ಜಿಲ್ಲೆಯ ಶಾಸನಗಳು ; ಒಂದು ಅಧೈಯನ ೬೩ 


ಡಾ|| ಎಮ್‌. ಎಮ್‌. ಕಲಬುರ್ಗಿ, ಡಾ|| ರಿತ್ತಿ, ಟ. ಬ, ಶರ್ಮ, ಎಮ್‌. ಮರಿಯಪ್ಪ 
ಭಟ ರೂ ಲೇಖನಗಳನ್ನು ಬರೆದಿದ್ದಾರೆ. 


ಶಾಸನಗಳಲ್ಲಿ ಕವಿಯ ಸ್ಥಾನ ಕೊನೆಯದು. ಶಾಸನಗಳ ಪಾಠಗಳನ್ನು ರಚಿಸಿ 

ಕೊಡುವದು ಮಾತ್ರ ಅವನ ಕೆಲಸ. ಅದನ್ನು ಕಲ್ಲಿನ ಮೇಲೆ ಬರೆಯುವವನು ಲಿಪಿಕಾರ. 
ಹೀಗೆ ಬರೆದುದನ್ನು ರೂವಾರಿಯು ಕಂಡರಿಸುತ್ತಾನೆ, ಅಂದರೆ ಒಂದು ಶಾಸನ 
ನಿರ್ಮಾಣಗೊಳ್ಳಲು ಮೂವರು ಕೆಲಸ ಮಾಡುತ್ತಾರೆ. ಆದರೆ “ಬರೆದಂ 
ಕಾಟ್ಟಿಜಂ”೧ ಎಂಬಲ್ಲಿ ಎಷ್ಟು ಜನರ ಕೆಲಸವಿದೆ. ಎಂಬುದನ್ನು ನಿರ್ಧರಿಸುವುದು 
ಕಸ ಶಸ ಆದರೆ ಕುಕನೂರಿನ ಶಾಸನ.೨ 

ಪಲಬರ್ಪೊಗಳಲಗಸ್ತ್ಯೈರ 

ಕುಸತಿಳಕಂ ನೆಗಳ್ದಸುಕವಿ ಪರಮಾತ್ಮಸುತಂ 

ನಲವಿಂ ಪೇಳ್ದಂ ಸಜ್ಜನ 

ತಿಲಕನೆನಲು ಮೆಚ ಕೈನಾವನೀ ಶಾಸನಮಂ || 

ವರಕಾಶ್ಯಸಗೋತ್ರದ ಡೇ 

ವರಾಜನಂಗನೆಯ ಮಾಳಿಯಕ್ಕನ ತನಯಂ 

ಬರೆದನಿದೆಂ ಶ್ರೀನಗೆವಡೆ 

ಯರ ತಿಲಕಂ ಗಣಿಕ ಮಂಡನಂ ಶಿವದೇವ | 
ಎಂದು ಹೇಳಿದೆ. ಇಲ್ಲಿ ಕವಿ ಮತ್ತು ಲಿಪಿಕಾರರಿಬ್ಬರೂ ಬೇರೆಯಾಗಿದ್ದಾರೆ. ಮತ್ತು 
ಇದೇ ಶಾಸನ, 


“ಮಹಾ ಅಗ್ರಹಾರ ಕುಕನೂರ ಸಾಸಿವ ರರ ವರಪುತ್ರ ನೆಚ್ಚಿನ 

ಕಮ್ಮಟಡೊಡೆ ಯಂ ಚಂಡೋಜನ ಮೊಗಂ ದಾಮೋಜಂ 

ಬೆಸಕೆಯ್ದು ಬರೆದ ಶಾಸನ || 
ಎಂದು ಮತ್ತೊಬ್ಬನನ್ನು ಉಲ್ಲೇಖಿಸಿದೆ. ಇಲ್ಲಿ ಒಟ್ಟು ಮೂರು ಜನರಿರುವುದು 
ಸ್ಪಷ್ಟ. ಈ ಮೂವರನ್ನೂ ಪ್ರತ್ಯೇಕವಾಗಿ ಅವರವರ ವಂಶಾವಳಿಗಳೊಂದಿಗೆ ಹೇಳ 
ಲಾಗಿಜೆ. ಕವಿಯನ್ನು "ಪೇಳ್ಹಂ' ಎಂದು ಕರೆದರೆ, “ಲಿಪಿಕಾರ” ಮತ್ತು “ರೂವಾರಿ' 
ಯನ್ನು “ಬರೆದ” ಎಂದು ಸೂಚಿಸಲಾಗಿದೆ. ಇದರಿಂದ ಒಂದು ಶಾಸನ ರೂಪ ತಳೆ 
ಯಲು ಮೂವರು ಕೆಲಸ ಮಾಡಿರುವುದು ಸ್ಪಷ್ಟವಾಗುತ್ತದೆ. ಕೆಲವೊಮ್ಮೆ ಇಬ್ಬರೇ 
ಈ ಕೆಲಸವನ್ನು ಮಾಡುತ್ತಾರೆ. ಕೆಲವು ಶಾಸನಗಳಲ್ಲಿ ಈ ಮೂವರೂ ಮರೆಯಾಗಿ 


೧. 149 ೧೮, No. ೭, ಮಸ್ಕಿ, ಲಿಂಗಸ್ಸೂರು (ತಾ) ಕ್ರಿ. ಶ, ೧೦೧೦, 
೨, ಶಾಸನ ಪರಿಚಯ ೫೦ 


೬೪ ಕರ್ನಾಟಕ ಭಾರತಿ 
ಅದನ್ನು ಬಕೆಯಿಸಿದನನು ಉಲ್ಲೇಖಗೊಂಡಿದ್ದಾನೆ. ಉದಾ : “ಈಶ್ವರ ಸೆಟ್ಟಿ 
ಬರೆಸಿದ. 

ಶಾಸನಸಾಹಿತ್ಯ ರಚನೆ ಒಂದು ವೃತ್ತಿಯಾಗಿರದೆ ಪ್ರವೃತ್ತಿಯಾಗಿತ್ತು. 
ಅವರು ಯಾವುದೇ ಪ್ರತಿಫಲದ ಆಸೆಯಿಂದ ಬರೆಯುತ್ತಿರಲಿಲ್ಲ. ಆದರೂ ಸಮಾಜ 
ದಿಂದ ಅವರಿಗೆ ಮರ್ಯಾದೆ ಸಿಗುತ್ತಿತ್ತು. ಉದಾ: ಕುಕ್ಕನೂರಿನ ಶಾಸನವನ್ನು 
ಬರೆದ ಶಿವದೇವನಿಗೆ ಇತರರಿಗೆ ಕೊಟ್ಟಿಂತೆ ದಾನ ಕೊಡಲಾಗಿದೆ. ಅಲ್ಲದೆ ಅದೇ 
ಊರಿನ ಮತ್ತೊಂದು ಶಾಸನದಲ್ಲಿ? « ಶ್ರೀಗೋಮ ಕವಿಗೆ ದಯೆಯಿಂ ಹೆಂ 
ನಿರ್ಮಿತ್ತರ್ಕೆಯುಂ' ಬಿಡಲಾಗಿದೆ. ಕೌಲೂರು ಶಾಸನದಲ್ಲಿ? ""ಚತುರ್ಭಾಷಾ 
ಚಕ್ರವರ್ತಿ ಕನಿ ಕಂದರ್ಪ”ನ ಉಲ್ಲೇಖವಿದೆ, ಬಹುಶಃ ಈತನು ಶಾಸನ ಕವಿಯಾಗಿರ 
ಬಹುದು, 

ಶಾಸನದ ಕೊನೆಯಲ್ಲಿ ಹೆಚ್ಚಿನ ಸ್ಥಳ ಉಳಿದರೆ ಕವಿಗಳು ಆತ್ಮ ಪ ಶಂಸೆ ಮಾಡಿ 
ಕೊಳು ತಿದ್ದು ದು ಕುಕನೂರು ಶಾಸನದಿಂದ ಸ್ಪಷ್ಟ ವಾಗುತ್ತದೆ. 


ಒಟ್ಟಿ ನಲ್ಲಿ ಶಾಸನಗಳಲ್ಲಿ ಕ ಚಿತ್ತಾಗಿ ಸಿಗುವ ಕವಿಗಳ ವಿವರಗಳನ್ನು ಸಂಗ್ರಹಿಸಿ 
ದಕ್ಕ, ಅವರ ಕೌಟುಂಬಿಕ ಸಂಬಂಧ, ಗುರುಶಿಷ್ಯ ಸಂಬಂಧ, ವೃತ್ತಿ ಮತ್ತು ಜಾತಿ 
ಗಳನ್ನು ಗುರುತಿಸಬಹುದು. ಅಲ್ಲದೆ ಒಬ್ಬೊಬ್ಬ ಕನಿ ಬರೆದ ಹೆಲವು ಶಾಸನಗಳನ್ನು 
ಮತ್ತು ಅವರ ಒಟ್ಟು ಸಾಹಿತ್ಯದ ಸಾಧನೆಯನ್ನು ಗುರುತಿಸಬಹುದು. ಆದರೆ ಹೀಗೆ 
ಮಾಡುವ ಭರದಲ್ಲಿ ಒಂದೇ ಹೆಸರಿನ ಬೇಕೆ ಬೇಕೆ ವೃತ್ತಿಗಳನ್ನು ಒಂದುಗೂಡಿಸುವ 


ಅಪಾಯವೂ ಉಂಟು, ಉದಾ : 
“ತ್ರೀ ಕಂದರ್ಪನ ಕಾವ್ಯಂ” 
“ಚತುರ್ಭಾಷಾ ಕವಿ ಚಕ್ರವರ್ತಿ ಕವಿಕಂದರ್ಪಂ? 
ಇವರಿಬ್ಬರೂ ಬೇಕೆ ಬೇಕೆ ಕಾಲಗಳಲ್ಲಿದ್ದ ಕವಿಗಳು. ಹೆಸರಿನ ಸಾಮ್ಯದಿಂದ 
ಜೊತೆಗೂಡಿಸಿದರೆ ಅಪಾರ್ಥವಾಗುತ್ತದೆ. ಇಂತಹ ಕೆಲ ತೊಂದರೆಗಳನ್ನು ನಿವಾರಿಸಿ 
ಕೊಂಡು ಅಧ್ಯಯನ ಮಾಡಿದರೆ, ಶಾಸನ ಕವಿಗಳ ಒಟ್ಟು ಸಾಧನೆ ವ್ಯಕ್ತವಾಗುತ್ತದೆ. 


ಹೀಗಾದಾಗ ಸಾಹಿತ್ಯದಂತೆ ಶಾಸನ ಕವಿಗಳಿಗೂ ಕನ್ನಡ ಕನಿಚರಿತ್ರೆಯಲ್ಲಿ ಸ್ಥಾನ 
ಸಿಕ್ಕಂತಾಗುತ್ತದೆ. 2 


kh 


HAS 0೮ No. ೧, ಕುಕನೂರು ಕ್ರಿ, ಶ, ೧೦೦೫, 
ಶಾಸನ ಪೆರಿಚಯ ೫೩ 
ಅದೇ ೨೨ 


ಉದ್ಭೃತ: ಮಾರ್ಗ (ಸಂ, ೨), ಪು, ೨೨೦ 


A ಷ್ಟು 2] 


ರಾಯಚೂರು ಜಿಲ್ಲೆಯ ಶಾಸನಗಳು : ಒಂದು ಅಧ್ಯಯನ ೬೫ 


ಧಾರ್ಮಿಕ : 


ಶಾಸನಗಳನ್ನು ಧರ್ಮಗಳ ಹಿನ್ನೆಲೆಯಲ್ಲಿ ಬೌದ್ಧ, ಜೈನ, ವೀರಶೈವ, 
ವೈಷ್ಣವ ಎಂದು ವಿಂಗಡಿಸಬಹುದು. ರಾಯಚೂರು ಜಿಲ್ಲೆಯ ಶಾಸನಗಳು ತಿಳಿಸುವ 
ಈ ಧರ್ಮಗಳನ್ನು ಹೀಗೆ ವಿವರಿಸಬಹುದು, 


ಬೌದ್ಧಧರ್ಮ : ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಅತ್ಯಂತ ಪ್ರಾಚೀನ 
ಕುರುಹುಗಳೆಂದಕೆ ಅಶೋಕನ ಶಾಸನಗಳು. ಆದಕೆ ಇವು ಬೌದ್ಧ ಧರ್ಮ ಇಲ್ಲಿ 
ಪ್ರಬಲವಾಗಿತ್ತು ಎನ್ನುವುದಕ್ಕಿಂತ ಅಶೋಕನ ಸಾಮ್ರಾಜ್ಯವು ಇಲ್ಲಿಯವರೆಗೆ 
ಹಬ್ಬಿತ್ತು. ಎಂಬುದಕ್ಕೆ ಸಾಕ್ಷಿಗಳಾಗಿವೆ, ರಾಯಚೂರು ಜಿಲ್ಲೆಯಲ್ಲಿ ಅಶೋಕನ 
ಮೂರು ಶಾಸನಗಳು ದೊರೆತಿವೆ. ಅವುಗಳ ವಿವರವನ್ನು ಹಿಂದೆಯೇ ಹೇಳಿದ್ದೇವೆ, 
ಹುಯೆನ್‌ ಶ್ಸಾಂಗನ ಪ್ರಕಾರ ಕ್ರಿ. ಶ. ೭ ನೆಯ ಶತಮಾನದಲ್ಲಿ ಕೊಪ್ಪಳವು ಬೌದ್ಧ 
ಧರ್ಮದ ಕೇಂದ್ರವಾಗಿತ್ತು. ಅವನು ಅದನ್ನು "ಹಕೊಂಕಿನ ಪುಲೊ' ಎಂದು ಕರೆ 
ದಿದ್ದಾನೆ.? ರಾಯಚೂರಿನ ನೆರೆಹೊರೆಯ ಜಿಲ್ಲೆಗಳಾದ ವಿಜಾಪುರ (ಐಹೊಳೆ, 
ಚಿಕ್ಕಿಂಡಿ); ಧಾರವಾಡ (ಡಂಬಳ, ಲಕ್ಕುಂಡಿ, ಕೋಳಿವಾಡ); ಬೆಳಗಾವಿ (ತೇರ 
ದಾಳ); ಶಿವಮೊಗ್ಗ (ಶಿಕಾರಿಪುರ, ಬಳ್ಳಿಗಾವೆ); ಕಾರನಾರ (ತೊರ್ಕೆ)ಗಳಲ್ಲಿ ಬೌದ್ಧ 
ಧರ್ಮದ ಕುರುಹುಗಳು ಸಿಕ್ಕುತ್ತ ೨ ಚತುಸ್ಸಮಯಗಳಲ್ಲಿ ಬೌದ ಧರ್ಮ 
ಒಂದಾಗಿದ್ದರೂ ಅದು ಕರ್ನಾಟಿಕದಲ್ಲಿ ಎಂದೂ ye, ಪ್ರಬಲ ಧರ್ಮವಾಗಿರಲಿಲ್ಲ: 
ಬೌದ್ದ ಧರ್ಮದ ಉಲ್ಲೇಖವುಳ್ಳೆ ಕೊಪ್ಪಳವೂ ಮುಂದೆ ಜೈನಧರ್ಮದ ಕೇಂದ್ರ 
ವಾಯಿತು. 


ಜೆ ೈ[ೈನಧರ್ಮ : ಕರ್ನಾಟಕದ ಪ್ರಬಲ ಧರ್ಮಗಳಲ್ಲಿ ಜೈನಧರ್ಮವೂ 
ಒಂದು ಅದು ಕ್ರಿ. ಪೂ. ತ ನೆಯ ಶತಮಾನಕ್ಕೂ ಮೊದಲಿನಿಂದಲೇ ಇಲ್ಲಿ ನೆಲೆ 
ಗೊಂಡಿದೆ. ಆರಂಭದಲ್ಲಿ ಇವರು ಬೆಟ್ಟ ಗುಡ್ಡಗಳಲ್ಲಿ ತಮ್ಮ ಕೇಂದ್ರಗಳನ್ನು ಸ್ಥಾ ಪಿಸಿ 
ಕೊಂಡರು, ಕರ್ನಾಟಕದಲ್ಲಿ ಅವರು ಆರಿಸಿಕೊಂಡ ಎರಡು ಸ್ಮಢಗಳೆಂದರೆ ಉತ್ತರ 
ಕರ್ನಾಟಕದಲ್ಲಿ "ಕೊಪ್ಪಳ', ದಕ್ಷಿಣ ಕರ್ನಾಟಕದಲ್ಲಿ “ಶ್ರವಣಬೆಳಗೊಳ', 


ಕೊಪ್ಪಳವು ಕವಿರಾಜಮಾರ್ಗ ಹೇಳುವಂತೆ ತಿರುಳ್ಗನ್ನ ಡದ ಕೇಂದ್ರಗಳಲ್ಲಿ 
ಒಂದಾಗಿದ್ದಿ ಚ ಕ್ರಿ. ಶ್ರ, ೬೦೦ ರ ಹಲಗೇರಿ ಶಾಸನವು ಬಹಳ ಪ್ರಾಚೀನ 
ವಾಗಿಯೇ “ಅದು ಜೈನ ಧರ್ಮದ ಕೇಂದ್ರವಾಗಿದ್ದಿತ್ತೆ ತಂದು ಹೇಳುತ್ತದೆ. Be ಬೆಳ 
೧, ಉದ್ಭೃೃತ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಡಾ. ಎಂ, ಚಿದಾನಂದಮೂರ್ತಿ, 
ಪು ೧೧೪ 
೨, ವಿವರಗಳಿಗೆ ನೋಡಿ; ಅದೇ ಪು, ೧೧೪-೧೮ 


4 ೫0೦11 ೫೦.೧ 


೬೬ ಕರ್ನಾಟಕ ಭಾರತಿ 


ಗೊಳದೆ ಶಾಸನಗಳು? ಅದನ್ನು "ಆದಿತೀರ್ಥ', "ಮಹಾತೀರ್ಥ' ಎಂದು ಕರೆದಿವೆ, 
ಕೊಪ್ಪಳದಲ್ಲಿ ಅನೇಕ ಜೆ ನ ಶಾಸನಗಳು ದೊರೆತಿವೆ. ಒಂದು ಶಾಸನ ಕೇವಲ “ಓಂ 
ಜಿನ ಇರ. ನಮಃ” ಡಿಕ ಹೇಳಿದೆ.೨ 

ಜೈನ ಯತಿಗಳು ಪಂಡಿತರಾಗಿದ್ದು ಶಿಕ್ಷಣವನ್ನು ಕೊಡುವ ಗುರುಗಳೂ ಆಗಿ 
ದ್ದರು, ಸರ್ವನಂದಿಯು “ಅನವರತ ಶಾಸ್ತ್ರದಾನ ಪ್ರವಿಮಲ ' ಚಾರಿತ್ರ”ರಾಗಿದ್ದ 
ad ಕಾ 
ಕೆಂದು ಒಂದು ಶಾಸನ* ಹೇಳುತ್ತದೆ. ಜೈನರಲ್ಲಿ ಅಪಾರ ವಿದ್ವತ್ತು ಬೆಳೆಯಲು 
ಪ್ರಚಾರವಾಗಲು ಅವರ ಈ ಶಾಸ್ತ್ರದಾನವೇ ಕಾರಣವಾಗಿದೆ. 


ಕೊಪ್ಪಳದಲ್ಲಿ ಮೂಲಸಂಘದ ಬಲಾತ್ಕಾರಗಣದ ಬಸದಿಯೊಂದಿದ್ದೆಂತೆ 
ಶಾಸನದಲ್ಲಿ ಹೇಳಿದೆ. ಇಲ್ಲಿಯ ಒಂದು ಶಾಸನದಲ್ಲಿ ಬಸದಿಯೊಂದನ್ನು ಕಟ್ಟ 
ಸಿದ ಉಲ್ಲೇಖನಿದ್ದಕೆ, ಮತ್ತೊಂದರಲ್ಲಿ ಕೇವಲ “ಮುಕ್ಕೊಡೆಯ ಕಲ್‌........ 
ಗೋಪುರ ಪುರಃ ಸ್ಥಾಪಿತಚ್ಛತ್ರ ತ್ರತ್ರಯ”ಗಳ ಪ್ರಸ್ತಾಪವಿದೆ. ಇಂತಹೆ ಬಸದಿಗಳಿಗೆ 
ಜನರು ದತ್ತಿ ಬಿಡುತ್ತಿದ್ದರು. ಕ್ರಿ. ಶ ೯೬೫ ರ ಉಪ್ಪಿನ ಬೆಟಗೇರಿ ಶಾಸನವು: 
ಮಹಾ ಸಾಮನ್ಹಾಧಿಸತಿ ಶಂಕರ Re ರಸನು ಕೊಪಣದಲ್ಲಿ ತಾನು ಮಾಡಿಸಿದ ಜಯ 
ಧೀರ ಜಿನಾಲಯದ ತಳವ ವೃತ್ತಿ ಗೆ ಚಕ್ರ ವರ್ತಿ ೩ ನೆಯ ಕೃ ಷ್ದ ನಿಂದ ಭೂಮಿಯನ್ನು 
ಪಡೆದು, ನಾಗನಂದಿ ಸಂಡಿತ ಟಾಕಿ ಬಿಡುತ್ತಾನೆ. ಅಲ್ಲೆ “ಸುಹಾದ್ರಿ ಮಹ್‌ 
ಸಂಘ ದೇಶಿಯ ಗಣ....... ಚಿಂತಾಮಣಿ ಸಜ್ಜ ನಜನ ಚೂಡಾಮಣಿೌಗೆ ನಾಯಕಿತಿ 
(ಹೆಸರು ಇಲ್ಲ) “ಪಾರ್ಶ್ವನಾಥ ಚೈತ್ಯ (ದ್ವ)ಯಮನೆತ್ತಿಸಿಯಾ ಸ್ಥಾನಮಂ 
ತಮ್ಮಗೆ ಜ್‌! ಮಾಡಿಸಿಬಿಟ ಸ ಉಲ್ಲೇಖವಿದೆ, ೮ 

ಮಸ್ಕಿಯ ಶಾಸರ್ನದಲ್ಲಿ “ದೊರೆನ(ಡಿ)ಯಣ ರೇವಣಯ್ಯನಾಣತಿಯಿಂ 
ಬೆಸವೋಜನು ಮಾಡಿಸಿದ ಬಸದಿಯ ಭೋಗಕ್ಕೆ” ಅಲ್ಲಿಯ ಸಮಸ್ತ ಪ್ರಧಾನರು ದತ್ತಿ 
ಬಿಡುತ್ತಾರೆ. ಅಜೀ ಊರಿನ ಮತ್ತೊಂದು ಶಾಸನದಲ್ಲಿ೧೦ “ಅಷ್ಟೊ ೇೀಪವಾಸಿ ಕನಕ 
ಇನ್ನಿ ಬಳಾರಕರ ಪ್ರಾರ್ಥನೆ”ಯ ಮೇರೆಗೆ ಅಲ್ಲಿಯ ಸಮಸ್ತ ಪ ನ್ರಧಾನರು “ದೇಸಿಯ 


ಅದೇ ೩೩ ಯಲಬುರ್ಗಿ 


HAS ೧೮, 7೫0, ೩, ಕ್ರಿ. ಶ ೧೦೨೭ 
೧೦, ಅದೇ ಸಂ, ೪, ಕ್ರಿ. ಶ ೧೦೩೨ 


೧, ನೋಡಿ: ಪೂರ್ವೋಕ್ತ, ಚಿದಾನಂದ ಮೂರ್ತಿ 

೨. ಶಾಸನ ಪೆರಿಚಯ ೧೦ 

ಸ: ಅದೇ ೧೨ 

೪, Jainism and some Jaina Epigraphs No. ೨೫, ಕ್ರಿ, ಶ, ೧೧೦೦ 
೫, ಶಾಸನ ಪರಿಚಯ ೧೬ ಫಿ 
೬, ಅದೇ ೧೩ 

೭, ಅದೇ ೫ 

೮, 

೯ 


ಆ ಹೂಟ ಕಟ್ಟ ಇ a ಕಟಟ ಟಟೆ ಹುಟಟ & 


ರಾಯಚೂರು ಜಿಲ್ಲೆಯ ಶಾಸನಗಳು ; ಒಂದು ಅಧ್ಯಯನ ೬೭ 


ಗಣದ ತ್ರೀಜಗದೇಕಮಲ್ಲ ಜಿನಾಲಯದ ಭೋಗಕ್ಕೆ? ದತ್ತಿ. ಬಿಟ್ಟಿ ಉಲ್ಲೇಖವಿದೆ. 
ಇದಲ್ಲದೆ ಕೊಪ್ಪಳದ ಕ್ರಿ. ಶ. ೧೩ ನೆಯ ಶತಮಾನದ  ಶಾಸನಗಿದಲ್ಲಿ 
“ತ್ರೀ! ಮದ್ಗೌರಾದೇವಿಯರ ಹಡಪದ % % (ಲಖ್ವಾ)ರ್ಯ ೩ ೩ ಸಾಂತಲದೇವಿಯರ 
ಬಸದಿಗೆ ಚಿಕ್ಕೋಡಿಯ ಹೊಲದಲ್ಲಿ” ದತ್ತಿ ಬಿಟ್ಟುದನ್ನು ಹೇಳಲಾಗಿದೆ. 
ಸಮಾಧಿ ಮರಣ : ಜೈನ ಯತಿಗಳು ಸಲ್ಲೇಖನ ಮರಣನನ್ನಪ್ಪುತ್ತಿ 
ದ್ದರು, ಕೊಪ್ಪಳದ ಶಾಸನದಲ್ಲಿ? ಇದರ ಉಲ್ಲೇಖ ಹೀಗಿದೆ ಃ “ಕುಣ್ಣಕುನ್ಹಾ 
ನ್ವಯದ ಏಕ ಚಟ್ಟುಗದ ಭಟಾರರ ಶಿಷ್ಯರ" ಶ್ರೀ ಸರ್ವೈೈನಂದಿ ಭಟಾರರಿಟ್ಟು 
ಊರ್ಗ್ಗಸ್ರ್ವೀರ್ಥಕದುಪಕಾರಿಗಳಾಗಿ ಫಲಕಾಲನ್ತಸಂಗೆಯ್ದು ಸನ್ಯಾಸನನ್ನೋನ್ನು 
ಮುಡಿಪಿದರ್‌” 
ಹೀಗೆ ಜೈನ ಯತಿಗಳು ಮಡಿದಾಗ ಅವರ ಸ್ಮಾರಕವಾಗಿ ನಿಶಧಿಗಲ್ಲುಗಳನ್ನು 
ನಿಲ್ಲಿಸುತ್ತಿದ್ದರು, 
“ಶ್ರೀ ಕೊಪಣದ ಚಂದ್ರಸೇನದೇವರ ಗುಡ್ಡ ಗುರುಗಳ 
ಭಂಡ [ಸ್ಪ] ನ ನಿಸಿದಿ”* 
ಇವು ಬಸದಿಗಳ ಮುಂದಿನ ಪ ್ರತ್ಯೇಕ ಶಿಲಾಫಲಕಗಳಲ್ಲಿ, ಬಸದಿಯ ಕಂಬಗಳ 
ಮೇಲೆ, ಊರ ಹೊರಗಿನ ಹೊಲಗಳಲ್ಲಿ ನೆಟ್ಟ ಕಲ್ಲುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. 
ಇವುಗಳಲ್ಲಿ ಸನ್ಯಾಸದ ವಿಷಯವನ್ನು ಮಾತ್ರ ಹೇಳಬಹುದು, ಇಲ್ಲವೆ ಅದರೊಂದಿಗೆ 
ಸನ್ಯಾಸವನ್ನು ಸ್ವೀಕರಿಸಿದೆ ವ್ಯಕ್ತಿಯ ಚಿತ್ರವೂ ಇರಬಹುದು, 
“ಜಟಾಸಿಂಗನಂದಿ ಆಚಾರ್ಯರ (ನಿಸಿದಿ) ಮಹಾದೇವ 
ಮಚಯ್ಯಂ ಮಾಡಿಸಿದಂ”ಳ 
“ಶ್ರೀ ಮೂಲಸಂ[ಘ]ದ ಬಲಕರ ಗಣದ ಪುಷ್ಪದಂತ ತೀರ್ಥಂಕರ 
ಸೌದದಲ್ಲಿ ಬೊಂಮಿಸ ಮಗ ಸಾಂಸಜ ಮಾಡಿದ ಪ್ರತಿಮೆ”೫ 
ನಿಶಿಧಿಗಳು ಸತ್ತವರಿಗಾಗಿ ಕಟ್ಟಿ ಸಿದೆ ಸ್ಮಾರಕಗಳೆಲ್ಲ. ವೀರಗಲ್ಲುಗಳಂತೆ ಇವನ್ನು 
ಪರೋಕ್ಷವಿನಯಕ್ಕಾಗಿ ನಿಲ್ಲಿಸುತ್ತಿದ್ದರು. ಈ ನಿಶಿಧಿಗಳು *ತೀರ್ಥಕ್ಷೇತ್ರ'ಗಳಂತೆ 
ಪವಿತ್ರಪ್ರದೇಶಗಳಾಗಿದ್ದವು. ಇದು ಈ ಜಿಲ್ಲೆಯ ಜೈನಧರ್ಮದ ಸ್ಕೂಲ 
ಪರಿಚಯ. 
ವೀರಶೈವಧರ್ಮ ಚ ವೀರಶೈವಕ್ಕೆ ಮುನ್ನ ಕನ್ನಡ ನಾಡಿನಲ್ಲಿ ಜೈನರನ್ನು 
ಬಿಟ್ಟರೆ ಶೈವರೇ ಅತ್ಯಂತ ಪ್ರಬಲರಾಗಿದ್ದರು. ಶೈವರಲ್ಲಿ ಕಾಳಾಮುಖ ಶಾಖೆಯೇ 


೧. ಶಾಸನ ಪರಿಚಯ ೧೮ 
೨, ಆದೇ ೧೨ 
ಅದೇ ೧೧ 
ಅದೇ ೧೪ 
ಅದೇ ೧೫ 


೬೮ ಕರ್ನಾಟಕ ಭಾರತಿ 


ಸತ್ತ್ವ ಪೂರ್ಣವಾಗಿತ್ತು. ರಾಯಚೂರು ಜಿಲ್ಲೆಯ ಶಾಸನಗಳಲ್ಲಿಯೂ ಇವರ 
ಉಲ್ಲೆ ಖಗಳಿವೆ, ಕ್ರಿ. ಶೆ. ೧೦೯೮ ರೆ ಕಲ್ಲೂರು ಶಾಸನವು... *ಕಾಳಾಮುಖ 
ಶಿವಶಕ್ತಿ ಪಂಡಿತರ ಕಾಲಂಕುರ್ಚ್ಬೆ” ದತ್ತಿ ಬಿಟ್ಟುದನ್ನು ಹೇಳುತ್ತದೆ, ಅದೇ ಶಾಸ 
ನವು ಕ್ರಿ. ಶ. ೧೧೨೫ ರಲ್ಲಿ ಬಾದಾಮಿಯ ಬಮ್ಮದೇವಯ್ಯ ನಾಯಕನು ದೇವರ 
ಚೈತ್ರ ಪನಿತ್ರಕೈಂದು ತನ್ನ ಆಳ್ವಿಕೆಯ ಹೆಜ್ಜುಂಕವನ್ನು ವಡ್ಡರಾವುಳ ಸಹಿತ 
ವಾಗಿ ರುದ್ರಶಕ್ತಿ ಪಂಡಿತರಿಗೆ ಬಿಟ್ಟುದನ್ನು ಹೇಳುತ್ತದೆ. 
ಕುಕನೂರಿನ ಶಾಸನ? ಅಲ್ಲಿಯ ಪುಣ್ಯಮಠದ ಮನ್ಮೆಯವಳಿಯ ತಪೋಧನ 

ರಾದ ಸೋಮೇಶ್ವರ ಮುದಿಪಣ್ಣನ ವಿದ್ವತ್ತು, ಗುಣವಿಶೇಷಗಳನ್ನು ವಿಸ್ತಾರವಾಗಿ 
ಹೇಳುತ್ತದೆ. ಇವರು “ಬೌದೃಕೆಯ್ದೆ ೩x೩೩ ಸ ಪ್ರಕಟಿಮಾಡಿ ಗಾಖ್ಯಮತಮಂ 
ನಿರ್ಮೂಳನಂಗೆಯ್ದ * ರೆತೆ. ಮುಂದೆ ಇವರ ಶಿಷ್ಯರಿಗೂ ದತ್ತಿ ಬಿಟ್ಟುದನ್ನು 
ಶಾಸನ ಹೇಳಿದೆ. ಕುಕನೂರಿನ ಜೇಷ್ಮಾದೇವಿಯನ್ನು ಶಾಸನ*ವೊಂದು ಕಾವ್ಯಾ 
ತ್ಮಕವಾಗಿ, ದೀರ್ಥವಾಗಿ ವರ್ಣಿಸುತ್ತದೆ, ಈ ಜೇಷ್ಮಾದೇವಿಯ ಸ್ಥಾನಾಚಾರ್ಯ 
ತ್ವವನ್ನು, ಅಲ್ಲಿಯ ಸೋಮೇಶ್ವರ ನವಮಠಾಚಾರ್ಯತ್ವವನ್ನು ಯಲಬುರ್ಗಿಯ 
ಮೂಲಸ್ಥಾನದ ಸಿಂಗೇಶ್ಯ ರಾಜೇಶ, ಜೌಂಡೇಶ, ವಿಕ್ರಮೇಶ್ವರ ಜೀವಾಲಯಗಳ 
ಮಠಾಚಾರ್ಯತ್ವವನ್ನು ಸಿಂದರ ಗುರುಗಳಾಗಿದ್ದ ಕಳೇಶ್ವರ ಸಿದ್ಧಾಂತಿಕ ರಾಜಗುರು 
ಗಳು ಪಡೆದಿದ್ದರು. ಕಾಳಾಮುಖ ಅನ್ವಯರೂ ಮನ್ಯಾವಳಿಯವರೂ ಆದ ಇವರ 
ಶಿಷ್ಯಸರಂಪರೆ ಶಾಸನದಲ್ಲಿ ಹೀಗೆ ಬಂದಿದೆ : 

ಸೋಮೇಶ ಸರಚಾರ್ಯ 

ವಿಗ್ರಹೇಶ ಸರ ಬುಧರು 

ರುದ್ಯೇದ್ಗುಣಾಕರ ಯೋಗೇಶ್ವರದೇವರು 

ಕಳೇಶ್ವರ ಸಿದ್ಧಾಂತಿ ರಾಜರುಗಳು 


ಇವರ ವ್ಯಕ್ತಿತ್ವವನ್ನು ಸುದೀರ್ಥವಾಗಿ ವರ್ಣಿಸುತ್ತ ಇವರು. “ಅನೇಕ ತರ್ಕ 
ವ್ಯಾಕರಣಪುರಾಣಕಾಬ್ಯನಾಟಿಕನಾಟಿಕಾ ಭರತ ವಾತ್ಸಾಯನಾದಿ”ಗಳಲ್ಲಿ ಪಾರಂ 
ಗತರಾಗಿದ್ದರೆಂದು ಶಾಸನವು ಹೇಳುತ್ತದೆ, 

ಮುಂದೆ ಕಲ್ಯಾಣದ ಬಸವಣ್ಣ ನವರ ಕ್ರಾಂತಿಯ ಪರಿಣಾಮವಾಗಿ ಕರ್ನಾಟಕದ 
ಅನೇಕ ಕಾಳಾಮುಖ ಮಠಗಳು ವೀರಶೈವ ಮಠಗಳಾಗಿ ಪರಿವರ್ತಿತವಾದವು. ಶರಣರು 
ದೇವಾಲಯ ಮತ್ತು ಮಠಗಳನ್ನು ತಿರಸ್ಕರಿಸಿದರೂ ಇವರು ಅದನ್ನು ಮುಂದುವರಿಸಿ 


೧, ಶಾಸನ ಪರಿಚಯ ೩೭ 
೨, ಅದೇ ೫೨ 
೩, ಅದೇ ೫೩ 


| 
| 
| 
' 


ರಾಯಚೂರು ಜಿಲ್ಲೆಯ ಶಾಸನಗಳು ; ಒಂದು ಅಧ್ಯಯನ ೬೯ 


ಕೊಂಡು ಹೋದರು. ಇದಕ್ಕೆ ಸ್ಪಷ್ಟ ನಿದರ್ಶನಗಳೆಂದರೆ ಶಂಕರ ದಾಸಿಮಯ್ಯ, 
ಜೇಡರ ದಾಸಿಮಯ್ಯ ಮತ್ತು ಹುಳಿಯುಮೇಶ್ವರ ಚಿಕ್ಕಯ್ಯರು. ಈ ಮೂವರೂ 
ಕ್ರಮವಾಗಿ ನನಿಲೆ(ಲಿಂಗಸ್ಲೂರು ತಾಲೂಕು), ಗಬ್ಬೂರು (ದೇವದುರ್ಗ ತಾಲೂಕು), 
ದೇವರಗುಡಿ (ಸಿಂಧನೂರು ತಾಲೂಕು) ಯ ಶಾಸನಗಳಲ್ಲಿ ಉಲ್ಲೇಖಗೊಂಡಿದ್ದಾರೆ. 
ಈ ಮೂವರೂ ವಚನಕಾರರಾಗಿದ್ದಾರೆ. ಇವರಲ್ಲಿ ಚಿಕ್ಕಯ್ಯನು ದೇವರಗುಡಿಯ 
ಹುಳಿಯುಮೇಶ ರ ದೇವಾಲಯದ ಸ್ಥಾನಾಚಾರ್ಯನಾಗಿದ್ದನೆಂದು ಅಲ್ಲಿಯ ಶಾಸನ 
ಗಳಲ್ಲಿ ಹೇಳಲಾಗಿದೆ.೧.. ಈತನು ಬಸವಾದಿಗಳ ನಂತರದಲ್ಲಿಯೂ ಬದುಕಿದ್ದ 
ನೆಂಬುದು ಅಲ್ಲಿಯ ಮತ್ತೊಂದು ಶಾಸನದಿಂದ ಗೊತ್ತಾಗುತ್ತದೆ.೨ ಶಂಕರ ದಾಸಿ 
ಮಯ್ಯ ನು ಕಂದಗಲ್ಲದಿಂದ ನವಿಲೆಯಲ್ಲಿ ಒಂದು ನೆಲೆ ನಿಂತವನು. ಅಲ್ಲಿಯ ಜಡೆಯ 
ಶಂಕರನನ್ನು ತನ್ನ ಆರಾಧ್ಯದೈವವನ್ನಾಗಿಸಿಕೊಂಡ ಈತನ ಉಲ್ಲೇಖ ಅಲ್ಲಿಯ 
ಶಾಸನದಲ್ಲಿದೆ. ಕ್ರಿ. ಶು ೧೧೪೮ ರ ಗಬ್ಬೂರ ಶಾಸನದಲ್ಲಿ* “ಜಾಡಕುಲತಿಲಕ 
ಜಾಡದಾಸಿಮಯ್ಯ ಪ್ರಿಯಪುತ್ರಮಪ್ಪ ಸಕಳ ಜಾಡಗೊತ್ತಳಿಗಳು” ಎಂದು 
ಹೇಳುತ್ತ, ಜೇಡರ ದಾಸಿಮಯ್ಯನನ್ನು ಹೆಸರಿಸಲಾಗಿದೆ. 


ಒಟ್ಟಿ ನಲ್ಲಿ ವಚನಕಾರರಾದ ಇವರು ದೇವಾಲಯಗಳಿಗೆ ದತ್ತಿಯನ್ನು ಬಿಡುವಾಗ 
ಉಲ್ಲೇಖಗೊಂಡಿದ್ದಾರೆ. ಪ್ರಾಚೀನ ಕಾಳಾಮುಖ ಶೈವಮ:ಠಗಳೇ ವೀರಶೈವ ಮಠ 
ಗಳಾದವೆಂಬುದಕ್ಕೆ ಚಿಕ್ಕಯ್ಯನ ವಿವರಣೆ ಸ್ಪಷ್ಠ ವಾದ ಸಾಕ್ಷಿಯಾಗಿದೆ, 


ವೈಷ್ಣವ ಧರ್ಮ : ಶೈವ ಧರ್ಮದಂತೆ ವೈಷ್ಣವ ಧರ್ಮದ ಉಲ್ಲೇಖವೂ 
ಇಲ್ಲಿಯ ಶಾಸನಗಳಲ್ಲಿದೆ. ವಿಷ್ಣುವಿನ ಸ್ತುತಿಯನ್ನು ಕುಕನೂರ ಶಾಸನ 


“ಜಯತ್ಯಾವಿಷ್ಯೃತಂ ನಿಷ್ಣೋರ್ವಾರಾಹೆಂ ಕ್ಲೋಭಿತಾರ್ಣವಂ || 
ದಕ್ಷಿಣೋನ್ನತ ದಂಷ್ಟ್ರಾಗ) ವಿಶ್ರಾಂತ ಭುವನಂ ನಪುಃ? 
ಎಂದು ಹೇಳಿದೆ. ಇದಲ್ಲದೆ ಗಬ್ಬೂರ ಶಾಸನದಲ್ಲಿಯೂ ವಿಷ್ಣು ನಿನ ಸ್ಮುತಿಯಿದೆ. 
ಆದರಿ ಶೈವದಂತೆ ವೈಷ್ಣವ ಶಾಸನಗಳು ಇಷ್ಟು ಹೆಚ್ಚಾಗಿಲ್ಲ. ಅಗ್ರಹಾರೆಗಳೆ ಬಾ )ಹ್ಮ 
ಣರು ವೈಷ್ಣವರಾಗಿದ್ದಾರೆ. ಅವರನ್ನು ಇಲ್ಲಿಯ ಶಾಸನಗಳು ನಾನಾ ರೀತಿಯಿಂದ 
ವರ್ಣಿಸಿನೆ. ಅಲ್ಲದೆ “ಶ್ರೀಪತಿ ನಾಯಕರ ಬ್ರಾಹ್ಮಣಿ ಚಾಮಿಕವ್ಹೆಗಳು” ಎಂದು 


ಅಪ್ರಕಟಿತ, B. No. ೯೮/೧೯೮೫-೮೬ ದೇವರಗುಡಿ, ಸಿಂಧನೂರ (ತಾ) 
ಅಪ್ರಕಟಿತ, ೫, No. ೧೦೦/೮೫-೮೬ ದೇವರಗುಡಿ 

ಕನ್ನಡ ಸಾಹಿತ್ಯ ಚರಿತ್ರೆ ಸಂ, ೪, ಮೈಸೂರು, ೧೯೭೭, ಪು೩೮೮ 

ಶಾಸನ ಪರಿಚಯ ೪೯, ೫೦ 


ಚ ಟ್‌ 


೭೦ ಕರ್ನಾಟಕ ಭಾರತಿ 
ಮತ್ತೊಂದು ಶಾಸನದಲ್ಲಿ? ಹೇಳಲಾಗಿದೆ. ಇಲ್ಲಿಯ ಶಾಸನಗಳಲ್ಲಿ ಶೈವ-ವೈಷ್ಣವ 
ಸ್ಮುತಿಗಳೆರಡೂ ಒಟ್ಟಿಗೆ ಬಂದಿವೆ.೨ ಇದು ಸರ್ವಧರ್ಮಸಮನ್ವಯದ ಸಂಕೇತ 
ವಾಗಿದೆ, 

ಒಟ್ಟಿನಲ್ಲಿ ರಾಯಚೂರ ಜಿಲ್ಲೆಯ ಶಾಸನಗಳು ವಿಷಯ, ಗಾತ್ರ, ನಿರೂಪಣೆ, 
ಸತ್ವ, ಸಂಖ್ಯೆ ಮುಂತಾದವವುಗಳಿಂದ ತುಂಬಿಕೊಂಡಿವೆ. ಆದರೆ ಇಲ್ಲಿ ಈವರೆಗೆ 
ಆಗಿರುವ ಪ್ರತಿಶತ ೬೦ ರಷ್ಟು ಕಾರ್ಯ ಪೂರ್ಣವಾಗಿ ಬೆಳಕುಕಂಡಿಲ್ಲ. ಇನ್ನೂ 
ಸಾಕಷ್ಟು ಕೆಲಸ ಇಲ್ಲಿ ನಡೆಯಬೇಕಾಗಿದೆ. ಸಾಮಂತರ ಆಡಳಿತ, ಗ್ರಾಮಗಳ ಆಡ 
ಳಿತ್ಕ ಸಾಮಾನ್ಯಜನರ ಜೀವನ, ಆರ್ಥಿಕ, ಸಾಮಾಜಿಕ ಜೀವನ, ಸ್ತ್ರೀಯರ ಸ್ಥಿತಿ 
ಗತಿಗಳು, ಶಿಕ್ಷಣ ಪದ್ಧತಿ, ಪಠ್ಯಕ್ರಮಗಳು ಸುಂಕ ಸಂಗ್ರಹಣೆಯ ರೀತಿ, ತೂಕ ಅಳ 
ತೆಯ ವಿಧಾನಗಳು, ವೀರಗಲ್ಲು-ಮಾಸ್ತಿಕಲ್ಲುಗಳ ಸಮಗ್ರ ಅಧ್ಯಯನ ಮುಂತಾದ 
ಕಾರ್ಯ ನಡೆಯಬೇಕಾಗಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಹೆಚ್ಚೆನ ಶಾಸನಗಳು ಸಂಗ್ರಹ 
ಗೊಂಡು ಪ್ರಕಟಗೊಳ್ಳಬೇಕಾಗಿದೆ. ಅಂದಾಗ ಮಾತ್ರ ಜಿಲ್ಲೆಯ ಇತಿಹಾಸದ 
ಸಮಗ್ರ ಚಿತ್ರಣ ಸಿಗುತ್ತದೆ. ಆ ಮಾರ್ಗದಲ್ಲಿ ಇದೊಂದು ಚಿಕ್ಕು ಪ್ರಯತ್ನವಾಗಿದೆ. 


% 5% 


೧, ಶಾಸನ ಪರಿಚಯ ೪೭ 
೨, ಅದೇ ೩೧, ೪೯, ೫೦, ೬ 
HAS ೧೮, No. ೧೨, ೧೬, ಠ10, 


ಔದ್ಯೋಗಿಕ ಕಾರ್ಮಿಕರಿಗಾಗಿ ಜನಸಂಖ್ಯಾತಿಕ್ಷಣ 


- ಥಿ, ಎಸ್‌. ಹಳ್ಯಾಳ 


ಪ್ರತಿಯೊಂದು ಸುಧಾರಿಸಿದ ಸಮಾಜದಲ್ಲಿ ಸಮುದಾಯದ ಮೂಲಭೂತ ಅವಶ್ಯ 
ಕತೆಗಳನ್ನು ಪೂರೈಸಲು ವೈಜ್ಞಾನಿಕ ಮತ್ತು ತಾಂತಿ )ಕಜ್ಞಾನವನ್ನು ವಿಪುಲವಾಗಿ 
ಬಳಸಿಕೊಳ್ಳಬೇಕಾಗುತ್ತದೆ. ಅಂದಾಗ ಮಾತ್ರ ಅರ್ಥಿಕ ಮತ್ತು ಸಾಮಾಜಿಕ 
ಬೆಳವಣಿಗೆಯತ್ತ ದಾಪುಗಾಲು ಹಾಕಲು ಸಾಧ್ಯವಾಗುತ್ತದೆ. ಆದರೆ ಬೆಳೆಯುತ್ತಿರುವ 
ಮಕ್ಕಳ ಸಂಖ್ಯೆ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸು 
ತ್ತಿದೆಯೆಂಬ ಕೆಲವರ ಅಭಿಪಾ ))ಿಯವನ್ನು ಒಪ್ಪಲೇಬೇಕು. ಇಂದು ಭಾರತ ಡೇಶದಲ್ಲಿ 
ಮೂಲಭೂತ ಅವಶ್ಯಕತೆಗಳ ಪೂರೈ ಕೆಯಾಗದೆ ಹೆಚ್ಚು ಹೆಚ್ಚು ಜನರು ಬಡತನ 
ಕ್ಕಿಂತಲೂ ಕೇಳುಮಟ್ಟದಲ್ಲಿ ಬದುಕುತ್ತಿದ್ದಾರೆಂದು ಹೇಳಲಾಗುತ್ತಿದೆ. ಹೆಚ್ಚು 
ತ್ತಿರುವ ಬಡತನ, ಅನಕ್ಷರತೆ, ನಿರುದ್ಯೋಗ, ಸಮರ್ಪಕವಲ್ಲದ ಆರೋಗ್ಯ ಸೌಲಭ್ಯ, 
ಅಪೌಸ್ಟಿಕತೆ ಮತ್ತು ಕುಂದುತ್ತಿರುವ ಔದ್ಯೋಗಿಕ ಉತ್ಪತ್ತಿ ಈ ಕೆಲವು ಸಮಸ್ಯೆಗಳು 
ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉದ್ಭವಿಸಿದವುಗಳೆಂದು ಹೇಳಲಾಗುತ್ತಿದೆ. 


ಸಾವಿರಾರು ವರ್ಷಗಳಿಂದ ಪ್ರಕೃತಿಯ ಪ್ರಕೋಪಗಳ ನಿರುದ್ಧೆ ಹೋರಾಡಿ 
ಪ್ರಯತ್ನ ಪೂರ್ವಕವಾಗಿ ತನ್ನ ಸಂತಾನವನ್ನು ವೃದ್ಧಿ ಪಡಿಸಿಕೊಂಡ ಮಾನವನಿಗೆ 
ಇಂದು ಬೆಳೆದುನಿಂತ ತನ್ನ ಸಂಖ್ಯೆಯೇ ಸಮಸ್ಯೆಯಾಗಿದೆ. ಯಾವುದೇ ದೇಶದ 
ಬೆಳವಣಿಗೆಯು ಆ ದೇಶದ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವಶಕ್ತಿಯನ್ನು 
ಅವಲಂಬಿಸಿದೆ. ಹವಣಿಯಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು 
ಮಾನವ ಜನಾಂಗ ಮುಂದುವರೆಯುವದು ಸಾ ಿಭಾವಿಕ. ಆದರೆ ಸಂಪನ್ಮೂಲಗಳನ್ನು 
ಬಳಸಿಕೊಳ್ಳಲು ಬೇಕಾಗಿರುವ ದೈಹಿಕ ಮತ್ತು ಮನೋವೈಜ್ಞಾ ನಿಕ ಗುಣಧರ್ಮ 
ಗಳು ಜನತೆಯಲ್ಲಿ ಬೆಳೆದುಬಕದೇ ಇದ್ದಾಗ ಆ ಸಮಾಜ ಒಂದು ಶಾಪವಾಗಿ ಪರಿಣ 
ಮಿಸಬಹುದು, ಯಾಕೆಂದರೆ ಬೆಳೆಯುತ್ತಿರುವ ಜನಸಂಖ್ಯೆಗೆ, ಜನತೆಯನ್ನು ಪ್ರಗತಿ 
ಯತ್ತ ಕೊಂಡೊಯ್ಯಲು ಬೇಕಾಗಿರುವ ನೈಪುಣ್ಯತೆ ಮತ್ತು ಮನೋಧರ್ಮವನ್ನು 
ಮೈಗೂಡಿಸುವ ಶಿಕ್ಷಣದ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗದೆ ಇರಬಹುದು. 

ಒಂದಾನೊಂದು ಕಾಲದಲ್ಲಿ ಪ್ರಯತ್ನ ಪೂರ್ವಕವಾಗಿ ಸಂತಾನಾಭಿವೃದ್ಧಿ ಮಾಡಿ 
ಕೊಳ್ಳುವ ಉದ್ದೇಶದಿಂದ ನಿರ್ಮಿತವಾದ ಅನೇಕ ಕಟ್ಟಳೆಗಳು, ಅನುಸರಿಸಿದ ವಿಧಾನ 
ಗಳು ಹಾಗೂ ಮೂಡನಂಬಿಕೆಗಳು ಇಂದಿಗೂ ಪರಿಣಾಮಕಾರಿಯಾಗಿ ಜೀವಂತವಾಗಿವೆ. 


೬೨ ಕರ್ನಾಟಕ ಭಾರತಿ 


ಸಾಮೂಹಿಕ ವಿವಾಹ, ಬಾಲ್ಯವಿವಾಹ, ಬಂಜೆತನದ ಭಯ, ಗಂಡುಸಂಶಾನದ 
ವ್ಯಾಮೋಹ, ಪುರುಷ ಪ್ರಾಧಾನ್ಯತೆ ಮತ್ತು ಹೆಣ್ಣುಮಕ್ಕಳ ಶಿಕ್ಷಣದ ಬಗ್ಗೆ ಅಸಡ್ಡೆ 
ಈ ಕೆಲವು ಸಮಸ್ಯೆಗಳು ಸಾಮಾಜಿಕವಾಗಿ ಸಾಕಷ್ಟು ಬೇರುಬಿಟ್ಟು ಜನಸಂಖ್ಯಾ 
ಬೆಳವಣಿಗೆಗೆ ಇಂದಿಗೂ ನೀರೆಕೆಯುತ್ತಿವೆ. 


ಮನುಷ್ಯನಲ್ಲಿ ಸಂತಾನಾಭಿವೃದ್ಧಿ ಕೇವಲ ಜೈವಿಕವಾಗಿರದೆ ಅದು ಸಾಮಾಜಿಕ 
ಮತ್ತು ಮನೋವೈಜ್ಞಾ ನಿಕ ಅವಶ್ಯಕತೆಗಳನ್ನು ಪ್ರತಿಬಿಂಬಿಸುತ್ತದೆ. ಸಾಮಾಜಿಕ 
ಮತ್ತು ಮನೋವೈಜ್ಞಾ ನಿಕ ಅವಶ್ಯಕತೆಗಳು ಅಂದಿನ ಪರಿಸರವನ್ನವಲಂಬಿಸಿವೆ. 
ಆದ್ದೆರಿಂದ ಅತಿಯಾಗಿ ಬೆಳೆಯುತ್ತಿರುವ ಕುಟುಂಬಗಳನ್ನು ಸಣ್ಣ ಕುಟುಂಬಗಳನ್ನಾಗಿ 
ಪರಿವರ್ತಿಸಲು ಅನುಕೂಲವಾಗುವಂತೆ ಸಾಮಾಜಿಕ ಮತ್ತು ಮನೋವೈಜ್ಞಾನಿಕ 
ಮೌಲ್ಯಗಳನ್ನು ರೂಪಿಸುವದು ಸಮಂಜಸ, ಈ ದಿಶೆಯಲ್ಲಿ ಯಾವುದೇ ಶಿಕ್ಷಣದ 
ಪಾತ್ರ ಮಹತ್ವದ್ದು. 

ನಮ್ಮ ದೇಶದಲ್ಲಿ ಮದುವೆ, ಸಮಾಜದ ಒಂದು ಅವಿಭಾಜ್ಯ ಅಂಗ. ಆದ್ದರಿಂದ 
ಇದು ಎಲ್ಲರಿಗೂ ಅನಿವಾರ್ಯ. ಆದರೆ ಮದುವೆಯಾಗುವವ ಪಾಲಕನಾಗಿ ಹೊಣೆಗಾರಿಕೆ 
ಯನ್ನು ಹೊರುವ ಯೋಗ್ಯತೆಯನ್ನು ಪಡೆದಿದ್ದಾನೆಯೆ ? ಎಂಬುದು ಬಹಳ 
' ಮುಖ್ಯವಾದುದು. ಇಂಥ ಹೊಣೆಗಾರಿಕೆ ಇಲ್ಲದೆ ಇದ್ದಾಗ ಮನುಷ್ಯ ಕೇವಲ 
ಮಕ್ಕಳನ್ನು ಹೆರುವ ಯಂತ್ರವಾಗುತ್ತಾನೆ. 

ಜನಸಂಖ್ಯಾ ಸಮಸ್ಯೆಯನ್ನು ನಿಯಂತ್ರಿಸಲು ಭಾರತ ಸರಕಾರ ಮೊಟ್ಟಿ 
ಮೊದಲು "ರಾಸಿ ಬಯ ಕುಟುಂಬ ಯೋಜನಾ” ಕಾರ್ಯಕ 'ಮವನ್ನು ಘೋಷಿಸಿತು. 
ಅದರಂತೆ ಗರ್ಭ ನಿರೋಧಕಗಳ ಬಳಕೆಯೂ ಜಾರಿಯಲ್ಲಿ ಬಂದಿತು. ಆದರೆ ಇದು ಈ 
ಸಮಸ್ಯೆಗೆ ಸಂಪೂರ್ಲೆ ಪ್ರತಿಬಂಧಕವಾಗಿ ಕೆಲಸ ಪೂಕ್ಸಿಸುವಲ್ಲಿ ವಿಫಲವಾಯಿತು. 
ಯಾಕೆಂದರೆ ಕುಟುಂಬ ಯೋಜನೆಯನ್ನು ಅನುಸರಿಸಲು ಪೂರ್ವಭಾವಿಯಾಗಿ ಬೇಕಾ 
ಗಿರುವ ಮಾನಸಿಕ ಸಿದ್ಧತೆಯನ್ನು ನಿರ್ಮಿಸುವಲ್ಲಿ ಅಷ್ಟಾಗಿ ಯಶಸ್ವಿಯಾಗಲಿಲ್ಲ. 
ಜನಸಂಖ್ಯಾ ಬೆಳವಣಿಗೆಯ ಕಲ್ಪನೆಗಳನ್ನು ವ್ಯಕ್ತಿಗಳಲ್ಲಿ ಮೂಡಿಸಿ, ಅವರಲ್ಲಿ ಸಣ್ಣ 
ಕುಟುಂಬದ ಬಗ್ಗೆ ಉತ್ತಮ ಮನೋಭಾವನೆಯನ್ನು ಸೃಷಿ ಸುವ ಹಾಗೂ ಸ್ವಯಂ 
ಪ್ರೇರಣೆಯಿಂದ ಸಣ್ಣ ಕುಟುಂಬವನ್ನು ಹೊಂದುವ ನಿರ್ಧಾರವನ್ನು ತೆಗೆದುಕೊಳ್ಳಲು 
ಸಹಾಯಕನಾಗುನ ಶೈಕ್ಷಣಿಕ ಕ್ರಮ ಅಗತ್ಯವೆಂದು ಮನವರಿಕೆಯಾಯಿತು. ಆದ್ದರಿಂದ 
ಜನಸಂಖ್ಯಾ ಶಿಕ್ಷಣ ಅನಿವಾರ್ಯವಾಗಿ ಹುಟ್ಟಿಕೊಂಡು ತೀವ್ರವಾಗಿ ಬೆಳೆಯುತ್ತಿದೆ. 
ಜನಸಂಖ್ಯೆಯ ನಿಯಂತ್ರಣಕ್ಕಾಗಿ ವ್ಯಕ್ತಿಗಳ ಮನೋಭಾವನೆಗಳಲ್ಲಿ ಆಗಬೇಕಾಗಿರುವ 
ಬದಲಾವಣೆಗಳನ್ನು ಪ್ರಜೋದಿಸುವಡೇ ಜನಸಂಖ್ಯಾ ಶಿಕ್ಷಣದ ಉದ್ದೇಶ. ಜನಸಂಖ್ಯಾ 
ಸಮಸ್ಯೆಗೆ ಪ್ರತಿಯೊಬ್ಬನೂ ಕಾರಣನಾಗಿರುವದರಿಂದ ಅವನಲ್ಲಿ “ಜನಸಂಖ್ಯಾ ಪ್ರಜ್ಞೆ' 
ಮೊಳೆಯನದೇ ಇವತ್ತಿನ ತುರ್ತು ಅಗತ್ಯವಾಗಿದೆ. ಇದೂ ಅಲ್ಲಡಿ ಈ ಸಮಸ್ಯೆಯ 
ಪರಿಹಾರಕ್ಕೆ ತಾನೇ ಬದ್ಧನೆಂಬ ಜವಾಬ್ದಾರಿ ಮೂಡಿಬರಬೇಕಾಗುತ್ತದೆ. ಈ 


| 


ಔದ್ಯೋಗಿಕ ಕಾರ್ಮಿಕರಿಗಾಗಿ ಜನಸಂಖ್ಯಾ ಶಿಕ್ಷಣ ೭೩ 


ತರದ ಮಾನಸಿಕ ಮತ್ತು ಕ್ರಿಯಾತ್ಮಕ ಬದಲಾವಣೆ ತರುವಲ್ಲಿ ಜನಸಂಖ್ಯಾ ಶಿಕ್ಷಣ 
ಮುಂಚೂಣಿಯಲ್ಲಿದೆ. ಈ ದೃಷ್ಠಿ ಯಿಂದ ಜನತೆಗೆ ಕುಟುಂಬ, ಸಮಾಜ, ರಾಷ್ಟ್ರ 
ಹಾಗೂ ವಿಶ್ವದ ಜನಸಂಖ್ಯಾ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುವ 
ಒಂದು ಶೈಕ್ಷಣಿಕ ಕಾರ್ಯಕ್ರಮ ಜನಸಂಖ್ಯಾ ಶಿಕ್ಷಣವೆಂದು ಹೇಳಬಹುದು. 


ಹೀಗೆ ಒಡಮೂಡಿದ ಆಂತರಿಕ ಬದಲಾವಣೆ ಸಣ್ಣ ಕುಟುಂಬ ಹೊಂದುವಲ್ಲಿ 
ಮತ್ತು ಪಾಲಕರ ಹೊಣೆಯನ್ನು ನಿರ್ವಹಿಸುವಲ್ಲಿ ಅಭಿವ್ಯಕ್ತಿ ಗೊಳ್ಳಬೇಕು. ಅಂದಾಗ 
ಮಾತ್ರ ಜನತೆಯ ಜೀವನಮಟ್ಟ ಸುಧಾರಿಸಲು ನಾಂದಿಯಾಗುತ್ತದೆ. ಇದು ದೇಶದ 
ಕೆಲವೇ ಪಾಲಕರಲ್ಲಿ ಓಡಮೂಡಿದರೆ ಮಾತ್ರ ಸಾಲದು. ಇಂದಿನ ಭಾರತದ ಮುಖ್ಯ 
ಗುಂಪಾದ ಔದ್ಯೋಗಿಕ ಕಾರ್ಮಿಕರನ್ನು ಒಳಗೊಂಡು ಎಲ್ಲರಲ್ಲಿಯೂ ಮೂಡಿಬರಬೇಕು. 


ಇಂದು ನಮ್ಮ ದೇಶದಲ್ಲಿ, ೧೯೮೧ ರ ಜನಗಣತಿಯ ಪ್ರಕಾರ, ಸುಮಾರು ೩೩ 
ಕೋಟ ಜನ ಔಡ್ಯೋಗಿಕ ಕಾರ್ಮಿಕರಿದ್ದಾರೆ. ಅವರಲ್ಲಿ ಸುಮಾರು ೧೮ ಕೋಟ ಜನ 
ಗಂಡಸರು ಮತ್ತು ೪ ೫ ಕೋಟ ಜನ ಹೆಂಗಸರಿದ್ದಾರೆ. ಸುಮಾರು ೩ ಕೋಟಿಯಷ್ಟು 
ಅರೆ ಕಾರ್ಮಿಕರಿದ್ದಾರೆ. ಒಟ್ಟಾರೆ ೧೮ ಕೋಟ ಪುರುಷಕಾರ್ಮಿಕರಲ್ಲಿ ಹನ್ನೊಂದುವರೆ 
ಕೋಟ ಕಾರ್ಮಿಕರು ೨೦ ರಿಂದ ೪೫ ವರ್ಷ ವಯಸ್ಸಿನವರಿದ್ದಾರೆ. ಅದರಂತೆ ಸುಮಾರು 
೩ ಕೋಟ ಮಹಿಳಾ ಕಾರ್ಮಿಕರು ೧೫ ರಿಂದ ೫೦ ವರ್ಷ ವಯಸ್ಸಿನವರಿದ್ದಾರೆ. ಕೇವಲ 
ಮೂರು ಕೋಟ ಪುರುಷಕಾರ್ಮಿಕರು ಅಕ್ಷರಸ್ಮ ರಾಗಿದ್ದಾರೆ, ಮತ್ತು ಅಕ್ಸರಸ್ಥೃ 
ಮಹಿಳಾ ಕಾರ್ಮಿಕರ ಸಂಖ್ಯೆ ಕೇವಲ ೨೩ ಲಕ್ಷ ಮಾತ್ರ. ಅಂದಕೆ ದೇಶದ ವಿವಿಧ 
ಉದ್ದಿಮೆಗಳಲ್ಲಿ ದುಡಿಯುವ ಬಹೆಳಷ್ಟು ಜನ ಕಾರ್ಮಿಕರು ಅನಕ್ಷರಿಗಳೂ ಮತ್ತು 
ಅವರು ಸಾಮಾನ್ಯವಾಗಿ ಸಂತಾನಾಭಿವೃದ್ಧಿ ಗೊಳಿಸುವ ವಯಸ್ಸಿನವರಾಗಿದ್ದಾರೆ. 
ಹೀಗಾಗಿ ಈ ವರ್ಗದ ಕಾರ್ಮಿಕರಿಗೆ ಜನಸೆಂಖ್ಯಾಶಿಕ್ಟಣ ಬಹೆಳ ಅತ್ಯಾವಶ್ಯಕ 
ವಾಗಿದೆ. 


ಕಾರ್ಮಿಕಜೀವನ ಬಹಳ ಕಷ್ಟದಾಯಕವಾದದ್ದು ಯಾಕಂದರೆ ದಿನಾಲು ಸರಾ 
ಸರಿ ೬ ರಿಂದ ೮ ಗಂಟೆಗಳ ಕಾಲ ಅವರು ದೈಹಿಕ ಕೆಲಸದಲ್ಲಿ ತೊಡಗಿರುತ್ತಾರೆ. 
ಇಂಥ ದುಡಿಮೆಗೆ ಸಹಜವಾಗಿ ಹೆಚ್ಚನ "ಕೆಲರಿ'ಗಳುಳ್ಳ ಆಹಾರದ ಅವಶ್ಯಕತೆಯಿದೆ. 
ಆದರೆ ಇಂದಿನ ಮಿತಿವೂರಿದೆ. ಜೀವನಾವಶ್ಯಕ ವಸ್ತುಗಳ ಬೆಲೆಗಳು ಅವರಿಗೆ ದಕ್ಕುವ 
ಸಂಬಳದಲ್ಲಿ ಗಗನಕುಸುಮಗಳಾಗಿವೆ. ಆದ್ದರಿಂದ ಬಹುಸಂಖ್ಯಾತ ಕಾರ್ಮಿಕರು 
ಅಪೌಸ್ಟಿ ಕತೆಯಿಂದ ಬಳಲುತ್ತಾರೆ. ಅಧಿಕ ದುಡಿಮೆ, ಕುಸಿಯುತ್ತಿರುವ ಕ್ರಿಯಾ 
ಶಕ್ತಿ, ದಣಿವಾರದ ಕೆಲಸ ಇವರನ್ನು ಸಂಜೆಯ ಹೊತ್ತಿಗೆ ಬಹಳಷ್ಟು ಸಲ ಮದ್ಯ 
ಪಾನದ ಹವ್ಯಾಸಕ್ಕೆ ಕೊಂಡೊಯ್ಯುತ್ತವೆ. ಕಡಿಮೆ ಸಂಬಳ ಸೀಮಿತ ವಿರಾಮ 
ಸಮಯದಿಂದಾಗಿ ಸದಭಿರುಚಿಯುಳ್ಳ ಮನೋರಂಜನಾ ಹವ್ಯಾಸಗಳು ಇವರಿಗೆ 
ಇಂದಿಗೂ ಮೈಗೂಡಿಲ್ಲ. ಆದ್ದರಿಂದ ಬಳಲಿದ ಮನಸ್ಸು, ಸುರಾಪಾನಾವಸ್ಥೆ ಇವರನ್ನು 


೬೪ ಕರ್ನಾಟಕ ಭಾರತಿ 


ಲೈಂಗಿಕ ಮನೋರಂಜನೆಯತ್ತ ಎಳೆಯುವದರಲ್ಲಿ ಸಂದೇಹವಿಲ್ಲ, ಆದರೆ ಇವರಿಗೆ 
ಕುಟುಂಬ ನಿಯಂತ್ರಣ ವಿಧಾನಗಳ ಅರಿವು ಸಾಕಷ್ಟು ಇಲ್ಲದಿರುವ ಮೂಲಕ ಕುಟುಂಬ 
ಗಳ ಗಾತ್ರ ಬೆಳೆಯುತ್ತ ಹೋಗುತ್ತದೆ. ಕುಟುಂಬ ಬೆಳೆದಂತೆ ಕಾರ್ಮಿಕರು ಮತ್ತಷ್ಟು 
ಸಮಸ್ಯೆಗಳಲ್ಲಿ ಹೂತು ಹೋಗುತ್ತಾರೆ. ಇಂಥ ಕೌಟುಂಬಿಕ, ಆರ್ಥಿಕ ಮತ್ತು 
ಆರೋಗ್ಯಕ ಸಮಸ್ಯೆಗಳ ಮಡುವಿನಲ್ಲಿ ನಿಂತ ಕಾರ್ಮಿಕ ದೇಶದ ಭದ್ರಬುನಾದಿಯಾದೆ 
ಔಡ್ಯೋಗಿಕ ಪ್ರಗತಿ ಸಾಧಿಸುವಲ್ಲಿ ವಿಫಲನಾಗುತ್ತಾನೆ. ಇಂಥ ದುರದೃಷ್ಠ ಕರ ಸನ್ನಿ 
ವೇಶದಲ್ಲಿ ಇಂದು ನಮ್ಮ ದೇಶ ಸಾಗುತ್ತಿದೆ. 


ಅನಕ್ಷರಸ್ಥ ಕಾರ್ಮಿಕ ದುಡಿಯಲು ಬಹಳಷ್ಟು ಕೈಗಳು ಬೇಕೆಂದು ಬಯಸಿ 
ಮಕ್ಕಳ ಸಂಖ್ಯೆಯನ್ನು ಸ್ವಮನಸ್ಸಿನಿಂದ ಹೆಚ್ಚಿ ಸುತ್ತಾನೆ. ಆದರಿ ಈ ಹೆಚ್ಚಿನ 
ಸಂಖ್ಯೆಯ ಮಕ್ಕಳಿಗೆ ಮಾನಸಿಕ ವಿಕಾಸವಾಗಲು ಬೇಕಾಗುವ ಉತ್ತಮ ಶಿಕ್ಷಣವನ್ನು 
ಒದಗಿಸುವಲ್ಲಿ ವಿಫಲನಾಗುತ್ತಾನೆ. ಎಷ್ಟೋ ಸಲ ಮಕ್ಕಳಿಗೆ ಅತೀ ಅವಶ್ಯವಾಗಿ 
ಬೇಕಾಗಿರುವ ಆರೋಗ ಸೌಲಭ್ಯ ಕಲ್ಪಿಸಲು ಅಸಮರ್ಥನಾಗುತ್ತಾನೆ. ಇದು ಅವನಿಗೆ 
ಮಕ್ಕಳ ಆರೋಗ್ಯದ ಮುನ್ನೆಚ್ಚರಿಕೆಯ ಕ್ರಮಗಳ ಅರಿವಿಲ್ಲದಿದ್ದಾಗ ಆಗುವ ಒಂದು 
ಸಹಜ ಸನ್ನಿವೇಶ. 

ಇನ್ನು ಸಣ್ಣ ಕುಟುಂಬ ಹೊಂದಿದ ಕಾರ್ಮಿಕನಿಗೆ ಮಕ್ಕಳ ಆರೋಗ್ಯ ರಕ್ಷಣೆಯ 
ಬಗ್ಗೆ ಖಚಿತವಾದ ಜ್ಞಾ ನ ಬೇಕಾಗುತ್ತದೆ. ಮಕ್ಕಳಿಗೆ ತಗಲುವ ಸೋಂಕುರೋಗ 
ಗಳ, ನವಜಾತ ಧನುರ್ವಾಯ್ಕು ಪೋಲಿಯೊ, ಕ್ಷಯ, ದಡಾರ ಮತ್ತು ಗಂಟಲು 
ಮಾರಿಯಂಥ ರೋಗಗಳ ಬಗ್ಗೆ ಮತ್ತು ಅವುಗಳಿಗೆ ಮುಂಜಾಗ್ರತಾ ಕ್ರಮವಾಗಿ 
ಹಾಕಿಸಬೇಕಾದ ಚುಚ್ಚುಮದ್ದುಗಳ ಬಗ್ಗೆ ಅರಿವು ಇರುವುದು ಬಹಳ ಅವಶ್ಯಕ. 
ಸಣ್ಣ ಕುಟುಂಬಕ್ಕಾಗಿ ಕೇವಲ ಕೆಲವೇ ಮಕ್ಕಳನ್ನು ಹೆರುವುದಲ್ಲದೆ ಅವರ ಸರಿಯಾದ 
ಪಾಲನೆ ಪೋಷಣೆ ಮಾಡುವ ಹೊಣೆಯೂ ಪಾಲಕರದಾಗಿರುವದರಿಂದ ಈ ಕ್ರಮಗಳು 
ಜನಸಂಖ್ಯಾ ಶಿಕ್ಷಣದ ಅಂಗವಾಗಿ ಸೇರಿಕೊಳ್ಳುತ್ತವೆ. 

ಜನಸಂಖ್ಯಾ ಶಿಕ್ಷಣವನ್ನು ಔದ್ಯೋಗಿಕ ಕಾರ್ಮಿಕರಿಗೆ ಮುಟ್ಟಿ ಸುವ ಜವಾಬ್ದಾರಿ 
ಪ್ರತಿಯೊಂದು ಉದ್ದಿಮೆಯ ಹೊಣೆಗಾರಿಕೆಯಾಗಿದೆ. ಇದು ಕಾರ್ಮಿಕ ಸಂಘಗಳ 
ಬೇಡಿಕೆಯಲ್ಲೊಂದಾಗಬೇಕು. ನಿರ್ದಿಷ್ಟವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 
ಸಭೆ, ನಿಚಾರಗೋಸ್ಕಿ, ಚರ್ಚಾಕೂಟ ಮುಂತಾದವುಗಳನ್ನು ನೆರವೇರಿಸಿ ಕಾರ್ಮಿಕನ 
ಜ್ಞಾನ ನಕಾಶೆಯನ್ನು ವಿಸ್ತರಿಸಿ ಆ ದಿಶೆಯಲ್ಲಿ ಅವನು ಕಾರ್ಯಪ್ರವರ್ತನಾಗುವಂತೆ 
ಬಿಂಬಿಸುವದೀ ಜನಸಂಖ್ಯಾ ಶಿಕ್ಷಣದ ಉದ್ದೇಶ, ಉಳಿದ ಕೆಲವು ಕಾರ್ಮಿಕ ಸಮೂಹೆ 
ಗಳಾದ ಕೃಷಿ, ಗಣಿ ಮತ್ತು ಇತಕೆ ಸಮೂಹಗಳಿಗಿಂತಲೂ ಓದ್ಯೋಗಿಕ ಕಾರ್ಮಿಕ 
ವೈಚಾರಿಕತೆಯನ್ಲಿ ಮುಂಚೂಣಿಯಲ್ಲಿದ್ದು ಜನಸಂಖ್ಯಾ ಶಿಕ್ಷಣದ ಅರಿವು ಮೂಡಿಸು 
ವದು ಸುಲಭನಾಗಬಹಃದೆಂದು ನನ್ನ ಅಭಿಪ್ರಾಯ. ಆದ್ದರಿಂದ ಕಾರ್ಮಿಕರ ಜೀವನ 


ಔದ್ಯೋಗಿಕ ಕಾರ್ಮಿಕರಿಗಾಗಿ ಜನಸಂಖ್ಯಾ ಶಿಕ್ಷಣ 


೭೫ 


ಮಟ್ಟಿವನ್ನು ಸುಧಾರಿಸುವಲ್ಲಿ sed ಶಿಕ್ಷಣ ಉತ್ತಮ ಪಾತ್ರವಹಿಸಬಲ್ಲುದೆಂದು 
ನನ್ನ. ಹ. | 


೫೫ 


ಸ್ನ 


ಆಧಾರ ಗ್ರಂಥಗಳು 
Mascarenhas 11. N. (1974) 
Population Education for Quality of Life, 
Family Welfare Centre, Bangalore. 


Ananth Subba Rao ಓ, 5. (1973) 

Role of Teachers in Population Education, 
Population Education Project, Bangalore. 
Namjoshi ಆ, K. (1978) 

Health and Population Education, 
Nandadeep Prakashan. 

NCERT (1979) 

Population Education: A conceptual 
Framework, NCERT, New Delhi 


ಫಾಸಲಕರ ಮತ್ತು ಹೆಗ್ಗೆ, ಆರ್‌, ವ್ಹಿ. (1980) 
ಜನಸಂಖ್ಯಾ ಶಾಸ್ತ್ರ ಜ್‌ (3 ಪ್ರಕಾಶನ, ಭದ್ರಾವತಿ. 


ಕಟ್ಟಿಮನಿ ಸಿ. ವ್ಹಿ. (1979) 
ಜನಸಂಖ್ಯಾ ಸಮಸ್ಯೆ ಮತ್ತು ಅದರ ಪರಿಣಾಮ 
ಎಫ್‌. ಪಿ. ಎ, ಆಫ್‌, ಇಂಡಿಯಾ, ಧಾರವಾಡ. 


ಶೇಷಗಿರಿರಾವ, ಕೆ, (1972) 
ಜನಸಂಖ್ಯಾ ಶಿಕ್ಷಣ ತರಬೇತಿ. 


ಸಾಮಾಜಿಕ ಮತ್ತು ಮನೋವೈಜ್ಞಾನಿಕ ಸಂಶೋಧನಾ ಸಂಸ್ಥೆ, 


ಬೆಂಗಳೂರು, 


ಅನುನಾದದ ರೂಪರೇಷೆಗಳು 


Es ಅರಾ ಾಸ ಇನಾಸನ ಕೆ ತಂ ಇಇ ಜಾಜಾಣಣತ ಈ 441 


_-ಎಚ್‌. ಎಂ. ಮಹೇಶ ೈರೆಯ್ಯ 


ಒಂದು ಭಾಷೆಯ ಅರ್ಥವತ್ತಾದ ಅನುಭವಗಳನ್ನು ಮತ್ತೊಂದು ಭಾಷೆಗೆ 
ಕೊಂಡ್ಯೊಯ್ಯುವುದೇ ಅನುವಾದ, ಇದನ್ನು ಕೆಲವರು ಭಾಷಾಂತರವೆಂದು, ಮತ್ತೆ 
ಕೆಲನರು ತರ್ಜುಮೆ ಎಂದು ಕರೆಯುತ್ತಾರೆ. ಭಾಷಾಂತರವೆಂದರೆ ಯಾವುದೇ 
ಒಂದು ಭಾಷೆಯಲ್ಲಿರುವ ಬರಹ ಅಥವಾ ಮಾತನ್ನು ಇನ್ನೊಂದು ಭಾಷೆಯಲ್ಲಿ ಸಾದರ 
ಪಡಿಸುವುದು ಎಂದರ್ಥ. ಇದನ್ನೇ ಭಾಷೆಯ ಅಂತರ ಎಂದು ಸುಲಭವಾಗಿ ಹೇಳ 
ಬಹುದು. ಗೊತ್ತಿಲ್ಲದ ಭಾಷೆಯೊಂದರ ಬರಹ ಅಥವಾ ಮಾತು ಏನನ್ನು ತಿಳಿಸು 
ತ್ತದೆ ಎಂಬುದನ್ನು ಇನ್ನೊಂದು ಭಾಷೆಯವರು ತಿಳಿಯುವ ಅಗತ್ಯದಿಂದಾಗಿ ಅನು 
ವಾದ ಅಥವಾ ಭಾಷಾಂತರದ ಅವಶ್ಯಕತೆ ಇದೆ. ಭಾರತದಲ್ಲಿ ಹಲವಾರು ಭಾಷೆ 
ಗಳಿವೆ. ಒಂದು ಭಾಷೆಯವರು ಮತ್ತೊಂದು ಭಾಷೆಯನ್ನು ಅರಿಯಲು ಅನುವಾದದ 
ಅವಶ್ಯಕತೆ ಇದೆ. ಅಮೇರಿಕಾ, ರಷ್ಯಾ, ಜರ್ಮನ್‌, ಜಪಾನ್‌, ಫ್ರಾನ್ಸ ಮುಂತಾದ 
ದೇಶಗಳ ವೈಜ್ಞಾ ನಿಕ ಪ್ರಗತಿ, ವ್ಯವಹಾರ, ಸಾಹಿತ್ಯ ಮುಂತಾದವುಗಳನ್ನು ಅರಿ 
ಯಲು ಇಂಗ್ಲೀಷ್‌, ರಶಿಯನ್‌, ಜರ್ಮನ್‌, ಜಪಾನೀಸ್‌, ಫ್ರೆಂಚ್‌ ಮುಂತಾದ 
ಭಾಷೆಗಳ ಅನುವಾದವನ್ನು ಮಾಡುವುದರಿಂದ ಮಾತ್ರ ನಾವು ಅರ್ಥಮಾಡಿಕೊಳ್ಳು 
ವುದು ಸಾಧ್ಯವಾಗುತ್ತದೆ. ಆದ್ದರಿಂದ ಅನುವಾದ ಆಧುನಿಕ ಬದುಕಿಗೆ ಬೇಕಾದ 
ಬಹಳ ಮಹತ್ವದ ಮತ್ತು ಉಸಯುಕ್ತ ಜ್ಞಾನಶಾಖೆಯಾಗಿದೆ. 


ಅನುವಾದದಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳಿನೆ,ಓಂದನೆಯ ಪ್ರಕಾರ, 
ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದಿಸುವುದು. ಅಂದಕೆ ಇಲ್ಲಿ 
ಎರಡು ಭಾಷೆಗಳ ನಡುವೆ ಅನುವಾದ ಕಾರ್ಯ ನಡೆಯುತ್ತದೆ. ಇದನ್ನು ಇಂಗ್ಲೀಷಿನಲ್ಲಿ 
Inter 1178081 translation ಎಂದು ಕರೆಯುತ್ತಾರೆ, ಉದಾಹರಣೆಗೆ ಇಂಗ್ಲೀಷಿ 
ನಿಂದ ಕನ್ನಡಕ್ಕೆ ಅನುವಾದಿಸುವುದು, ಅಥವಾ ಹಿಂದಿಯಿಂದ ತೆಲುಗಿಗೆ ಅನುವಾದಿ 
ಸುವುದು. ಎರಡನೆಯ ಪ್ರಕಾರವೆಂದರೆ, ಒಂದೇ ಭಾಷೆಯ ಒಂದು ಹಂತದಿಂದ ಅಡೇ 
ಭಾಷೆಯ ಮತ್ತೊಂದು ಹಂತಕ್ಕೆ ಅನುವಾದಿಸುವುದು. ಇದನ್ನು ಇಂಗ್ಲೀಷಿನಲ್ಲಿ 
Intralingual translation ಎಂದು ಕರೆಯುತ್ತಾರೆ. ಉದಾಹರಣೆಗೆ ಹಳಗನ್ನ 
ಡದಿಂದ ಹೊಸಗನ್ನಡಕ್ಕೆ ಅನುವಾದ ಮಾಡುವುದು. ಹಳಗನ್ನಡದಲ್ಲಿ ಇರುವ ಭಾಷೆ, 
ಈಗಿರುವ ಹೊಸಗನ್ನಡದ ಭಾಷೆಗಿಂತ ಭಿನ್ನವಾಗಿದೆ. ಹಾಗಾಗಿ ಹಳೆಗನ್ನಡದಲ್ಲಿರುವ 


ಅನುವಾದದ ರೂಪರೇಷೆಗಳು ೬೭ 


ವಿಷಯವನ್ನು ತಿಳಿಸಬೇಕಾದಕಿ ಅದನ್ನು ಹೊಸಗನ್ನಡಕ್ಕೆ ಅನುವಾದಿಸಬೇಕಾಗು 
ತ್ತದೆ, ಇಲ್ಲಿ ಅನುವಾದಕ್ರಿಯೆ ಎರಡು ಭಾಷೆಗಳ ನಡುವೆ ನಡೆಯದೆ. ಒಂದೇ 
ಭಾಷೆಯ ಎರಡು ಘಟ್ಟಿಗಳ ನಡುವೆ ನಡೆಯುತ್ತದೆ. 
ಅನುವಾದದ ವ್ಯಾಖ್ಯೆ : 

ಅನುವಾದವೆಂದರೆ ಕ್ಯಾಟ್‌ಫರ್ಡನ ದೃಷ್ಟಿಯಲ್ಲಿ "ಮೂಲ ಭಾಷೆಯ ಪಠ್ಯ 
ಸಾಮಗ್ರಿಯನ್ನು ಉದ್ದಿಷ್ಟ ಭಾಷೆಯ ಪಠ್ಯ ಸಾಮಗ್ರಿಯನ್ನಾಗಿ ಪರಿವರ್ತಿಸುವುದು, 
ಅಂದರೆ ಅನುವಾದಕ್ರಿಯೆಯಲ್ಲಿ ಒಂದು ಮೂಲಭಾನೆ ಇರುತ್ತೆದೆ. ಮೂಲಭಾಷೆ 
: ಯಲ್ಲಿರುವ ಕೃತಿಯನ್ನು ಯಾವ ಭಾಷೆಗೆ ಅನುವಾದಿಸುವ ಉಜ್ಜೀಶವಿಜಿಯೋ 
ಅದನ್ನೇ ಉದ್ದಿ ಷ್ಟಭಾಷೆ ಎಂದು ಕರೆಯುತ್ತಾರೆ. ಮೂಲಭಾಷೆಯ ಪಠ್ಯ ಸಾಮಗ್ರಿ 
ಯನ್ನು ಉದ್ದಿ ಷ್ಟಭಾಷೆಯ ಪಠ್ಯಸಾಮಗ್ರಿಯನ್ನಾಗಿ ಪರಿವರ್ತಿಸುವುದೆಂದರೆ: 
ಸಂವಾದಿಪದಗಳ ಬಳಕೆಯ ಮೂಲಕ ಪಠ್ಯಸಾಮಗ್ರಿಯನ್ನು ಬೇಕೆ ಭಾಷೆಗೆ ಪರಿ 
ವರ್ತಿಸುವುದು. ಅಂದಕೆ ಎರಡು ಭಾಷೆಗಳ ಜಿ ಸಾಮ್ಯತೆಯನ್ನು ಸಾಧಿಸುವುದು. 
ಎರಡು ಭಾಷೆಗಳಲ್ಲಿ ಎಷ್ಟೇ ಸಮಾನಾಂಶಗಳಿದ್ದರೂ ಭಿನ್ನತೆ ಇದ್ದೇ ಇರುತ್ತದೆ. 
ಎರಡು ಭಾಷೆಗಳ ನಡುವೆ ಸಮಾನತೆ ಹೆಚಿ ತ್ರಿದಷ್ಟು ಸಂವಾದಿಸದ(Equivalent word) 
ಗಳನ್ನು ಪೂರೈ ಸುವ ಕ್ರಿಯೆ ಸುಲಭವಾಗುತ್ತದೆ. ಅಂತೆಯೇ ಭಿನ್ನತೆ ಅಧಿಕವಾದಷ್ಟು 
ಅನುವಾದಕಾರ್ಯ ಜಟಲವಾಗುತ್ತದೆ. ಅನುವಾದರೀತಿಗಳಿಗನುಗುಣವಾಗಿ 
ಸಂವಾದಿಪದಗಳನ್ನು ಪೂರೈಸುವ ಕ್ರಿಯೆ ಭಿನ್ನವಾಗುತ್ತಾ ಹೋಗುತ್ತದೆ. 

ಸಾಮಾನ್ಯವಾಗಿ ವೈಜ್ಞಾ ನಿಕ ಶಾಸ್ತ್ರಸಾಹಿತ್ಯ ಮತ್ತು ಸಾಮಾಜಿಕಶಾಸ್ತ್ರ 
ಸಾಹಿತ್ಯಗಳ ಅನುವಾದದಲ್ಲಿ ಸಂವಾದಿ ಪದಗಳನು ಸ ಪೂರೈಸುವ ಕ್ರಿ ಕ,ಯೆ ಕಠಿಣವೆನಿಸ 
ದಿದ್ದರೂ ಸ ಸೈ ಜನಶೀಲ ಸಾಹಿತ್ಯದ ಅನುವಾದದಲ್ಲಿ ಮಾತ್ರ ಕಠಿಣವಾಗುತ್ತದೆ. ಇದಕ್ಕೆ 
ಕಾ ಸೃಜನಶೀಲ ಸಾಹಿತ ದಲ್ಲಿ, ನಿಶಿಷ್ಟ ರೀತಿಯಲ್ಲಿ ಸ ಸೃಜನಗೊಂಡ ಪಠ್ಯವನ್ನು 
ಸಂವಾದಿ ಪದಗಳ ಮೂಲಕ ME "ಭಾಷೆಗೆ ಕೂಪಾಂತಂಕೊಳಿಸುವಾಗ ಅನೇಕ 
ಅರೆಕೊರೆಗಳುಂಬಾಗುತ್ತವೆ. 
ಅನುವಾದ ಪ್ರಕಾರಗಳು: 


ಅನುವಾದದಲ್ಲಿ ಅನೇಕ ಪ್ರಕಾರಗಳಿವೆ. ಅವುಗಳೆಂದರೆ 
ಶಬಾ ್ಲಿನುವಾದ (Word by word translation) 
ಸಂಗ್ರಹಾ *ನುವಾದ (Epitome) 

ಭಾವಾನುವಾದ (Para-phrasing) 

ವಿಸ್ತರಣೆ (Expansion) 

ರೂಪಾಂತರ (Aಲdಷ೩ptಡation) 

ಅಂಶಿಕ ಅನುವಾದ (Partial translation). 


೬೮ ಕರ್ನಾಟಕ ಭಾರತಿ 


೧. ಶಬ್ದಾ ನುನಾದ : ಮೂಲಭಾಷೆಯ ಶಬ್ದ ಗಳನ್ನು ಅನುವಾದಿಸ 
ಬೇಕಾದ ಭಾಷೆಯ ” ಸಂವಾದಿಶಬ್ದ ಗಳಲ್ಲಿ ಇಡುವುದನ್ನೇ ಕಬಾ  ನುವಾದ ಎಂದು ಕರೆ 
ಯುತ್ತಾರೆ. ಶಬ್ದಶಃ ಅನುವಾದ ಅನೇಕ ವೇಳೆ ಹೇಳಬೇಕಾದ ಅರ್ಥವನ್ನು ಹೇಳದೆ 
ಸೋತುಬಿಡುತ್ತದೆ. ಕೆಲವು ಸಲ ಸರಿಯಾದ ಅರ್ಥವನ್ನು ನೀಡುತ್ತದೆ. ಅಂದರೆ 
ಎಲ್ಲ ಸಂದರ್ಭಗಳಲ್ಲಿಯೂ ಶಬ್ದಾ ನುವಾದ ಸರಿಯಾಗಿರುತ್ತದೆ ಎಂದು ಹೇಳಲಾಗುವು 
ದಿಲ್ಲ. ಸಂದರ್ಭಕ್ಕೆ ತಕ್ಕಂತೆ ಅನುವಾದಕ ಹೇಗೆ ಅನುವಾದಿಸಬೇಕೆಂಬುದನ್ನು ನಿರ್ಧ 1 
ರಿಸಬೇಕಾಗುತ್ತದೆ. 


ಉದಾಹರಣೆಗೆ "Water board’ ಎಂಬ ಇಂಗ್ಲೀಷ್‌ ರೂಪವನ್ನು ಶಬ್ದಶಃ 
ಕನ್ನಡಕ್ಕೆ ಅನುವಾದಿಸಿದಾಗ "ನೀರಿನ ಹಲಗೆ' ಯಾಗುತ್ತದೆ. ಆದರೆ “ನೀರಿನ ಹಲಗೆ' 
ಎಂಬ ಅರ್ಥದ ರೂಪದಲ್ಲಿ ಇಂಗ್ಲೀಷಿನ ರೂಪದ ಅರ್ಥವನ್ನು ಬಿಂಬಿಸಲು ಸೋಲು 
ತ್ತದೆ... "Water board’ ಎಂಬ ರೂಪ “ಜಲಮಂಡಳಿ” ಎಂದು ಅನುವಾದೆ 
ಗೊಂಡಾಗ ಮಾತ್ರ ಅದು ಸರಿಯಾದ ಅರ್ಥವನ್ನು ನೀಡುವಲ್ಲಿ ಯಶಸಿ ಯಾಗುತ್ತದೆ. 
ಹೀಗೆಯೇ ಕನ್ನಡದಿಂದ ಇಂಗ್ಲೀಷಿಗೆ “ಕರಿಮಣಿ” ಎಂಬ ರೂಪವನ್ನು black 
0666 ಎಂದು ಅನುವಾದಿಸಿದಾಗ ಅದು ತನ್ನ ಮೂಲಾರ್ಥವನ್ನು ಕೊಡಲು ಸೋಲು 
ತ್ರಡೆ. ಕರಿಮಣಿ ಎಂದರೇನು ಎಂಬುದನ್ನು ಒಂದು ಪದದಲ್ಲಿ ಹೇಳುವುದಕ್ಕಿಂತ 
ವಿವರವಾಗಿ ವಿವರಿಸಬೇಕಾಗುತ್ತದೆ. boy fell fn the well "ಹುಡುಗ ಬಿದ್ದ 
ಒಳಗೆ ಬಾವಿ' ಎಂದರೆ ಏನೂ ಅರ್ಥವಾಗುವುದಿಲ್ಲ. "ಹುಡುಗ ಬಾವಿಯೊಳಗೆ ಬಿದ್ದ? 
ಎಂಬುದು ಈ ವಾಕ್ಯದ ಅರ್ಥ. ಶಬ್ದಶಃ ಅನುವಾದ ಎಷ್ಟೋ ಸಲ ಸರಿಯಾದ 
ಅರ್ಥವನ್ನು ನೀಡುವುದಿಲ್ಲ. 


೨. ಸಂಗ್ರಹಾನುವಾದ : ಮೂಲಪಠ್ಯದ ಆಶಯವನ್ನು ಸಂಗ್ರಹಿಸಿ 
ಸಾರರೂಪದಲ್ಲಿ ಹೇಳುವುದನ್ನು ಸಂಗ್ರಹಾನುವಾದ ಎನ್ನುತ್ತಾರೆ. "ಪಠೃಸಾಮಗ್ರ) 
ವಿಸ್ತಾರವಾದ ವಿವರಣೆಯನ್ನೊಳಗೊಂಡು ದೀರ್ಫವಾಗಿ ಎ ಲ್ಪಟ್ಟಿದ್ದರೆ ಅದರ 
ಮುಖ್ಯ ಭಾಗಗಳನ್ನು ಸಂಗ್ರಹಿಸಿ ಮತ್ತೊಂದು ಭಾಷೆಯಲ್ಲಿ ಸಂಗ್ರಹರೂಪದಲ್ಲಿ 
ವ್ಯಕ್ತಪಡಿಸುವುದನ್ನೇ ಸಂಗ್ರಹಾನುವಾದೆ (epitome) ಎಂದು ಕರೆಯುತ್ತಾರೆ. 
ಮೂಲಕೃತಿ ಸುದೀರ್ಫವಾಗಿರುವುದರಿದ ಅದನ್ನು ಅಷ್ಟು ವಿವರವಾಗಿ ಅನುವಾದಿಸು 
ವುದು ಅನನಶ್ಯಕನೆಂದು ಅನುವಾದಕ ಅರಿತಾಗ ಈ ರೀತಿಯ ಸಂಗ್ರಹಾನುವಾದದ 
ಅವಶ್ಯಕತೆ ತಲೆಯೋರುತ್ತದೆ, ಮೂಲಕೃತಿಯಲ್ಲಿ ಬಂದ ವಿವರಣೆ ಅನುವಾಡದಲ್ಲಿ 4 
ಅನಗತ್ಯವೆನಿಸಿದಾಗ ಅದರ ಸಂಗ್ರಹ ರೂಪವನ್ನು ಅನುವಾದಕ ಮ 4 

೩. ವಿಸ್ತರಣೆ : ಮೂಲಪಕ್ಯದ ಆಶಯನನ್ನು ಹೆಚ್ಚು ಸ್ಪಷ್ಟಗೊಳಿಸಲು : 
ಹಾಗೂ ಅದನ್ನು "ಹೆಚ್ಚು ಸ್ರಭಾವಗೊಳಿಸಲು ರಗೆ ಇ ರ, "ಹೇಳದೇ ತ 
ತ್ತದೆ, ಮೂಲಸರೃಕ್ಕಿಂತ ಅನುವಾದ ಹೆಚ್ಚು ವಿ ತ್ತದೆ. 


ee 


ಅನುವಾದದ ರೂಪರೇಷೆಗಳು ೭೯ 


ಹಾನುವಾದದಲ್ಲಿ ಪಠ್ಯವನ್ನು ಸಂಕ್ಷೇಪಿಸಿ ಹೇಳಿದರೆ, ವಿಸ್ತರಣೆಯಲ್ಲಿ ಪಠ್ಯವನ್ನು ಹೆಚ್ಚು 
ವಿಸ್ತಾರಗೊಳಿಸಿ ಹೇಳುತ್ತಾರೆ, ಯಾವುದು ಮೂಲಭಾಸಷೆಯಲ್ಲಿ ಸಂಕ್ಷೇಪವಾಗಿ, 
ಕಡಿಮೆ ಮಾತುಗಳಲ್ಲಿ ವ್ಯಕ್ತವಾಗಿಜೆಯೋ ಅದನ್ನು ಅನ್ಯಭಾಷೆಗೆ ತರುವಾಗ ತೀರ 
ಸಪ್ಪೆ ಎನಿಸಬಹುದು. ಆದ್ದರಿಂದ ಅದನ್ನು ವಿವರಿಸಿದರೆ ಸೂಕ್ತ ಎಂದು ಅನುವಾದಕ 
ಬಯಸಿದರೆ ಆಗ ಅದು ವಿಸ್ಮರಣೆಗೊಂಡು ವ್ಯಕ್ತವಾಗುತ್ತದೆ. ಹೆಚ್ಚಾಗಿ ಈ ರೀತಿಯ 
ವಿಸ್ತರಣೆ ಒಂದು ನಿರ್ದಿಷ್ಟ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಿಶೇಷ ಪದಗಳು 
ಬಳಕೆಯಾಗುತ್ತಿದ್ದಾಗ ಹೆಚ್ಚು ಉಪಯುಕ್ತವಾಗುತ್ತದೆ. “ಕಾಯಕ” ಎಂಬ ವೀರಶೈವ 
ಸಿದ್ಧಾಂತದ ಪದವನ್ನು ಇಂಗ್ಲೀಷಿಗೆ ಅನುವಾದಿಸುವಾಗ ವಿಸ್ತರಣೆ (Expansion) 
ಹೆಚ್ಚು ಉಪಯುಕ್ತ. 


೪. ಭಾವಾನುವಾದ : ಭಾವಾನುವಾದದಲ್ಲಿ ಅನುವಾದಕ ಮೂಲವಸ್ತುವಿನ 
ಆತ್ಮದ ಕಡೆಗೆ ವಿಶೇಷ ಲಕ್ಷ ತಿವನ್ನು ವಹಿಸುತ್ತಾನೆ. ಒಂದು ಮೂಲಕೃತಿ ಅನುವಾದಕ್ಕೆ 
ನಿಲುಕದಿರುವಾಗ, ಅದರ ಭಾಷಾರಚನೆಯ ವಿಶಿಸ ತೆ, ಅನ: ನಾದಗೊಳ್ಳಬೇಕಾದ 
ಭಾಷಾರಚನೆಗಿಂತ ಭಿನ್ನವಾಗಿರುವಾಗ, ಮೂಲಕೃತಿಯ ಸೊಬಗನ್ನು ಉಳಿಸಿಕೊಂಡು 
ಅಭಿವ್ಯಕ್ತಿ ಸಲು ಅನುವಾದಕ ಬಳಸುವ ತಂತ್ರವೆಂದರೆ ಭಾವಾನುವಾದ (Para-phra- 
8178). ಮೂಲದ ಕೃತಿಯ ಭಾವವನ್ನು ಮಾತ್ರ ಗಮನದಲ್ಲಿಟ್ಟು )ಿ ಕೊಂಡು ತನ್ನ 
ಉದ್ದೇಶಕ್ಕನುಗುಣವಾಗಿ ಮೂಲದ ವಿವೇಚನೆಯನ್ನು ಅನ್ಯಭಾಷೆಯಲ್ಲಿ ಹಿಗ್ಲಿಸ 
ಬಹುದು, ಇಲ್ಲವೇ ಕುಗ್ಗಿ ಸಬಹುದು. ಮೂಲಕೃತಿಯ ಅಭಿವ್ಯಕ್ತಿಯ ತಂತ್ರ 
ಬದಲಾದಾಗ ಅದಕ್ಕನುಸರಿಸಿ ವಿವರಗಳನ್ನು ಕಡಿಮೆ ಮಾಡಬಹುದು ಇಲ್ಲವೆ ಅದನ್ನು 
ವಿಸ್ತಾರಗೊಳಿಸಬಹುದು. ಆದರೆ ಮೂಲಕೃತಿಯ ಕಥಾವಸ್ತು, ಪಾತ್ರಚಿತ್ರಣ, ಪಾತ್ರ 
ಗೆಳ ಹೆಸರು ಮುಂತಾದವುಗಳಲ್ಲಿ ಯಾವುದೇ ಭಿನ್ನತೆ ಮಾಡುವುದಿಲ್ಲ. ಭಾವಾನುವಾದ 
ಹೆಚ್ಚು ಸರಿಹೊಂದುವುದು ಶಾಸ್ತ್ರೀಯ ಕೃತಿಗಳಿಗಿಂತ ಸೃಜನ್ಮಾಕ ಕೃತಿಗಳಿಗೆ. ಏಕೆಂದಕೆ 
ಸೃಜನಾತ್ಮಕ ಕೃತಿಗಳಲ್ಲಿ ಸೂಕ್ಷ್ಮ ಕಲ್ಪನಾವಿಲಾಸ ಮತ್ತು ಭಾವಪೂರ್ಣತೆ 
ವ್ಯಕ್ತವಾಗಿರುತ್ತದೆ. ಆದ್ದರಿಂದ ಭಾವಾನುವಾದದಲ್ಲಿಯೂ ಮೂಲಕೃತಿಯ ರಚನೆ- 
ಯಂತೆ ಸಹೆಜವಾಗಿಯೇ ಸೃಜನಶೀಲತೆ, ಕಲ್ಪನಾ ಸಾಮರ್ಥ್ಯಗಳು ವ್ಯಕ್ತವಾಗಿರುತ್ತವೆ. 
ಭಾವಾನುವಾದಮಾಡುವ ಅನುವಾದಕನಿಗೆ ತನ್ನ ಅನುವಾದದಲ್ಲಿ ತನ್ನ ಕ್ರಿಯಾಶೀಲ 
| ಪ್ರತಿಭೆಯನ್ನು, ಸ ಕ್ರೈತೆಂತ್ರ ಶೈಲಿಯನ್ನು ಒಡಗೂಡಿಸಿಕೊಳ್ಳಲು ಹಾಗೂ ಅದನ್ನು 

ಪ್ರದರ್ಶಿಸಲು ಹೆಚ್ಚಿನ ಅವಕಾಶವಿರುತ್ತದೆ. ಹಾಗಾಗಿ ಭಾವಾನುವಾದ ಅನುವಾದಕನ 
 ಸ್ವಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. ಕನ್ನಡದಲ್ಲಿ ಕುವೆಂಪುರವರು 8೦%! 
Browning ನ The pied piper of Hanover ಕವಿತೆಯನ್ನು "ಬೊಮ್ಮನ 
p ಕೆಂದರ ಜೋಗಿ” ಎಂಬ ಹೆಸರನ್ನಿಟ್ಟು ಭಾವಾನುವಾದ ಮಾಡಿದ್ದಾರೆ, ಇದು 
ತೆಯೇ ಕನ್ನಡದಲ್ಲಿ ಹೆಚ್ಚು ಸರಿಣಾಮಕಾರಿಯಾಗಿ ಮೂಡಿಬಂದಿರುವುದು 


೮೦ ಕರ್ನಾಟಕ ಭಾರತಿ 


ಕುವೆಂಪು ಅವರ ಕ್ರಿಯಾಶೀಲತೆ ಹಾಗೂ ಅನುವಾದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. 
ಅಂತೆಯೇ ಬಿ.ಎಂ. ಶ್ರೀಯವರ ಇಂಗ್ಲೀಷ ಗೀತೆಗಳಲ್ಲಿ ಈ ರೀತಿಯ ಭಾವಾನುವಾದ 
ಹೆಚ್ಚಿನ ಸ್ಥಾನವನ್ನು ಗಳಿಸಿಕೊಂಡಿರುವುದು ತಿಳಿಯುತ್ತದೆ. 


೫. ರೊಸಾಂತರೆ : ಅನುವಾದದ ಒಂದು ಪ್ರಕಾರವಾದ ರೂಪಾಂತರೆ 
(Adaptation) ಹೆಸರೇ ಹೇಳುವಂತೆ ಮೂಲಕೃತಿಯನ್ನು ಅನುಕೂಲಕ್ಕೆ ತಕ್ಕಂತೆ 
ಬದಲಾಯಿಸಿಕೊಳ್ಳುವ ಕ್ರಿಯೆಯನ್ನು ಸೂಚಿಸುತ್ತದೆ, ಒಂದು ಭಾಷೆಯ ಸಂಸ್ಕೃತಿಯ 
ವಿಶಿಷ್ಟ ಅಂಶಗಳಿಂದೆ ಮೂಡಿಬಂದ ಸಾಹಿತ್ಯಕೃತಿಯನ್ನು ಮತ್ತೊಂದು ಭಾಷೆಯ 
ಸಂಸ್ಕೃತಿಯ ಪರಿಸರದಲ್ಲಿ ಅದನ್ನು ಅಳವಡಿಸಿ, ಆ ಸಂಸ್ಕೃತಿಗೆ ಸರಿಹೊಂದುವಂತೆ 
ಅಳವಡಿಸಿ ವ್ಯಕ್ತಪಡಿಸತೊಡಗಿದಾಗ ಮೂಲಕೃತಿಯಲ್ಲಿನ ಹೆಸರುಗಳು ಬದಲಾಗ- 
ಬಹುದು, ಕಥಾವಸ್ತುವಿನಲ್ಲಿ ಮಾರ್ಪಾಡಾಗಬಹುದು, ಕಾಲ, ಪರಿಸರದಲ್ಲಿ 
ಬದಲಾಗಬಹುದು, ಇಲ್ಲವೇ ಮೂಲಕೃತಿಯಲ್ಲಿಲ್ಲದ ಹೊಸ ಅಂಶ ಅನುವಾದದಲ್ಲಿ 
ಸೇರ್ಪಡೆಯಾಗಬಹುದು. ಹೀಗೆ ರೂಪಾಂತರಗೊಳಿಸುವ ಕ್ರಿಯೆ ಇತರ ಅನುವಾದ 
ಪ್ರಕಾರಗಳಿಗಿಂತ ಭಿನ್ನವಾಗಿರುತ್ತದೆ. ಈ ರೀತಿ ಮಾರ್ಪಾಡನ್ನು ಮಾಡಲು 
ಅನುವಾದಕರಿಗೆ ಅನೇಕ ಕಾರಣಗಳಿರುತ್ತವೆ. ಅನುವಾದಿತ ಭಾಷೆಯಲ್ಲಿ ಯಾರಿಗಾಗಿ 
ಕೃತಿರಚಿಸಬೇಕಾಗಿದೆಯೋ ಅವರಿಗೆ ಮೂಲದ ಚೌಕಟ್ಟಿನಲ್ಲಿಯೇ ಕೃತಿಯನ್ನೊದಗಿಸಿ- 
ದಕ್ಕೆ. . ಅದು ಹೆಚ್ಚು ಪರಿಣಾಮವನ್ನು ಮಾಡದಿರಬಹುದು. ಆದ್ದರಿಂದ ಆ 
ಕೃತಿಯನ್ನು ಬದಲಾಯಿಸಿ ತನಗೆ ಸರಿಹೊಂದುವಂತಹ ಸ್ಥಳ, ಪಾತ್ರದ ಹೆಸರು 
ತ ಮುಂತಾದವುಗಳನ್ನು ಬದಲಾಯಿಸಿ ಮೂಲಕೃತಿಯನ್ನು ಅನುವಾದಿಸಬೇಕಾದ 
ಭಾಷೆಯ ಸಂಸ್ಕೃತಿಗೆ ತಕ್ಕಂತೆ ಅಳವಡಿಸಬೇಕಾಗುತ್ತದೆ. ಈ ರೀತಿ ಬದಲಾಯಿಸಿ 
ಪುನರ್ರಚಿಸಿದ ಕೃತಿಯನ್ನೇ ರೂಪಾಂತರ ಎಂಬು ಕರೆಯುತ್ತಾರೆ. ಉದಾಹರಣೆಗೆ 
ಕುವೆಂಪುರವರ ಶೇಕೃಪೀಯರನ 1೩8೫11೩! ನಾಟಕವನ್ನು "ರಕ್ತಾಕ್ಷಿ'ಯನ್ನಾಗಿ 
Tempest ನಾಟಕವನ್ನು “ಬಿರುಗಾಳಿ'ಯಾಗಿ ರೂಪಾಂತರಿಸಿದ್ದಾರೆ, ಕುವೆಂಪು. 
ಅಲ್ಲದೆ ಬಸವಪ್ಪ ಶಾಸ್ತ್ರಿಗಳು ಬಿ.ಎಂ, ಶ್ರೀ.ಮುಂತಾದವರು ಗ್ರೀಕ್‌ ಹಾಗೂ ಇಂಗ್ಲೀಷ 
ನಾಟಿಕಗಳನ್ನು ಕನ್ನಡ ಭಾಷೆಯ ಜಾಯಮಾನಕ್ಕೆ ತಕ್ಕಂತೆ ರೂಪಾಂತರಿಸಿದ್ದಾರೆ. 


೬. ಅಂಶಿಕ ಅನುವಾದ : ಕೆಲವೊಮ್ಮೆ ಕೆಲವು ಪ್ಯಾರಾಗಳನ್ನು 
ಅನುವಾದಿಸಲು ಬಾರದಿದ್ದಾಗ, ಅಥವಾ ಒಂದು ಪಕ್ಸ ಅನುವಾದಿಸಿದರೆ ಅದರ ಸೊಗಸು 
ಕೆಡಬಹುದೆಂಬ ಕಾರಣದಿಂದ ಅದನ್ನು ಹಾಗೆಯೇ ಇಟ್ಟು ಉಳಿದುದನ್ನು 
ಅನುವಾದಿಸಿದರೆ ಅದು ಅಂಶಿಕ ಅನುವಾದವಾಗುತ್ತದೆ. ಕೆಲವು ಸಲ “ನಿಯಮ 
ಗಳನ್ನು ಇಂಗ್ಲೀಷಿನಲ್ಲಿ ಉಲ್ಲೇಖ ಮಾಡಿ ಅದಕ್ಕೆ ವಿವರಣೆಯನ್ನು ಕನ್ನಡದಲ್ಲಿ 
"ಕೊಡುವುದನ್ನು ಅನೇಕರು ಮಾಡುತ್ತಾರೆ.” ಇಂತಹದನ್ನೇೇ ಅಂಶಿಕ ಅನುವಾದ 
(Partial-translation) ಎನ್ನುತ್ತಾರೆ. | 


ಅನುವಾದದ ರೂಪರೇಷೆಗಳ 6೧ 


ಅನುವಾದದ ಪ್ರಭೇದಗಳು : 


ಅನುವಾದದ ಭಿನ್ನ ರೀತಿಗಳನ್ನು ಅನುಸರಿಸಿ ಅನುವಾದದ ವಿವಿಧೆ ಪ್ರಕಾರ- 
ಗಳನ್ನು ಈ ಮೊದಲು ವಿವರಿಸಲಾಗಿದೆ. ಅನುವಾದದ ವಸ್ತುವನ್ನು ಗಮನಿಸಿ 
ಅನುವಾದದ ಪ್ರಭೇದಗಳನ್ನು ಗುರುತಿಸಬಹುದು, ಮುಖ್ಯವಾಗಿ ಕೆಲವರು ಅನುವಾದದ 
ಮೂರು ಪ್ರಭೇದಗಳನ್ನು ಗುರುತಿಸಿದ್ದಾರೆ. 


೧. ವೈಜ್ಞಾನಿಕ ಸಾಹಿಶ್ಯಾನುವಾದ (Translation of Scientific 
literature) 

೨. ಸಾಮಾಜಿಕ ಸಾಹಿತ್ಯಾನುವಾದ (Translation of Social 
Science) 

೩. ಸೃಜನಸಾಹಿಶ್ಯಾನುವಾದ (Translation of Aesthetic 
literature) 


೧. ವೈ ಜ್ಞಾ ನಿಕ ಸಾಹಿತ್ಯಾನುವಾದ : ವೈಜ್ಞಾ ನಿಕ ಸಾಹಿತ್ಯ ಅನುವಾದ- 
ದಲ್ಲಿ ಮೂಲಕ್ಕ 4 ಶಬ್ದಗಳ ಯಥಾವತ್‌ ಅನುವಾದಕ್ಕಿಂತ ವಿಚಾರಗಳನ್ನು 
ಅನುವಾದಿಸುವುದರ ಕಡೆಗೆ ಹೆಚ್ಚು ಗಮನವನ್ನು ಕೊಡಲಾಗುತ್ತದೆ, ಆದ್ದ ರಿಂದಲೇ 
ಇಲ್ಲಿ ಭಾಷೆಗಿಂತ ವಿಷಯದ ಜಿ ಜ್ಞಾ ನ ಹೆಚು ಸಿ ಅವಶ್ಯಕ. ಅಲ್ಲಡೆ ವೈಜ್ಞಾ ನಿಕ 
ಕೃತಿಗಳ ಅನುವಾದದಲ್ಲಿ ಬಳಸುವ ತಂತ್ರ "ಮತ್ತು ಲಿ ಇತರ ಸಾಹಿತ್ಯಿಕ ಕೃತಿಗಳ 
ಅನುವಾದದಲ್ಲಿ ಜಾ ತಂತ್ರ ಮತ್ತು ಶೈಲಿಗಿಂತ ಭಿನ್ನವಾಗಿರುತ್ತ ಡೆ. ವೈಜ್ಞಾ ನಿಕ 
ಸಾಹಿತ್ಯ ಅನುವಾ ಇದದಲ್ಲಿ ಅನುಭವಗಮ್ಯ ವಸು ನಿಷ್ಕ ಘಟನೆಗಳನ್ನು ಪ್ರಮಾಣೀಕರಿಸಿ 
ನೋಡಬಹುದಾದ ಪದಗಳ ಮೂಲಕ ಆದಷ್ಟು ಖಚಿತವಾಗಿ, ಸರಳವಾಗಿ, ಸ್ಪಷ್ಟವಾಗಿ 
ಹೇಳಬೇಕಾಗುತ್ತದೆ. ಆ ಕಾರಣದಿಂದಲೇ ವೈಜ್ಞಾನಿಕ ಸಾಹಿತ್ಯಾನುವಾದಕ ಮೂರು 
ಮುಖ್ಯ ಅಂಶಗಳನ್ನು ಗಮನದಲ್ಲಿಟ್ಟು ಕೊಂಡಿರುತ್ತಾರೆ. 


೧. ಅನುವಾದ ಮಾಡುವ ವಿಷಯದ ಅಂತರಾಳದ ಸ್ಪಷ್ಟ ತಿಳುವಳಿಕೆ. 

೨. ಮೂಲಕೃತಿಯಲ್ಲಿ ಸರಿಯಾಗಿ ಕೆಲವಡೆ ಅಭಿ ವ್ಯಕ್ತ ಯಾಗದಿದ್ದರೂ, ಅದರ 
ಸಾರವನ್ನು ಅರ್ಥಮಾಡಿಕೊಳ್ಳು ವ ಸಾಮರ್ಥ್ಯ. 

೩. ಸರಳ ಹಾಗೂ ನೇರವಾದ ಭಾಷೆಯ ವ ಲಕ ವಿಷಯವನ್ನು 
ವಿವೇಚಿಸುವ ಸಾಮರ್ಥ್ಯ. 


ಈ ಮೂರು ಅಂಶಗಳು ವೈಜ್ಞಾ ನಿಕಸಾಹಿತ್ಯ ಅನುವಾದಕನಿಗಿರಬೇಕಾದ 
ಗುಣಗಳು. ವೈಜ್ಞಾ ನಿಕ ಸಾಹಿತ್ಯ ಅನುವಾದ ಮಾಸ ತಲೆದೋರುವ ಮುಖ್ಯ 
ಪಾರಿಭಾಷಿಕ ಪದಗಳನ್ನು ಬಳಸಬೇಕಾದೂಗ, ಮೂಲ ಪದಕ್ಕೆ ನಮ್ಮಲ್ಲಿರುವ 
ತೊಡಕೆಂದಕಿ ಪಾರಿಭಾಷಿಕ ಪದಗಳ ನಿರ್ಮಾಣ. ಶಬ್ದಗಳನ್ನು ".ೂರೈಸಬಹುದು. 


ಕ 


ಕ 


6೨ ಕರ್ನಾಟಕ ಭಾರತಿ 


ಉದಾಹರಣೆ ೦16 ಎಂಬ ಪದಕ್ಕೆ ಆಮ್ಲ” ಎಂಬ ಪದೆ ಸರಿಯಾಗಿ ಹೊಂದುತ್ತದೆ. 
Atmosphere ಎಂಬ ಶಬ್ದಕ್ಕೆ ವಾತಾವರಣ” ಎಂಬ ಕನಡ್ನ ಶಬ್ದ 
ಸರಿದೂಗುತ್ತದೆ, ಕೆಲವು ಸಲ ನಮ್ಮಲ್ಲಿ ಪದ ದೊರೆಯದಿದ್ದಾಗ ಆದೇ ಪದವನ್ನು 
ಸ್ವೀಕರಿಸುವುದರ ಮೂಲಕ ಅದು ಅನುವಾದವಾಗುವ ಭಾಷೆಯಲ್ಲಿ ಚಲಾವಣೆಗೆ 
ಬರುತ್ತದೆ. ಉದಾಹರಣೆಗೆ 10%61 1೩% ಇತ್ಯಾದಿ ಪದೆಗಳು. ಕೆಲವು ಸಲ 
ಮೂಲ ಪದವನ್ನು ಅನುವಾದಿಸುವುದರ ಮೂಲಕ ಹೊಸ ರೂಪವನ್ನು ಸೃಷ್ಟಿ ಸ... 
ಬಹುದು. ಉದಾಹರಣೆಗೆ 7೭-೫೩೩) "ಕ್ಷ ಕೆರಣ”, Cold-war “ಶೀತಲ 
ಯುದ್ಧ? ಇತ್ಯಾದಿ. 


೨. ಸಾಮಾಜಿಕ ಸಾಹಿತ್ಯಾನುನಾದ : ಸಾಮಾಜಿಕ ಸಾಹಿತ್ಕಾನುವಾದದೆ 
ರೀತಿ ಕೂಡ ವೈಜ್ಞಾ ನಿಕ ಸಾಹಿತ್ಯಾನುವಾದದ ರೀತಿಯಂತೆಯೇ ಕಂಡು ಬಂದರೂ 
ಬೇಕೆ ಬೇಕೆ ಸಾಮಾಜಿಕ ರೀತಿ ಪದ್ಧತಿಗಳ ಆಚರಣೆ ಹಾಗೂ ಬದುಕನ್ನು ಬಿಂಬಿಸುವ 
ಪಾರಿಭಾಷಿಕ ಪದಗಳು ವಿಜ್ಞಾ ನದಂತೆ ಸಾರ್ವತಿಕವಾಗಿರಡೆ ಪರಿಸರ ಸಾಮಾಜಿಕ 
ಬದುಕಿನುಗುಣವಾಗಿ ಭಿನ್ನವಾಗಿರುತ್ತವೆ. ವೈಜ್ಞಾ ವಿಕ ಸಾಹಿತ್ಯದಲ್ಲಿ ಪದಗಳೆ ಅರ್ಥ 
ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿರುತ್ತದೆ. ಉದಾಹರಣೆಗೆ ಇಂಗಾಲಾಮ್ಲ” 
ಎಂಬ ಸದದ ಅರ್ಥ ಒಂದು ಸಂಸ್ಕೃತಿಯಿ-ಂದ ಇನ್ನೊಂದು ಸಂಸ್ಕೃತಿಗೆ ಭಿನ್ನ ವಾಗುವುದಿಲ್ಲ. 
ಆದರೆ ರಾಜಕೀಯಶಾಸ್ತ್ರ, ಸಮಾಜಶಾಸ್ತ್ರ ದಲ್ಲಿ ಬಳಕೆಯಾಗುವ Democracy 
ಎನ್ನುವ ಪದ ಭಾರತದ ಪ್ರಜೆಗಳಿಗೆ ಯಾವ ಅರ್ಥವನ್ನು ಉಂಟುಮಾಡುತ್ತದೆಯೋ 
ಅದೇ ರೀತಿ ಚೈನಾ, ರಷ್ಯಾ, ಪಾಕಿಸ್ತಾನ, ದಕ್ಷಿಣ ಆಪ್ರಿಕಾದಲ್ಲಿ ಆದೇ ಅರ್ಥವನ್ನು 
ಕೊಡುವುದಿಲ್ಲ. ಆಯಾ ಜೇಶಗಳಲ್ಲಿ ಪ್ರಚಲಿತವಿರುವ ಸಂವಿಧಾನಾತ್ಮಕ ಚೌಕಟ್ಟು 
ಗಳ ನಡುವೆ ಈ ಪದದ ಅರ್ಥ ನಿಷ್ಪನ್ನವಾಗುವುದರಿಂದೆ ಒಂದೇ ಪದವಿದ್ದರೂ ಸಹೆ 
ಸಾರ್ವತ್ರಿಕತೆಯನ್ನು ಪಡೆಯಜಿ ಸಾಮಾಜಿಕ, ರಾಜಕೀಯ ಪರಿಸರಗಳಿಗನು 
ಗುಣವಾಗಿ ಭಿನ್ನವಾಗುತ್ತದೆ. ಅಲ್ಲದೇ ಕೆಲವು ಸಲ ಒಂದು ಪದದೆ ಸಂವಾದಿ ಪದ 
ಇತರ ಭಾಷೆಯಲ್ಲಿ ದೊರೆಯದಿರಬಹುದು. ಉದಾಹರಣೆಗೆ ವೀರಶೈ ವಧರ್ಮದಲ್ಲಿ 
ಬಳಕೆಯಾಗಿರುವ ಬಯಲ್ಕು ಶೂನ್ಯ ಎಂಬ ಪದಗಳು ಬೇಕೆ ಭಾಷೆಯಲ್ಲಿ ಸರಿಯಾದ 


ಸಂವಾದಿ ಅರ್ಥ ಬರುವಂತಹ ರೂಪವನ್ನು ಪಡೆಯಲಾರವು, ಕೆಲವು ಭಾಷೆಗಳಲ್ಲಿ 


ಸಾಮಾಜಿಕ ಸಾಹಿತ್ಯಾನುವಾದ ಇತ್ತೀಚೆಗೆ ಹೆಚ್ಚು ನಿಖರತೆಯನ್ನು ಪಡೆಯ 
ತೊಡಗಿದೆ. ಮೂಲ ಭಾಷೆಯಲ್ಲಿ ವ್ಯಕ್ತವಾಗಿರುವ ವಿಚಾರಕ್ಕೆ ಚ್ಯುತಿ ಬಾರದಾತೆ, 
ವಸ್ತು ನಿಷ್ಠವಾಗಿಸಲು ಬರುವಂತೆ ಹೆಚ್ಚು ಹೆಚ್ಚು ಪಾರಿಭಾಷಿಕ ಪದಗಳ ನಿರ್ಮಾಣ- 
ವಾಗುತ್ತಿವೆ. ಸರಳವಾಗಿ, ಸ್ಪಷ್ಠ ವಗ ನಿರೂಪಿಸುವ ಪ ತ್ತ ಕೂಡ ನಡೆಯುತ್ತಿದೆ. 


ಕೇ 
F, 
A 


pe pS 
on Ka 2 Fy 


ತ RA: pe 
¥- pe ಧ್‌ 
NEE Ns 
ಸ್‌ ಚ್‌ ವ 
ದ ಹ 
3 ಈ 


ಅನುವಾದದ ರೂಪರೇಷೆಗಳು 6೩ 


ತ್ನ ಸೃಜನ ಸಾಹಿತ್ಯಾನುವಾದ : ಸೃಜನ ಸಾಹಿತ್ಯಾನುವಾದದ ರೀತಿ 
ಇತರ ಪ್ರಭೇದಗಳಿಗಿಂತ ಭಿನ್ನವಾಗಿರುತ್ತದೆ. ಮೂಲ ಭಾಷೆಯ ಕಲ್ಪನಾ ಸಾಮ 
ರ್ಥದ ಭಾವವನ್ನು ಅರಿತುಕೊಂಡು ಆ ಜೀವಂತ ಅನುಭವವನ್ನು ಮೂಲದ ಶಬ್ದ 
ಹಾಗೂ ರೂಪಗಳಿಗೆ ಸಮಾನವಾದ ಶಬ್ದ ಹಾಗೂ ರೂಪಗಳಲ್ಲಿ ಅಭಿವ್ಯಕ್ತಿಗೊಳಿಸ 
ಬೇಕು, ಆದ್ದರಿಂದ ಇಲ್ಲಿ ಅನುವಾದಕ ಹೆಚ್ಚು ಸೃಜನಶೀಲನಾಗಿರಬೇಕಾದೆ ಅನಿ 
ವಾರ್ಯತೆ ಇದೆ. ಸೃಜನಸಾಹಿತ್ಯ, ಕಾವ್ಯ, ನಾಟಕ, ಕಥೆ, ಕಾದಂಬರಿ, ಪ್ರಬಂಧ 
ಹೀಗೆ ಅನೇಕ ಪ ಕ್ರಕಾರಗಳನ್ನು ಹೊಂದಿದೆ. ಅನುವಾದ ಈ ಪ್ರಕಾರಗಳಿಗನುಗುಣವಾಗಿ 
ಭಿನ್ನವಾಗುತ್ತದೆ. ಕಾವ್ಯದ ಅನುವಾದ ಪ್ರಬಂಧದ ಅನುವಾದದಂತೆ ಇರದೆ, 
ಕಡಿಮೆ ವಾಕ್ಯಗಳಲ್ಲಿ ಹೆಚ್ಚು ಅರ್ಥವನ್ನು ತುಂಬಿಕೊಂಡಿರಬೇಕಾಗುತ್ತದೆ. ಹಾಗಾಗಿ 
ಇದು ಇತರ ಪ್ರಕಾರಗಳಿಗಿಂತ ಕಠಿಣವಾದುದಾಗಿದೆ. ಕಠಿಣವಾಗಿರುವುದಕ್ಕೆ ಒಂದು 
ಭಾಷೆಯಲ್ಲಿ ಹುಟ್ಟಿ ಬರುವ ವಿಶಿಷ್ಟ ರಚನೆ ಇನ್ನೊಂದು ಭಾಷೆಯಲ್ಲಿ ಅಷ್ಟು ಸುಲಭ 
ವಾಗಿ ಬರಲಿಕ್ಕಿಲ್ಲ. ಆ Said ಇಲ್ಲಿ ಅನುವಾದಕ ಮೂಲ ಕೃ Tn ಸಂದೇಶ 
ವನ್ನು ಅಷ್ಟು ಸಮರ್ಥವಾಗಿ ಸಂವಹನಿಸಲು ಸೋಲಬಹುದು. ತಿ ಸಲ ಅನು 
ವಾದವೇ ಮೂಲಕೃತಿಗಿಂತ ಚೆನ್ನಾಗಿ ಮೂಡಿ ಬರಬಹುದು. ಉದಾಹರಣೆಗೆ 
ಬಿ.ಎಂ ಶ್ರೀ ಯವರು ಇಂಗ್ಲೀಷ್‌ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿರುವ ಪಠ್ಯ 
ಹಾಗೂ ಅದರ ಇಂಗ್ಲೀಷ ಮೂಲರೂಪವನ್ನು ಇಲ್ಲಿ ಕೊಡಲಾಗಿದೆ. 


ಕನ್ನಡ ಅನುವಾದ 
ವಸಂತ ಬಂದ ಖುತುಗಳ ರಾಜ ತಾ ಬಂದೆ 
ಚಿಗುರನು ತಂದ ಹೆಣ್ಗಳ ಕುಣಿಸುತ ನಿಂದ 
ಚಳಿಯನು ಕೊಂದ, ಹಕ್ಕಿಗಳ ಉಲಿಗಳೆ ಚೆಂದ 
ಕುವೂ, ಜಗ್‌-ಜಗ್‌, ಪುವ್ವೀ, ಟೂವಿಟ್ಟವೂ 
-ಬಿ.ಎಂ. ಶ್ರೀ 
ಇಂಗ್ಲೀಷ ಪದ್ಯ 


Spring the sweet spring is the years’ pleasent king 
Then blooms each thing, then maids dance in 
a ring 
Cold doth not sting, the petty birds do sing 
Cuckoo, jug-jug, pu-we, to witta-wo, 
- Spring; T. Nash. 
ನುವಾದಕ ಗಮನಿಸಬೇಕಾದ ಅಂಶಗಳು : 
ನ ವಾಡಕಥಿಗೆ ಎರಡು ಭಾಷೆಗಳಲ್ಲಿಯೂ ಪ್ರಭುತ್ವ ಇರಬೇಕು. ಒಂದು 


೮೪ 


ಕರ್ನಾಟಕ ಭಾರತಿ 


ಭಾಷೆಯ ಮೇಲೆ ಪ್ರಭುತ್ವವಿದ್ದು ಇನ್ನೊಂದು ಭಾಷೆಯ ಅರಿವಿಲ್ಲದ ವ್ಯಕ್ತಿ 


ಅನುವಾದಕನಾಗಲಾರ ಅನುವಾದ ಎಂಬುದು ಎರಡು ಭಾಷೆಗಳ ನಡುವೆ 
ನಡೆಯುವ ಕ್ರಿಯೆ ಯಾದ್ದರಿಂದ ಎರಡು ಭಾಷೆಗಳ ಜ್ಞಾನ ಅನಿವಾರ್ಯ. 


ಅನುವಾದದಲ್ಲಿ ಮೂಲದ ಶಬ್ದಗಳನ್ನು ಬಳಸಿಕೊಳ್ಳಬೇಕು. ಯಾವುದೇ 
ಭಾಷೆಯ ಶಬ್ದ ತನ್ನ ಭಾಷೆಯ ಸಾಮಾಜಿಕ ಚೌಕಟ್ಟಿ ನೊಳಗೆ ತನ್ನದೇ ಆದ 
ವಿಶಿಷ್ಟ ಅರ್ಥವನ್ನು ಪಡೆದುಕೊಂಡಿರುತ್ತದೆ. ಆದ್ದರಿಂದ ಪದಗಳ ಆಯ್ಕೆ 
ಮಾಡುವಾಗ ಮೂಲ ಶಬ್ದ'ಗಳ ಅರ್ಥವನ್ನು ಈ ಶಬ್ದ ಪ್ರತಿನಿಧಿಸುತ್ತದೆಯೇ 
ಎಂಬುದನ್ನು ಹಿಚಿತ ಪಡಿಸಿಕೊಂಡು ನಂತರ ಅದನ್ನು ಆಯ್ಕೆ ಮಾಡಿಕೊಳ್ಳ 
ಬೇಕು. ಉದಾಹರಣೆಗೆ ಇಂಗ್ಲೀಷಿನ ಪಡೆನುಡಿ “Herculean task’ 
ಎಂಬ ರೂಪವನ್ನು ಕನ್ನಡಕೆ ತರುವಾಗ ಅದು "ಹಕ್ಕೂ ಲಸ್‌ನ ಕೆಲಸ' 
ಆಗುತ್ತದೆ. ಆದರೆ ಈ ಅರ್ಥದ ರೂಪ ಕನ್ನಡದಲ್ಲಿ ಸರಿಯಾದ ಅರ್ಥವನ್ನು 
ಕೊಡಲು ಸೋಲುತ್ತದೆ. ಕನ್ನಡದಲ್ಲಿ ಮೊದಲಿನಿಂದಲೂ ಬಳಕೆಯಲ್ಲಿರುವ 
ಭಗೀರಥ ಪ್ರಯತ್ನ” ಎಂಬ ಪಡೆನುಡಿಯನ್ನು ‘Herculean task’ ಎಂಬ 
ರೂಪಕ್ಕೆ ಕೊಟ್ಟರೆ. ಸಮರ್ಥವಾದ ಅರ್ಥವನ್ನು ಕೊಡುತ್ತದೆ. ಅದೇ ರೀತಿ 
“Cry in Wildernes” ಎಂಬ ಹಡೆನುಡಿಗೆ ಸಂವಾದಿಯಾಗಿ ಕನ್ನಡದಲ್ಲಿ 
ಬಳಕೆಯಲ್ಲಿರುವ "ಅರಣ್ಯರೋದನ' ಎಂಬ ರೂಪ ಸರಿಹೊಂದುತ್ತದೆ. ಆದ್ದ 
ರಿಂದ ಅನುವಾದ ಮೂಲ ಶಬ್ದಗಳ ಬಳಕೆಯ ಕಡೆಗೆ ಗಮನಕೊಡಬೇಕಾದುದು 
ಅತ್ಯವಶ್ಯ. 


ಯಾವುದೇ ಪದಕ್ಕೆ ಸಂವಾದಿ ಪದವನ್ನು ಕೊಡುವಾಗ ಅನುವಾದಕ ಶಬ್ದಾ 
ನ್ವಯಕ್ಕಿಂತ ಪ್ರಯೋಗದ ಕಡೆ ಹೆಚ್ಚು ಗಮನಕೊಡಬೇಕು. ಉದಾಹರಣೆಗೆ 
“Excise Duty’ ಎಂಬ ಪದಕ್ಕೆ ಸಂವಾದಿಯಾಗಿ “ಅಬಕಾರಿ ಕರ್ತವ್ಯ? 
ಎಂಬ ಕನ್ನಡ ಅನುವಾದವನ್ನು ಕೊಟ್ಟರೆ ಸರಿಯಾಗುವುದಿಲ್ಲ. ಏಕೆಂದರೆ 
ಒಂದು ಭಾಷೆಯ ರೂಪಗಳನ್ನು ಮತ್ತೊಂದು ಭಾಷೆಗೆ ಅನ್ವಯಿಸುವುದಕ್ಕಿಂತ 
ಹೆಚ್ಚಾಗಿ ಯಾವ ಅರ್ಥದಲ್ಲಿ ಆದು ಪ್ರಯೋಗಗೊಂಡಿದೆ ಎಂಬುದನ್ನು ಗಮನ 
ದಳ್ಲಿಟ್ಟುಕೊಂಡು ಅರ್ಥ ಕೊಡುವುದು ಮುಖ್ಯವಾಗುತ್ತದೆ. “excise duty’ 
ಎಂಬ ಹದಕ್ಕೆ “ಅಬಕಾರಿ ಸುಂಕ' ಎಂಬ ಅರ್ಥ ಸರಿ ಹೊಂದುತ್ತದೆ. 
ಹಾಗೆಯೇ “elected body’ ಎಂಬ ಇಂಗ್ಲೀಷ ರೂಪಕ್ಕೆ “ಆಯ್ದದೇಹ" 
ಎಂಬ ಕನ್ನಡ ರೂಪಕೈಿಂತ “ಚುನಾಯಿತ ಮಂಡಳಿ” ಎಂಬ ರೂಪ ಸಮಂಜಸ 


ವಾಗುತ್ತದೆ. ಅನುವಾದಕಾರ ಶಬ್ದಾನ್ವಯಕ್ಕಿಂತ ಪ್ರಯೋಗದ ಕಡೆ ಹೆಚ್ಚು 
ಗಮನಕೊಡಬೇಕು. 


3 
<< Kh as Sh aad 


ಅನುವಾದದ ರೂಪರೇಷಗಳು ೮೫ 


೪. 


ಅನುವಾದಕ ಯಾವುದೇ ಪದಕ್ಕೆ ಹೊಸ ಅರ್ಥವನ್ನು ಕೊಟ್ಟು ಬಳಸುವಾಗ 
ಯೋಚಿಸಬೇಕು. ಉದಾಹರಣೆಗೆ ಇಂಗ್ಲೀಷಿನಲ್ಲಿ “Lock-out’ 
ಎಂಬ ಪದ ಇದೆ. ಇದಕ್ಕೆ "ಬೀಗ - ಹೊರಗೆ? ಎಂಬ ಕನ್ನಡ ಸಂವಾದಿ 
ಪದವನ್ನು ಬಳಸಿ ಚಲಾವಣೆ ತರಬಹುದು. ಆದರೆ ಹೀಗೆ ಚಲಾವಣೆ 
ತಂದರೆ ಅದು ಸಮರ್ಥವಾದ ಅರ್ಥವನ್ನು ಕೊಡುತ್ತದೆಯೇ? ಇಂಥ 
ಚಲಾವಣೆ ತಂದ ರೂಪಗಳಿಂದ ನಾವು ಸರಿಯಾದ ಅರ್ಥವನ್ನು ಪಡೆಯ 
ಬಹುದೇ ಎಂಬುದನ್ನು ಯೋಚಿಸಬೇಕು. ಹೀಗೆ ಯೋಚಿಸಿದಾಗ 
"ಬೀಗ - ಹೊರಗೆ' ಎಂಬ ರೂಪ ಸರಿಕಾಣದೆ. "ಬೀಗ ಮುದ್ರೆ' ಎಂಬ 
ರೂಪ ಅವನಿಗೆ ಸರಿಕಾಣುತ್ತದೆ. ಆದ್ದರಿಂದ ಯಾವುದೇ ಪದಕ್ಕೆ 
ಹೊಸ ಅರ್ಥವನ್ನು ಕೊಡುವಾಗ, ಯೋಚಿಸಿ ಕೊಡಬೇಕಾದುದು 
ಅನಿವಾರ್ಯ. 


ಅನುವಾದಕ ಸಮಾನಾರ್ಥವನ್ನು ಕೊಡುವಾಗ ಪರಕೀಯ ಶಬ್ದಗಳನ್ನು 
ಆಯ್ಕೆ ಮಾಡಿಕೊಳ್ಳು ವುದಕ್ಕಿಂತ ಚಿರಸರಿಚಿತ ಶಬ್ದಗಳನ್ನು ಆಯ್ಕೆ 
ಮಾಡಿಕೊಳ್ಳಬೇಕು. ಉದಾಹರಣೆಗೆ "hanging 11೯'ಎಂಬ ಇಂಗ್ಲೀಷ ಪದಕ್ಕೆ 
ಸಂವಾದಿಯಾಗುವಂತೆ ನಮ್ಮಲ್ಲಿ “ನೆನೆಗುದಿ' ಎಂಬ ಪದ ಬಳಕೆಯಲ್ಲಿದೆ. 
ಇಂಥ ಚಿರಪರಿಚಿತ ಪದಗಳನ್ನು ಅನುವಾದಿಸಬೇಕಾದ ರೂಪಗಳಿಗೆ 
ಸಂವಾದಿಯಾಗಿ ತಂದರೆ ಅಂತಹ ಅನುವಾದ ಹೆಚ್ಚು ಪರಿಣಾಮಕಾರಿ 
ಯಾಗುತ್ತದೆ. 


ಅನುವಾದಕ ಗಮನಿಸಬೇಕಾದ ಅಂಶಗಳಲ್ಲಿ ಅನುವಾದದ ವಿಷಯ ಶೈಲಿ, ರೀತಿ 
ಬಹಳ ಮುಖ್ಯವಾದವು. ಅನುವಾದಿಸಬೇಕಾದ ಪದ್ಯ, ಗದ್ಯ ಶೈಲಿಯಲ್ಲಿ 
ದೆಯೇ, ಅಥವಾ ಪದ್ಯ ಶೈಲಿಯಲ್ಲಿದೆಯೇ ಎಂಬುದನ್ನು ಅರಿತ ಮೇಲೆ ಅದಕ್ಕೆ 
ಸರಿಹೊಂದುವಂತಹ ಶೈಲಿಯನ್ನು ಆಯ್ಕೆಮಾಡುವ ಹೊಣೆ ಅನುನಾದಕಾರನಿಗೆ 
ಸೇರಿದ್ದು, ಅನುವಾದಿಸಬೇಕಾದ ವಿಷಯಕೃನುಗುಣವಾಗಿಯೂ ಭಾಷಾ 
ಬಳಕೆಯ ಶೈಲಿಯ. ವ್ಯತ್ಯಾಸವಾಗುತ್ತದೆ, ಗದ ಶೈಲಿಯಲ್ಲಿ ಸಾಮಾನ್ಯ- 
ವಾಗಿ ಸರಳವಾದ ವಾಕ್ಯಗಳ ಬಳಕೆಯಾದರೆ, ಸದ್ಯ ಕೈಲಿಯಲ್ಲ ಸಂಕೀರ್ಣವಾದ 
ವಾಕ್ಯಗಳ ಬಳಕೆಯಾಗುತ್ತದೆ. ವಿಜ್ಞಾನ ನ ಅಥವಾ ಶಾಸ್ತ್ರ ಸಾಹಿತ್ಯದ 
ಬರವಣಿಗೆಯಲ್ಲಿ ಅನುವಾದ ಹೆಚ್ಚು ಪಾರಿಭಾಷಿಕ ಪದಗಳ ಬಳಕೆಯಿಂದ 
ಕೂಡಿರುತ್ತದೆ. ಅನುವಾದ ಮಾಡಬೇಕಾದ ಕೃತಿಯಲ್ಲಿ ಯಾವ ರೀತಿಯಿಂದ 
ವಿಷಯ ನಿರೂಪಿಸಲ್ಪಟ್ಟಿದೆ ಎಂಬ ಅಂಶವನ್ನು ಗಮನಿಸಿ, ಅದಕ್ಕೆ ಸರಿಹೊಂದು- 
ವಂತೆ ಅನುವಾದ ಮಾಡಬೇಕಾದ ಹೊಣೆ ಅನುವಾದಕನ ಮೇಲಿರುತ್ತದೆ, 


ಕರ್ನಾಟಕ ಭಾರತಿ 


ಅನುವಾದಿತ ಕೃ ತಿಯ ಉದ ಕ್ಕೂ ಅನುವಾದಿಸಿದ ಪಠ್ಯದಲ್ಲಿರುವ ಶೈಲಿಯ 
ಸಮತೋಲನವನ್ನು ಕಾಯ್ದು ಕೊಳ್ಳ ಬೇಕಾದ ಅವಶ್ಯಕತೆ ಇದೆ. 


ಅನುವಾದಕ ಅನುವಾದಿಸಬೇಕಾದ ಕೃ ತಿಯ ಒಳಹೊಕ್ಕು ನೋಡುವ ಅಂತಃ 
ಚಕ್ತುವನ್ನು ಪಡೆದಿರಬೇಕು. ಯಾವುಡೇ ಅನುವಾದ ಈ ರೀತಿಯ ಒಳಹೊಕ್ಕು 
ನೋಡಿ, ಅರ್ಥೈಸಿಕೊಂಡು ಬರೆಯಲ್ಪ ಡದಿದ್ದ ಕ್ಕ, ಅದು ಅನುವಾದದ ಸತ ವನ್ನು 
ಕಳೆದುಕೊಂಡು ಬಿಡುತ್ತದೆ. ಸಾ ಅತ್ಯಂತ ಸತ್ವ ವಾಗ 
ಓಡಮೂಡುವುದು ಮೂಲ ಪಠ್ಯದ ಎಲ್ಲ ಸೆ ಯಾಶಕ್ತಿಯನ್ನು ಒಳ- 
ಗೊಂಡಾಗಲೇ, 


ಅನುವಾದಕ ಭಾಷೆಯನ್ನು ಹೆಚ್ಚು ಕ್ರಿಯಾತ್ಮಕವಾಗಿ, ಸೃಜನಶೀಲವಾಗಿ 
ಬಳಸುವ ಸಾಮಥಣ್ಯ. ಪಡೆದಿರಬೇಕು. ಅನುವಾದವೆಂಬುದು ಸೃಜನಶೀಲ 
ಕ್ರಿಯೆಯಾದುದರಿಂದ ಭಾಷೆಯ ಕ್ರಿಯಾಶೀಲ ಬಳಕೆ ಅನಿವಾರ್ಯವಾಗುತ್ತದೆ. 
ಶೌಸ್ಟ್ಯಸಾಹಿತ್ಯಗಳ ಅನುವಾದಕ್ಕೆಂತ ಸೃಜನಶೀಲ ಕೃತಿಗಳ ಅನುವಾದದಲ್ಲಿ 
ಭಾಷೆ ಹೆಚ್ಚು ಸೃಜನಶೀಲವಾಗಿ ಬಳಕೆಯಾಗುತ್ತದೆ. ಆದ್ದರಿಂದ ಭಾಷೆಯನ್ನು 
ಸರಾಗವಾಗಿ ಗ್‌ ಭಾಷೆಯ ಅಂತರಂಗವನ್ನು ಅಫೆಗ್ಯಸಿಕೊಂಡು ಹೆಚ್ಚು 
ಪ್ರಭಾವಪೂರ್ಣವಾಗಿ ಬಳಸುವ ಶಕ್ತಿ ಅನುವಾದಕನಿಗೆ ಇರಬೇಕು. 


ಅನುವಾದಕ ಪಾರಿಭಾಷಿಕ ಪದಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸರ್ವೇ 
ಸಾಮಾನ್ಯವಾಗಿ ಒಂದು ಪದ ಒಂದೇ ಅರ್ಥವನ್ನು ಹೊಂದಿರುವಂತೆ ನೋಡಿ 
ಕೊಳ್ಳಬೇಕು, ಅಲ್ಲದೆ ಒಂದು ವಿಚಾರಕ್ಕೆ ಒಂದೇ ಹೆಸರಿರುವಂಕೆ ನೋಡಿ 
ಕೊಳ್ಳಬೇಕು, ಉದಾಹರಣೆಗೆ ಇಂಗ್ಲೀಷಿನಲ್ಲಿ 80೩೭ ಮತ್ತು tmperature 
ಎಂಬ ಎರಡು ಭಿನ್ನಾರ್ಥವನ್ನು ಪಡೆದ ರೂಪಗಳಿವೆ. 80೩೭ ಎಂಬ ರೂಪ 
ಉಷ್ಣ್ಯಕ್ಕೆ ಸಂಬಂಧಿಸಿದುದಾದರಿ 1080೦೯೩೭೫೫೮ ಎನ್ನುವ ರೂಪ ದೇಹದ 
ಅಥವಾ ವಾತಾವರಣದ ಉಷಪ್ಣೃತಾಮಾನಕ್ಕೆ ಸಂಬಂಧಿಸುದಾಗಿದೆ. ಇಂತಹ 
ಪಾರಿಭಾಷಿಕ ರೂಪಗಳನ್ನು ಕನ್ನಡದಲ್ಲಿ ಹೇಗೆ ವ್ಯಕ್ತಪಡಿಸಬೇಕೆಂಬುದು ಸಮಸ್ಯೆ. 
ಹಾಲಿ ಬಳಕೆಯಲ್ಲಿರುವ ರೂಪ ಯಾವುದಕ್ಕೆ ಸರಿ ಹೊಂದುತ್ತದೆ ಎಂಬುದನ್ನು 
ಗಮನಿಸಿ ಇಂಗ್ಲೀಷ ಪದಕ್ಕೆ ಸಂವಾದಿ ಯಾಗಬಬ್ಲುದೇ ಎಂಬುದನ್ನು ನೋಡಿ 
ಇಡಬೇಕು. ಒಂದು ವೇಳೆ ಸರಿಯಾಗಿರದಿದ್ದರೆ ಇಂಗ್ಲೀಷಿನ ರೂಪವನ್ನು 
ಹಾಗೇ ಸ್ವೀಕರಿಸಬಹುದು. ಪಾರಿಭಾಷಿಕ ಪದಗಳನ್ನು ಆಯ್ಕೆ ಮಾಡಿಕೊಳ್ಳು 
ವಾಗ ಸ ಸತಃ ಅರ್ಥವಿವರಣೆ ನೀಡುವಂತಹ ರೂಪಗಳನ್ನು ಆಯ್ಕೆ ಮಾಡಿ 
ಕೊಳ್ಳ ಚೇಕು. 


ಅನುವಾದದ ರೂಪರೇಷಗಳು ೮೭ 


ಕೆಲವು ಪಾರಿಭಾಷಿಕ ಪದಗಳು ಎರಡು ವಿಚಾರಗಳ ನಡುವಿನ ಸೂಕ್ಷ್ಮ 
ಮತ್ತು ವಿಶಿಷ್ಟ ವ್ಯತ್ಯಾಸವನ್ನು ನಿರ್ದೇಶಿಸಲು ಪ್ರಯೋಗವಾಗುತ್ತ ಪೆ. 
Power ಮತ್ತು 07೦೯8೫; ಹಾಗೆಯೇ Speed ಮತ್ತು 
Velocity ಇಂತಹ ಪಾರಿಭಾಷಿಕ ; ಸದಗಳನ್ನು ವಿವರಿಸುವಾಗ ಆ ಸದಗಳಲ್ಲಿರುವ 
ಸೂಕ್ಷ್ಮ ವ್ಯತ್ಯಾಸವನ್ನು ಗಮನಿಸಿ, ಅವಕ್ಕೆ ಸಂವಾದಿಯಾಗುವಂತಹ ರೂಪ 
ಗಳನ್ನು ನೀಡಬೇಕು. 


ಕೆಲವು ಪಾರಿಭಾಷಿಕ ಪದಗಳು ಸಂದಿಗ ತೆಯನ್ನು, ಟು ಮಾಡುವಂತೆ 
ಬಳಕೆಯಾಗುತ್ತವೆ. ಆದಕ್ಕೆ ಸಂವಾದಿಯಾಗಿ "ರೂಪಗಳನ್ನು ಹುಡುಕುವುದು 
ಕಷ್ಟವಾಗುತ್ತ ಜೆ. ಉದಾಹರಣೆಗೆ ಇಂಗ್ಲೀಷಿನ Lactometer. Lactus 
ಎಂದರೆ ಹಾಲು,ಆದರೆ L೩೦tಂmters ಎಂದರೆ “ಹಾಲಿನ ಮಾಪಕ” ವಾಗಿರದೆ 
“ಕ್ಷೀರಮಾಪಕ* ವಾಗುತ್ತದೆ. ಇಂತಹ ವ್ಯತಾ ಸವನ್ನು ಅನುವಾದಕರ 
ಗಮನಿಸಬೇಕು. 

೧೦. ಕೆಲವು ಪದಗಳು ಹಾಗೆಯೇ ಅನುವಾದಿಸಿದರೆ ಅರ್ಥವಾಗದೆ ಅವುಗಳ ವ್ಯಾಖ್ಯೆ 
ಮಾಡಿದ ನಂತರ ಮಾತ್ರ ಅವು ಅರ್ಥವಾಗುತ್ತವೆ ಎಂಬುದನ್ನು ಅನುವಾದಕ 
ಗಮನಿಸಬೇಕು. ಅಂತಹ ಶಬ್ದಗಳನ್ನು ಬರೆಯುವಾಗ ಅವುಗಳ ವ್ಯಾಖ್ಯೆ- 
ಯನ್ನು ನೀಡಬೇಕು. ಉದಾಹರಣೆಗೆ ಎಲೆಕ್ಟ್ರಾನ (electron), ಎಲೆಮೆಂಟ್‌ 
(Element) ಎರ್ಗ್‌ (೮೯8) ಮುಂತಾದವು. ಉದಾಹರಣೆಗೆ ಎರ್ಗ್‌ (೦೯8) 
ಎಂಬುದು ಯಾವುದೇ ವಸ್ತು ಚಲನಶೀಲವಾಗಿದ್ದಾಗ ಉತ್ಪತ್ತಿಯಾಗುವ 
ಶಕ್ತಿಯನ್ನು ಮಾಪನ ಮಾಡುವ ಒಂದು ಮೂಲ ಮಾಪನ, ಎಂದು ವಿವರಣೆ 
ನೀಡಿದರೆ ಹೆಚ್ಚು ಅನುಕೂಲವಾಗುತ್ತದೆ. 

೧೧. ಕೆಲವು ಪದಗಳ ಅರ್ಥ ನಿರ್ದೇಶನ ಬಹಿರಂಗವಾಗಿರದೆ ಗೂಢವಾಗಿರುತ್ತವೆ 
ಎಂಬುದನ್ನು ಅನುವಾದಕ ಗಮನಿಸಬೇಕು, ಆ ಪದಗಳ ಬಳಕೆಯ ವಿಶಿಷ್ಟ 
ಕೇತ್ರದ ಜ್ಞಾ ನವಿರದ ಹೊರತು ಅವು ಅರ್ಥವಾಗುವುದಿಲ್ಲ, ಉದಾಹರಣೆಗೆ 
Palatography, Spectrography, Photo-Geology, Satellite 
ಮುಂತಾದ ಪದಗಳ ಅರ್ಥ ಸಾರ್ವತ್ರಿಕವಾಗಿರದೆ ವಿಶಿಷ್ಟ ಕ್ಷೇತ್ರದಲ್ಲಿ ಮಾತ್ರ 
ಬಳಕೆಯಾಗುತ್ತವೆ. ಅನುವಾದಕ ಈ ಅಂಶಗಳನ್ನು ಗಮನಿಸ 
ಬೇಕು. 

ಅನುವಾದದಲ್ಲಿರುವ ತೊಂದರೆಗಳು : 
ಅನುವಾದಕ ಎರಡು ಮುಖ್ಯ ತೊಡಕುಗಳನ್ನು ಎದುರಿಸಬೇಕಾಗುತ್ತದೆ. ಅವೇ 

ಭಾಷಿಕ ತೊಡಕು ಮತ್ತು ಸಾಂಸ್ಕೃತಿಕ ತೊಡಕು. ಭಾಷೆ ಮತ್ತು ಸಂಸ್ಕ್ರತಿ 

ಅನುವಾದದಲ್ಲಿ ಮಹತ್ತರ ಪಾತ್ರಗಳನ್ನು ವಹಿಸುತ್ತವೆ. ಅನುವಾದಕ ಭಾಷಯ 


೮೮ | ಕರ್ನಾಟಕ ಭಾರತಿ 


ಮೂಲಕ ಸಾಂಸ್ಕೃತಿಕ ಪದರಗಳನ್ನು ಎಳೆಎಳೆಯಾಗಿ ಬಿಚ್ಚುತ್ತಾ ಹೋಗುತ್ತಾನೆ. 
ಹಾಗಾಗಿ ಭಾಷೆ ಮತ್ತು ಸಂಸ್ಕೃತಿಗಳೆರಡೂ ಅನುವಾದದ ಹೆಂತದಲ್ಲಿ ನೇರವಾಗಿ ಇಲ್ಲವೇ 
ಹಿಂದಿನಿಂದ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ. 


ಭಾಷೆ : ಒಂದೊಂದು ಭಾಷೆ ತನ್ನಜೀ ಆದ ವಿಶಿಷ್ಟ `ರಚನೆಯನ್ನೊಳ- 
ಗೊಂಡಿರುತ್ತದೆ. ಒಂದು ವೇಳೆ ಅನುವಾದ ಮಾಡಬೇಕಾದ ಮತ್ತು ಅನುವಾದಿತ 
ಭಾಷಾರಚನೆಗಳಲ್ಲಿ ಸಾಮ್ಯತೆ ಇದ್ದರೆ ಭಾಷಿಕ ತೊಡಕು ಕಡಿಮೆಯಾಗುತ್ತದೆ. ಭಾಷಾ 
ರಚನೆಗಳಲ್ಲಿ ಸಾಮ್ಯತೆ ಕಡಿಮೆಯಾದಷ್ಟು ತೊಡಕು ಹೆಚ್ಚುತ್ತಾ ಹೋಗುತ್ತದೆ. 
ಭಾಷಾ ರಚನೆಗಳ ಭಿನ್ನತೆ ಧ್ವನಿಘಟ್ಟಿ ದಲ್ಲಿರಬಹುದು, ವರ್ಣ ಘಟ್ಟ ದಲ್ಲಿರಬಹುದು, 
ಶಬ್ದಘಟ್ಟಿ ದಲ್ಲಿರಬಹುದು ಇಲ್ಲ ವಾಕ್ಯಘಟ್ಟದಲ್ಲಿರಬಹುದು. 


ಮೂಲಭಾಸಷೆಯಿಂದ ಒಂದು ಕೃತಿ ಬೇಕೆ ಭಾಷೆಗೆ ಅನುವಾದವಾಗಬೇಕಾದರೆ 
ಕೆಲವು ಧೆ ನಗಳು ಅನುವಾದಿತ ಭಾಷೆಯಲ್ಲಿ ಇಲ್ಲದಿರಬಹುದು. ಅಂತಹ ಸಂದರ್ಭದಲ್ಲಿ 
ಹೊಸ ಧೆ ನಿ ಸಂಕೇತಗಳನ್ನು ನಿರ್ಮಿಸಿಕೊಂಡು ಬಳಸುವ ಸಮಸ್ಯೆ ತಲೆದೋರುತ್ತದೆ. 
ಉದಾಹರಣೆಗೆ ಉರ್ದು ಭಾಷೆಯ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸುವಾಗ 7 
ಮತ್ತು ೦ ಧ್ವನಿಗಳನ್ನು ಸೇರಿಸಿಕೊಳ್ಳುವ ಅವಶ್ಯಕತೆ ಉಂಟಾಗುತ್ತದೆ. ಏಕೆಂದರೆ 
ಇಂತಹ ಧೆ ೈನಿಗಳು ಮೂಲಭಾಷೆಯಲ್ಲಿರುವುದರಿಂದ ಅವುಗಳನ್ನು ಅನುವಾದಿತ ಭಾಷೆಗೆ 
ತರುವ ಅವಶ್ಯಕತೆ ಇದೆ. ಉದಾಹರಣೆ 600೩7, 0೩2೩೯ ಇತ್ಯಾದಿ. ಅದೇ ರೀತಿ 
ಇಂಗ್ಲೀಸಿನ ಪದಗಳನ್ನು ಕನ್ನಡಕ್ಕೆ ತರುವಾಗಲೂ 8, 2 ಮುಂತಾದ ಧ್ವನಿಗಳ ಅಗತ್ಯತೆ 
ತಲೆದೋರುತ್ತದೆ. ಭಾಷೆಯಲ್ಲಿ ಧೃನಿಗೆ ಅತ್ಯಂತ ಪ್ರಾಧಾನ್ಯತೆ ಇರುವುದರಿಂದ 
ಅನುವಾದಕ ಧ್ವನಿಯನ್ನು ನಿರ್ಲಕ್ಷಿಸಲು ಬರುವಂತಿಲ್ಲ. 


ಶಬ್ದಘಟ್ಟದಲ್ಲಿಯೂ ಅನೇಕ ತೊಡುಕುಗಳುಂಬಾಗುತ್ತವೆ. ಏಕೆಂದರೆ ಒಂದು 
ಭಾಷೆಯಲ್ಲಿ ಒಂದು ಶಬ್ದಕ್ಕೆ ಒಂದೇ ಅರ್ಥವಿರುವುದಿಲ್ಲ. ಯಾವುದೇ ಶಬ್ದ ತನ್ನ 
ಬಳಕೆಯ ಸಂದರ್ಭದಿಂದ ಭಿನ್ನ ಭಿನ್ನ ಅರ್ಥವ್ಯಾಪ್ತಿಯನ್ನು ಪಡೆದಿರುತ್ತದೆ. ಉದಾ- 
ಹರಣೆಗೆ ಇಂಗ್ಲೀಷಿನ ೮೩78೮ ಎಂಬ ಪದ ಭಿನ್ನ ಭಿನ್ನ ಬಳಕೆಯಲ್ಲಿ ಅರ್ಥವ್ಯತ್ಯಾಸ- 
ವನ್ನು ಹೊಂದುತ್ತಾ ಹೋಗುತ್ತದೆ. ಉದಾಹರಣೆಗೆ Charge the gun, Charge 
the battery, Charge the pencil, he is in-charge, he_isa 
public charge, electricity charge ಮುಂಶಾದ ರೂಪಗಳಲ್ಲಿ ೮8೩೯೩೫ ಪದ 
ವಿವಿಧ ಅರ್ಥವನ್ನು ಹೊಂದಿರುವುದು ಕಂಡು ಬರುತ್ತದೆ, ಆದ್ದರಿಂದ ಯಾವುದೇ ಪದದ 
ಅರ್ಥವನ್ನು ವಿವರಿಸುವುದೆಂದರೆ ಆ ಪದದ ಪ್ರಸಾರವನ್ನು ಅದು ಭಿನ್ನ ಪ್ರಸಾರದಲ್ಲಿ 
ಸಡೆಯುವ ಅರ್ಥ ವೈವಿಧ್ಯತೆಯನ್ನು ವಿವರಿಸುವುದೇ ಆಗಿದೆ. ಒಂದು ಪದಕ್ಕೆ 
ಇಂತಹದೇ ನಿರ್ದಿಷ ¥ ಅರ್ಥವಿಜಿ ಎಂದು ತಿಳಿದು ಅದರ ಸೀಮಾರೇಖೆಯನ್ನು 


ಅನುವಾದದ ರೂಪರೇಷೆಗಳು ರ್ರ 


ನಿರ್ಧರಿಸುವುದು ಅನೇಕ ಸಂದರ್ಭದಲ್ಲಿ ಕಷ್ಟವಾಗುತ್ತ ಜಿ. ಕೆಲವು ಭಾಷೆಗಳಲ್ಲಿ ಕೆಲವು 
ಪದಗಳು ಸಿಕ್ಕುವುದಿಲ್ಲ. ಕನ್ನಡದಲ್ಲಿ ಭೂ ಎಂಬ ಬಣ್ಣ ವನ್ನು ಸೂಚಿಸುವ 
ಪದವಿಲ್ಲ. ಅದೇರೀತಿ ಅನೇಕ ಬಣ್ಣ ಗಳನ್ನು ಸೂಚಿಸುವ ಪದಗಳಿಲ್ಲ. ಆಫ್ರಿಕಾದ 
ಭಾಷೆಯಲ್ಲಿ ಪ್ರಾಣಿ ಹಾಗೂ ಸಸ್ಯಗಳಿಗೆ ಇರುವಷ್ಟು ಹೆಸರುಗಳು ನಮ್ಮ ಭಾಷೆಯಲ್ಲಿ 
ಸಿಗುವುದಿಲ್ಲ. ಕಾರಣ ಪರಿಸರ ಮುಖ್ಯ ಪಾತ್ರ ವಹಿಸುತ್ತ. ದೆ. 


ಇನ್ನು ವಾಕ್ಯದ ಹಂತದಲ್ಲಿಯೂ ಅನೇಕ ಸ ಸಮಸ್ಯೆಗಳು ತಲೆದೋರುತ್ತವೆ. 
ಕರ್ತ, ಕ್ಯ ಕ್ರಿಯಾಪದಗಳು ಎಲ್ಲ ಭಾಷೆಗಳಲ್ಲಿಯೂ ಒಂದೇ ರೀತಿ ಅನುಕ್ರ ಮ 
: ವಾಗಿ ಬರದೆ, ಭಿನ್ನ ತಿಯನ್ನು ಪಡೆದಿರುತ್ತ ಷೆ. ಉದಾಹರಣೆಗೆ Kiran goes to 
507001 ಎಂಬಲ್ಲಿ ಕರ್ತೃ, ಕ್ರಿಯೆ ಮತ್ತು ಕರ್ಮಪದಗಳ ಆನುಕ್ರ ಮತೆ ಇದ್ದರೆ, 
ಕನ್ನಡದಲ್ಲಿ (ಕಿರಣ ಜಾಗೆ ಹೋಗುತ್ತಾನೆ' ಎಂಬ ವಾಕ್ಯದಲ್ಲಿ ಕರ್ತ, ಕರ್ಮ, 
ಕ್ರಿಯೆಯ ಅನುಕ್ರಮತೆ ಇದೆ. ವಾಕ್ಯದ ಹಂತದಲ್ಲಿಯೂ ಭಾಷೆಯ ರಚನೆ ಭಿನ್ನ 
ವಾಗಿರುತ್ತದೆ. ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಅನುವಾದ ತೊಡ 
ಕಾಗುತ್ತದೆ. 


ವಾಕ್ಯಗಳಲ್ಲದೆ, ಸಮಾನಾರ್ಥಕ ಪಡೆನುಡಿ, ಗಾಡೆಯ ಮಾತುಗಳ ಅಭಾವ 
ಕೂಡ ಅನುವಾದದಲ್ಲಿ ತೊಡಕಾಗಿ ಪರಿಣಮಿಸುತ್ತದೆ. . ಅಲ್ಲದೆ ಭಾ ಇಷೆಯಲ್ಲಿ ಬಳಕೆ 
ಯಾಗುವ ಲಕ್ಷ್ಯಾರ್ಥ, ವ್ಯಂಜನಾರ್ಥಗಳು ಕೂಡ ಅನುವಾದಕ್ಕೆ ತೊಡುಕನ್ನುಂಟು 
ಮಾಡುತ್ತವೆ. ಒಂದು ಭಾಷೆಯಲ್ಲೆ ಸತ್ವಪೂರ್ಣವಾಗಿ ಬಳಕೆಯಾಗುವ ಇಂತಹ 
ರೂಪಗಳನ್ನು ಮತ್ತೊಂದು ಭಾಷೆಯಲ್ಲಿ ಅನುವಾದಿಸುವುದು ತೊಂದರೆದಾಯಕ. 
ಕೆಲವು ವೆಳೆ ಅನುವಾದ ಸಾಧ್ಯವಾಗಲಿಕ್ಕಿಲ್ಲ. 


ಸಂಸ ೃತಿ : ಭಾಷೆ, ಸಂಸ್ಕೃತಿಯನ್ನು ಹಿಡಿದಿಡುವ ಸಾಧನ. ಎಷ್ಟೋ 
ಸಾಂಸ್ಕೃತಿಕ ರೂಪಗಳು ಭಾಷೆಯ ಮೂಲಕ ಅಭಿವ್ಯಕ್ತ ಗೊಳ್ಳುತ್ತವೆ. ಭಾಷೆ 
ಸಂಸ್ಕತಿಯ ಪ್ರತಿಬಿಂಬವಾಗಿರುವುದರಿಂದೆ ಅನುವಾದದಲ್ಲಿ ಸಂಸ್ಕೃತಿ ಮಹತ್ವ ದಸಾ ನ 
ವನ್ನು ಗಳಿಸಿಕೊಂಡಿದೆ. ಭಾಷೆಯಂತೆಯೇ ಎರಡು ಸಂಸ್ಕೃತಿಗಳ ನಡುನೆ ಸಮಾ 
ನಾಂಶವಿದ್ದ ಕಿ ಅನುವಾದ ಸುಲಭವಾಗುತ್ತದೆ. ಎರಡು ಸಂಸ್ಥತಿಗಳ ನಡುವೆ ಭಿನ್ನ ತೆ 
ಹೆಚ್ಚೆ ದಾಗ ಸಹೆಜವಾಗಿಯೆಳೆ ಅನುವಾದದಲ್ಲಿ ತೊಡುಕುಂಟಾಗುತ್ತದೆ. ವೈಜ್ಞಾ ನಿಕ 
ಹಾಗೂ ತಾಂತ್ರಿಕ ಕೃತಿಗಳ ಅನುವಾದದಲ್ಲಿ ಪಾರಿಭಾಷಿಕ ಪದಗಳ ಕೊರತೆ "ದು 
ರಾಗುತ್ತ ಔಯ ವಿನಃ ಸಂಸ್ಕೃತಿಯ ಸಮಸ್ಯೆ ಹೆಚ್ಚಾಗಿ ಕಂಡುಬರ.ವುದಿಲ್ಲ. 
ಸಾಮಾನ ವಾಗಿ ಸ ಟಹಥಸಾಹಿತ್ಯದ ಆತುವಾಡದಲ್ಲಿ ಸಂಸ್ಕೃತಿಯ ತೊಡಕು ಹೆಚ್ಚಾ ಗಿ 
ಕಂಡುಬರುತ್ತ ದೆ. ಎಕೆಂದರೆ ಸೈಜನ ಸಾಹಿತ್ಯ, ಅಥವಾ ಸೆ | ಜನೇತರ ಸಾಹಿತ್ಯ 
ಒಂದು ವಿಶಿಷ್ಟ ಸಾಂಸ್ಕೃತಿಕ ಸಂದರ್ಭದಲ್ಲಿ ಹಗೆ ರುವುದರಿಂದ ಸಹಜವಾಗಿಯೇ 


ಅನೇಕ ಸ ಸಾಂಸ್ಕೃತಿಕ ಅಂಶಗಳನ್ನು ಒಳಗೊಂಡಿರುತ್ತ ಜಿ” 


೯೦ ಕರ್ನಾಟಕ ಭಾರತಿ 


ದುಃಖವನ್ನು ಸೊಚಿಸೆಲು ಭಿನ್ನ ಸಂಸ್ಕೃತಿಗಳಲ್ಲಿ ಭಿಃ ಭಿನ್ನ ಆಚರಣೆ ಹಾಗೂ 
ನಂಬಿಕೆಗಳಿವೆ. ಈ ರೀತಿಯ ನಂಬಿಕೆಗಳು ಅವರ ಭಾಷೆಯ ಪಡೆಗಳ ಮೂಲಕ ವ್ಯಕ್ತ 
ವಾಗುತ್ತವೆ. ದುಃಖವಾಗಿದೆ ಎಂಬುದನ್ನು ಸೂಚಿಸಲು ಫ್ರೆಂಚನ ಸೊಡನ್‌ ಭಾಷಿಕರು 
“having a sick liver” ಎಂದು ಹೇಳುತ್ತಾರಿ. ಆದರೆ ಹ್ಯಾಬೆಸ್‌ ಭಾಷಿಕರು 
‘having a black eye” ಎಂದು ಹೇಳುತ್ತಾರೆ. ಮೊಸ್ಸಿ ಭಾಷಿಕರು “avin 
೩ rotten heart’ ಎಂದು ಹೇಳುತ್ತಾರೆ. ಹಾಗೆಯೇ ಉದುಕ್‌ ಭಾಷಿಕರಿಗೆ 
‘having ೩ heavy stomach’ ಆಗಿರುತ್ತದೆ. ಅದೇ ರೀತಿ ಕನ್ನಡಿಗರಿಗೆ "Having 
a heavy heart’ ಆಗಿರುತ್ತದೆ. ಈ ಉದಾಹರಣೆಗಳಿಂದ ಬೇಕಿ ಬೇರೆ ಸಾಂಸ್ಕೃತಿಕ 
ನೆಲೆಯಲ್ಲಿ ದುಃಖದ ಕಲ್ಪನೆ ಹೇಗೆ ಭಿನ್ನ ಭಿನ್ನ ರೂಪ ತಾಳಿದೆ ಎಂಬ ಅಂಶ ವ್ಯಕ್ತ 
ವಾಗುತ್ತದೆ. ಭಾಷೆ ಕೂಡ ಇಂತಹ ದುಃಖದ ಪರಿಕಲ್ಪನೆಯನ್ನು ಬೇಕಿ ಬೇಕಿ ಪದ 
ಗಳಿಂದ ಹಿಡಿದಿಡಲು ಪ್ರಯತ್ನಿಸಿದೆ. ಅನುವಾದಕನಿಗೆ ಬೇಕಿ ಬೇಕಿ ಭಾಷಾ ನೆಲೆ 


ಗಳಲ್ಲಿರುವ ಈ ರೀತಿಯ ದುಃಖದ ಪರಿಕಲ್ಪನೆಯ ವಾಸ್ತವತೆಯ ಅರಿವು ಇರಬೇಕಾ 
ಗುತ್ತದೆ. 


ಕೆಲವು ಭಾಷೆಗಳಲ್ಲಿ ಕೆಲವು ಪದಗಳು ವಿಶಿಷ್ಟ ವಾಗಿರುತ್ತವೆ. ಹಿಂದೂ ಸಂಸ್ಕೃತಿ 
ಯಲ್ಲಿ ಕಂಡುಬರುವ ಪದಗಳಾದ ಕುಂಕುಮ, ಮಾಂಗಲ್ಯ, ವಿಭೂತಿ, ರುದ್ರಾಕ್ಷಿ 
ಮುಂತಾದೆವುಗಳು ಕೇವಲ ಪದಗಳಾಗಿರದೆ. ಆ ಸಂಸ್ಕೃತಿಯ ವಿಶಿಷ್ಟ ಅಂಶವನ್ನು 
ತಿಳಿಸುವ ರೂಸಗಳಾಗಿವೆ, ಇಂತೆಹ ರೂಪಗಳು ಇನ್ನಿತರ ಸಂಸ್ಕೃತಿಯಲ್ಲಿ ಇಲ್ಲದಿರು 
ವಾಗ ಇಂತಹೆ ರೊಸಗಳನ್ನು ಅನುನಾದಿಸುವ ಸಂದರ್ಭದಲ್ಲಿ ತೊಡಕುಂಟಾಗುತ್ತದೆ. 
ಅದೇ ರೀತಿ ಕ್ರಿಸ್ತ ಧರ್ಮದಲ್ಲಿ ಬರುವ 7೩೭1೧8, bೀಂtha] ಗಳಾಗಲಿ, ಅನು 
ವಾದಕ್ಕೆ ನಿಲುಕದೆ ಪದಗಳಾಗುತ್ತವೆ. ಹಬ್ಬಹರಿದಿನಗಳೂ ಕೂಡ ವಿಶಿಷ್ಟ್ರವಾಗಿರು 
ವುದರಿಂದ ಅವುಗಳ ಹೆಸರನ್ನು ಸೂಚಿಸುವ. ಪದಗಳ ಅನುವಾದ ಕಷ್ಟಸಾಧ್ಯ. 
ಆಯಾ ಪದಗಳನ್ನು ಹಾಗೆಯೇ ಬಳಸುವುದು ಇಂತಹ ಸಂದರ್ಭಗಳಲ್ಲಿ ಸೊಕ್ತವಾಗು 
ತ್ತದೆ. ಒಟ್ಟಿನಲ್ಲಿ ಸಂಸ್ಕೃತಿಯನ್ನು ಬಿಂಬಿಸುವ ಪದಗಳನ್ನು ಅನುವಾದ ಮಾಡು 
ನಾಗ ಅನುವಾದಕಾರ ಹೆಚಿ ನ ತೊಡಕನ್ನು ಅನುಭನಿಸಬೇಕಾಗುತ್ತ ಜಿ. ಸಂಸ್ಕೃತಿಯ 
ವಿಶಿಷ್ಟ ಅಂಗವಾದ ಧಾರ್ಮಿಕ, ದಾರ್ಶನಿಕ ವಿಚಾರಕ್ಕೆ. ಸಂಬಂಧಿಸಿದ ಭಾಷಾ 
ರೂಪಗಳೂ ಅನುವಾದದಲ್ಲಿ ತೊಡಕಾಗಿಯೇ ಉಳಿಯುತ್ತವೆ. ಉದಾಹರಣೆಗೆ 
ಬೌದ್ಧರ ಶೂನ್ಯದ ಕಲ್ಪನೆಗೂ, ವೀರಶೈವರ ಶೂನ್ಯದ ಕಲ್ಪನೆಗೂ ಭಿನ್ನತೆಯಿದೆ, 
ಅನುನಾದ ಇಂತಹ ಭಿನ್ನತೆಯನ್ನು ಗಮನಿಸಿ, ಅದನ್ನು ಸ್ಪಷ್ಟಸಡಿಸಿದಷ್ಟೂ ಹೆಚ್ಚು 
ಉಪಯುಕ್ತ ಅನುವಾದವಗುತ್ತದೆ. 


ಅನುವಾದದ ರೂಪರೇಪೆಗಳು ೯೧ -: 


ಆ 


ಆಕರ ಗ್ರಂಥಗಳು 
ಭಾಷಾಂತರ : ಭಟ್‌, ಎಸ್‌. ಆರ್‌. ನವಕರ್ನಾಟಕ ಪ್ರಕಾಶನ 
ಬೆಂಗಳೂರ, 1989 
ಭಾಷಾಂತರ ಕಲೆ : ಪ್ರಧಾನ್‌ ಗುರುದತ್ತ. ಬಿ. ಎಂ. ಶ್ರೀ ಸ್ಮಾರಕ ಪ್ರತಿ 
ಸ್ಥಾನ ಬೆಂಗಳೂರು, 1989 
A Linguistic Theory of Translation : Catford J. ಲ, 
Oxford University press, London 1965 


Translation and Translations : Postgate J. P. 1960. 


(ಒರೆಯಾವು' ಮತ್ತು "ವಾಳಿಯಾವು' : ಅರ್ಥ ನಿವೇಚನೆ 


-ಬಿ. ಆರ್‌. ಹೂಗಾರ 
೧ 


ಶರಣರು ತಮ್ಮ ವಚನಗಳಲ್ಲಿ ಅನುಭಾವನಿಸ್ಮವಾದ ಲಿಂಗಾಂಗಸಾಮರಸ್ಯದ 
ಅನುಭೂತಿಯನ್ನು ಮಾತ್ರವಲ್ಲದೆ ಶಾಸ್ತ್ರನಿಷ್ಕವಾದ ಸೈದ್ಧಾಂತಿಕ ನಿಷಯವನ್ನು 
ಹಾಗೂ ಸಮಾಜನಿಷ್ಮವಾದ ಕ್ರಾಂತಿಕಾರಕ ವಿಚಾರಗಳನ್ನು ಪರಿಣಾಮಕಾರಿಯಾಗಿ 
ಪ್ರತಿಪಾದಿಸಿದ್ದಾರೆ. ವಿಷಯದ ಸ್ಪಷ್ಟತೆಗಾಗಿ ಪ್ರಕೃತಿ, ಮಾನವ, ಪಶು-ಪಕ್ಷಗಳ 
ವೃತ್ತಿ-ಪ್ರವೃತ್ತಿ, ಸ್ವಭಾವ-ವೈ ಚಿತ್ರ್ಯಗಳನ್ನು ಬಳಸಿಕೊಂಡಿರುವುದು ಇವರ ಲೋಕಾ 
ನುಭವ ಸಾಮರ್ಥಕ್ಕೆ ನಿದರ್ಶನವೆನಿಸಿದೆ. ಸಾಂದರ್ಭಿಕವಾಗಿ ಕೆಲವು ವಚನಗಳಲ್ಲಿ 
ಆಕಳ ಸ್ವಭಾವ ಮತ್ತು ಪ್ರಯೋಜನವನ್ನು ಹೇಳುವಲ್ಲಿ "ಒಅಕೆಯಾವು' 
(ಒರೆಯಾವು) ಮತ್ತು “ವಾಟೀಯಾವು' (ವಾಳಿಯಾವು) ಎಂಬ ಪದಗಳು ಪ್ರಯೋಗ 
ವಾಗಿವೆ. ಈ ಪದಗಳ ಅರ್ಥವಿವೇಚನೆ ಈ ಲೇಖನದ ಉದ್ದೇಶ. 


ಮಹಾದೇವಿ ಅಕ್ಕನ ವಚನದಲ್ಲಿ «ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕು? 
ಎನ್ನುವ ಮಾತು ಬರುತ್ತದೆ, ಹಯನು ಇಲ್ಲದ ಹಸು ಎಂದರೆ ಗೊಡ್ಡು, ಗರ್ಭ 
ಧರಿಸಿದ್ದು, ಒದೆಯುವದು, ಬಿಡಾಡಿ -ಹೀಗೆ ಯಾವುದೂ ಆಗಿರಬಹುದು. 


ಆಕಳು ಗರ್ಭಧರಿಸಿ ಕರುವನ್ನು ಹಾಕುವವರೆಗೆ ಹಾಲು ಕೊಡುವುದಿಲ್ಲ. 
ಕರುವನ್ನು ಹಾಕಿದ ನಂತರ ಕೆಲವು ಅವಧಿಯವರೆಗೆ ನಿಯಮಿತವಾಗಿ ನಿರ್ದಿಷ್ಟ 
ಪ್ರಮಾಣದ ಹಾಲನ್ನು ಕೊಡುತ್ತದೆ. ಈ ಪ್ರಮಾಣ ಕ್ರಮೇಣ ಕಡಿಮೆಯಾಗಿ ಹಾಲು 
ಸಂಪೂರ್ಣ ಬತ್ತುವ ಮೊದಲು ಅದು ಅಲ್ಪ ಪ್ರಮಾಣದ ಹಾಲನ್ನು ಜಿನುಗಿಸುತ್ತದೆ. 
ಇಂಥ ಆಕಳಿನ ಹಾಲನ್ನು ಕರೆದುಕೊಳ್ಳಲು ಪ್ರಯತ್ನಿಸಿದರೆ, ಇಲ್ಲವೆ ಕರು ಮೊಲೆ 
ಉಣ್ಣಲು ಬಾಯಿಹಾಕಿದರೆ ಹಿಂಸಾನುಭವದಿಂದಾಗಿ ಅದು ಒದೆಯುತ್ತದೆ. ಇದು 
ಶೀಘ್ರದಲ್ಲಿಯೆ ಇದಕ್ಕೆ ಗರ್ಭಕಟ್ಟಿ ಸಬೇಕೆನ್ನುವುದಕ್ಕೆ ಒಂದು ಸೂಚನೆಯಾಗಿದೆ 
ಹಾಲು ಸಂಪೂರ್ಣವಾಗಿ ಬತ್ತುವ ಪೂರ್ವದಲ್ಲಿ ಅಲ್ಪ ಹಾಲನ್ನು ಜಿನುಗಿಸುವ 
ಆಕಳನ್ನು ವಚನಗಳಲ್ಲಿ "ಒಅಕೆಯಾವು' ಎಂದು ಕರೆಯಲಾಗಿದೆ. ಹಾಲು ಬತ್ತಿದ 
ಆಕಳನ್ನು ರೂಢಿಮಾತಿನಲ್ಲಿ "ಒದಕೊಂಡ ಆಕಳು' ಎಂದು ಕರೆಯಲಾಗುತ್ತದೆ, 
ಅರಿವಿನ ಮಾರಿತಂದೆಗಳ ವಚನದಲ್ಲಿ ಇಂಥ ಓದಕೊಂಡ ಆಕಳಿನ ಪ್ರಸ್ತಾಪವಿದೆ : 


೧... ಮಹಾದೇಎ ಅಕ್ಕನ ವಚನಗಳು, ಸಂ-ಡಾ ಆರ್‌, ಸಿ ಹಿರೇಮಠ, ವಚನ- ೧೨೧, 


ಒರೆಯಾವು ಮತ್ತು ವಾಳಿಯಾವು : ಅರ್ಥ ವಿವೇಚನೆ ೯೩ 


ಹಾಲು ಬತ್ತಿದ ಹಸುವಿಂಗೆ ಕರುವ ಬಿಟ್ಟಿರೆ 
ಒದೆವುದಲ್ಲದೆ ಉಣಿಸಲೀವುಜಿ ? ೧ 
ಹೆಯನಿಲ್ಲದಿರುವ "ಒರೆಯಾವು' ಮತ್ತು «ಒದಕೊಂಡ ಆಕಳು' ತಾತ್ಕಾಲಿಕವಾಗಿ 
ಮಾತ್ರ ಪ್ರಯೋಜನವಿಲ್ಲದವುಗಳಾಗಿರುತ್ತವೆ. 
ಬಸವಣ ನವರ ವಚನದಲ್ಲಿ ಒರೆಯಾನಿವ ಪದಪ್ರಯೋಗ ಸಂದರ್ಭ ಹೀಗಿದೆ : 
ಊರ ಮುಂದೆ ಹಾಲಹಳ್ಳ ಹರಿಯುತ್ತಿರಲು 
ಒಅಕೆಯಾವಿನ ಬೆನ್ನ ಹರಿಯಲೇಕಯ್ಯಾ % 
ಲಜ್ಜೆ ಗೆಡಲೇಕೆ ? ನಾಣುಗೆಡಲೇಕೆ ? 
ಕೂಡಸಂಗಮದೇವರನ್ನು. ಛ ನ್ನ ಕ 
ಬಿಜ್ಜಳನ ಭಂಡಾರವೆನಗೇತಕಯ್ಯಾ ಕ 
[ಪಾಠಾಂತರ : ಒಲೆ ವಾಟ ವಲಿ] 


ಇಲ್ಲಿ ಸಂಪತ್ತಿನ ಆಗರವಾದ ಬಿಜ ಕಳನ ಭಂಡಾರ ಶಿವಾನುಗ್ರಹ ಸಂಪತ್ತಿನ ಮುಂದೆ 
ಅಲ್ಪವಾದುದು ಎನ್ನುವುದನ್ನು ಒರೆಯಾವಿಗೆ ಹೋಲಿಸಿ ಹೇಳಿರುವುದು ಅರ್ಥಪೂರ್ಣ 
ವಾಗಿದೆ. 


ಚೆನ್ನಬಸವಣ್ಣ ನವರ ದೀರ್ಫ್ಥವಾದ ವಚನದಲ್ಲಿ ಈ ಪದದ ಪ್ರಯೋಗ ಹೀಗಿದೆ : 
.. ಹಾಲಸಾಗರದೊಳಗೊಲಲಾಡುತ್ತಿ ಎ 

ಒಟಟಯೂಾವಿನ ಬೆನ್ನ ಹರಿಯುವವನಲ್ಲ.... 

[ಪಾಠಾಂತರ : ಒಲತಿ> ದೊಡ್ಡ "ಗೆ ವಾರಿ, ವಾಳಿ, ವೊದಿ] 
ಅರಿವನ್ನು ಅನುಭವವೇದ್ಯವಾಗಿಸುವ ನಿಜಾಚರಣೆಯುಳ್ಳ ಶರಣನಿಗೆ ಕೇವಲ 
ಲೌಕಿಕ ಪ್ರಯೋಜನವುಳ್ಳ ವ್ಯರ್ಥ ಆಚರಣೆಗಳ ಹಂಗು ಬೇಕಿಲ್ಲ ಎನ್ನುವ ಆಶಯ 
ವನ್ನು ವಿಶಾಲಾರ್ಥದಲ್ಲಿ ಈ ವಚನದಲ್ಲಿ ಧ ೈನಿಸಲಾಗಿದೆ, ಆಧ್ಯಾತ್ಮ ಪ ಯೋಜನೆಯ 
ನಿಜಾಚರಣೆಗಳನ್ನು ಹಾಲಸಾಗರಕ್ಕೂ ಮತ್ತು ವ್ಯರ್ಥ ಆಚರಣೆಗಳನ್ನು ಒರೆಯಾವಿಗೂ 
ಹೋಲಿಸುವುದು ಔಚಿತ್ಯಪೂರ್ಣವೆನಿಸಿದೆ. 

ಡಾ. ಡಿ. ಎಲ್‌. ಎನ್‌. ಅವರು ಬಸವಣ್ಣನವರ ವಚನದಲ್ಲಿ ಬರುವ ಒರೆಯಾ 
ವಿನ ಪದಪ್ರಯೋಗ ಕುರಿತು ಚರ್ಚಿಸುತ್ತಾ, ಇದಕ್ಕೆ ಜಿನುಗು ಹಾಲಿನ ಹಸು 
ಎಂದು ಅರ್ಥೈಸಿರುವುದುಳ ಸರಿಯಾಗಿದೆ. ಡಾ. ಎಂ. ಎಂ. ಕಲಬುರ್ಗಿ ಅವರು 


೧, ಸಮಗ್ರ ವಚನ ಸಾಹಿತ್ಯದ ಜನಪ್ರಿಯ ಆವೃತ್ತಿ ಯೋಜನೆ, ಕರ್ನಾಟಕ ಸರಕಾರ 
ಸಂಪುಟ ೧ 

೨. ಬಸವಣ್ಣನವರ ವಚನಗಳು, ಸಂ- ಡಾ, ಆರ್‌, ಸಿ, ಹಿರೇಮಠ, ವಚನ-೭೫೪, 

೩, ಚೆನ್ನ ಬಸವಣ್ಣ ನವರ ವಚನಗಳು, ಸಂ- ಡಾ, ಆರ್‌, ಸಿ, ಹಿರೇಮಠೆ, ವಚನ-.೬೮೩, 

೪, ಬಸವಣ್ಣ ನವರ ವಚನಗಳ ಪಾಠ, ಡಾ, ಡಿ. ಎಲ್‌, ಎನ್‌. ಶರಣ ಸಾಹಿತ್ಯ, ೧೧-೫-೬, 


೯೪ ಕರ್ನಾಟಕ ಭಾರತಿ 


ಒರೆಯಾವಿನ ಮೂಲಪಾಠ "ವಾಳಿಯಾವು' ಎಂದು ಒಪ್ಪಿಕೊಂಡು, ಇದಕ್ಕೆ ಕರುವುಳ್ಳ 
ಆಕಳೆಂದು ಅರ್ಥ ನೀಡಿದ್ದಾರೆ. ಆದರೆ ವಾಳಿಯಾವಿಗೆ ದೇವರಿಗೆ ಬಿಟ್ಟಿ ಆಕಳು 
ಬಿಡಾಡಿ ಆಕಳು ಎಂದು ಅರ್ಥೈಸಲು ಸಾಧ್ಯವಿದೆ. ಇದನ್ನು ಮುಂದೆ ಚರ್ಚಿಸ 
ಲಾಗಿದೆ. 
ಪ್ರಭುದೇವರ ಬೆಡಗಿನ ವಚನದಲ್ಲಿ ಒರೆಯಾವು ಪದಪ್ರಯೋಗ ಹೀಗಿದೆ : 

ದೂರದ ತುದಿಗೊಂಬನಾರಯ್ಯ ಗೆಲುವರು ? 

ಮೀರಲಿಲ್ಲದ ನಿರಾಳದ ನಿಲುವನು ಮೀರಿಕಾಬ, 

ತೋರಿ ಕಾಬಡೆ ತನ್ನ ಹಿಡಿಯಲಿಲ್ಲಯ್ಯಾ 

 ಒಅಕೆಯಾನಿನ ಹಾಲನಾರಯ್ಯ ಕರೆವರು ? 
ಮೂರು ಲೋಕದೊಳಗೆ ತಾನಿಲ್ಲ ಗುಹೇಶ ರ, p 
[ಪಾಠಾಂತರ : ಒಅಕಿ> ವೊಲಕೆ, ಒದೆಅಕಿ] 


ಬೆಡಗಿನ ವಚನಗಳ ವಸ್ತು ಸ್ವರೂಪ, ನಿರೂಪಣಾತಂತ್ರ, ಅನುಭವದ ಆಳ-ವಿಸಾರ 
ಗಳು ಸುಲಭಗ್ರಾಹ್ಯವೆನಿಸುವುದಿಲ್ಲ. ಇವು ವಾಚ್ಯಾರ್ಥ, ವ್ಯಂಗಾಥಣ್ಯ, ಧ್ವನ್ಯಾರ್ಥ 
ಗಳನ್ನು ಮೀರಿದ ಬೇರೊಂದು ಅರ್ಥವನ್ನು ಸ್ಫುರಿಸುತ್ತ ವೆ. ಪ್ರಸ್ತುತ ವಚನಕ್ಕೆ 
(... ತನ್ನ ಭಿನ್ನವ ಮಾಡಿ ಆ ವಸ್ತುವ ಅಐಸಿಹನೆಂದಡೆ ಆಯಾಸವೆ ಮುಟ್ಟೂದಲ್ಲದೆ 
ಕಾರ್ಯವಿಲ್ಲ....'* ಎಂದು ಓೀಕೆ ಬರೆಯಲಾಗಿದೆ, ಅಂಗದ ಮೂಲ ಸ್ವರೂಪ 
ಲಿಂಗವೇ ಆಗಿದೆ. ಇಲ್ಲಿ ತನ್ನ ಮೂಲ ಸ್ವರೂಪವನ್ನು ಮರೆತ ಜೀವವೇ ಒರೆಯಾವು. 
ಒರೆಯಾವು ಗರ್ಭಕಟ್ಟಿಸಿದ ಮೇಲೆ ಕರುವನ್ನು ಹಾಕಿದ ಬಳಿಕ ಹಾಲನ್ನು ಕೊಡುವಂತೆ, 
ಶಿವಭಾವ ಜಾಗ್ರತವಾದ ಜೀವನಿಗೆ ಇಷ್ಟಲಿಂಗ ದೀಕ್ಷೆ ಮತ್ತು ಇದರ ಅನುಸಂಧಾನ 
ದಿಂದ ಲಿಂಗಾಂಗಸಾಮರಸ್ಯದ ನಿಲುವು ಸ ಓರೂಪಜ್ಞಾ ನ ಸಾಧ್ಯವಾಗುತ್ತ ದೆ. 

ಪಿಂಡ, ಬ್ರಹ್ಮಾಂಡಗಳನ್ನು ಸೃಷ್ಟಿಸಿ ಮತ್ತೆ ಇವುಗಳಿಗೆ ಅತೀತವಾಗಿ ನಿಲ್ಲುವ 
(ಮೂರು ಲೋಕದೊಳಗೆ ತಾನಿಲ್ಲ ಗುಹೇಶ ರ) ಪರತತ್ವದ ನಿಲುವು, ಶಿವಭಾವ ನನ್ನ ಕ 
ವಾದ, ಸಂಸಾರಬದ್ಧ ಜೀವಿಗೆ ನೇದ್ಯವಾಗಲಾರದು. (ದೂರದ ತುದಿಗೊಂಬ 
ನಾರಯ್ಯ ಗೆಲುವರು ?, ಒರೆಯಾವಿನ ಹಾಲನಾರಯ್ಯ ಕರೆವರು ?) ಶಿವಭಾನ 
ಜಾಗ್ರತವಾಗಿ ಗುರುವಿನಿಂದ ಇಷ್ಟಲಿಂಗ ಪಡೆದು, ಸಮರ್ಪಣಾಭಾವದಿಂದ ಲಿಂಗದಲ್ಲಿ 
ಅಚಲ ನಿಷ್ಕೆಯನ್ನ್ನಿಟ್ಟು ಸಾಧನೆಯಲ್ಲಿ ತೊಡಗಿದ ಅಂಗನಿಗೆ ಮಾತ್ರ ಲಿಂಗಾಂಗ 
ಸಾಮರಸ್ಯದ ನಿಲುವು, ಸ ರೂಪ ಜ್ಞಾ ನ ಸಾಧ್ಯವಾಗುತ್ತದೆ ಎನ್ನುವುದು ಈ ವಚನದ 
ಒಟ್ಟು ಸಿ ತಾತ್ಸರ್ಯವಾಗಿದೆ. 


೧, ವಾಳಿಯಾವು ಡಾ. ಎಂ, ವಂ, ಕಲಬುರ್ಗಿ ಮಾರ್ಗ- ೨, ಪುಟ ೧೪೫ 
೨. ಅಲ್ಲಮಪ್ರಭುದೇವರ ವಚನಗಳು, ಸಂ, ಡಾ, ಆರ್‌, ಸಿ. ಹಿರೇಮಠ, ವಚನ-೩೬೫ 
೩, ಅಲ್ಲಮ ಪ್ರಭುವಿನ ಟೀಕಿನ ವಚನಗಳು, ಸಂ- ಇಮ್ಮಡಿ ಶಿವಬಸವಸ್ವಾಮಿಗಳು, ವ. ೩೬೫ 


ಒರೆಯಾವು ಮತ್ತು ವಾಳಿಯಾವು : ಅರ್ಥ ವಿವೇಚನೆ ೯೫ 


ಕನ್ನಡ ಲೋಕೋಪಕಾರದಲ್ಲಿ ಒಕೆಯಾವಿನ ಪದಪ್ರಯೋಗ ಹೀಗಿದೆ : 

ರುಜೆ ಮೇಣು ಬಿಳಿಯ ಸಾಸಿವೆ 

ಬಜೆ ಬಿವಿಲಿನ ಬೀಜಮೆಂಬಿವಂ ಸರಿಗೊಂಡಂ 

ತೆಜಮಾತ್ರಣೊಳರೆದಚ್ಚುಗೆ 

ನಿಜೇಚಿ ಕಿಂದೋಲತಿಯಾವು ಮಟ ಕಂ ಕಕಿಗುಂ” 
ಇದಕ್ಕೆ "..., ಅಡಗಾಗಿರ್ದ ಆಕಳು ಮಟ್ಟಿಂ ಕರೆಗುಂ....' ಎಂದು ಟೀಕೆಯಲ್ಲಿ ಹೇಳ 
ಲಾಗಿದೆ. ಅಡಗಾದ ಎಂದರೆ ಮರೆಯಾದ, ಮುಚ್ಚಿಟ್ಟ ಸ ಎಂಬರ್ಥದ ಹಿನ್ನೆಲೆಯಲ್ಲಿ ಈ 
ಪದ್ಯದ ಅರ್ಥ ಮತ್ತು ಕರ್ತೃವಿನ ಮೂಲ ಆಶಯವನ್ನು ಗ್ರಹಿಸಬೇಕಾಗುತ್ತದೆ. 
ಚೆನ್ನಾಗಿ ತೊರೆಬಿಟ್ಟು ಹಾಲುಕೊಡಬೇಕಾದ ಆಕಳು ಶಾರೀರಿಕ ದೋಷದಿಂದಾಗಿ 
ತುಸು ಹಾಲನ್ನು ಕೊಡುತ್ತಿದ್ದರೆ, ಅದಕ್ಕೆ ಮಾಡಬೇಕಾದ ಔಷಧೀಯ ಉಪಚಾರ 
ಕ್ರಮವನ್ನು ಈ ಪದ್ಯದಲ್ಲಿ ಹೇಳಲಾಗಿದೆ. ಆದ್ದರಿಂದ ಇಲ್ಲಿ ಒರೆಯಾವು ಎಂದರೆ 
ತುಸು ಹಾಲನ್ನು ಕೊಡುವ ಆಕಳೆಂದೇ ಅರ್ಥ. 


ಒಬ್ಬಾರೆ ಮೇಲಿನ ವಿವೇಚನೆಯಿಂದ ಒರೆಯಾವು ಎಂದರೆ ಹಾಲು ಬತ್ತುವ 
ಪೂರ್ವದಲ್ಲಿ ತುಸು ಹಾಲನ್ನು ಜಿನುಗಿಸುವ ಇಲ್ಲವೆ ಶಾರೀರಕ ದೋಷದಿಂದಾಗಿ ತುಸು 
ಹಾಲನ್ನು ಕೊಡುವ ಆಕಳು ಎಂಬ ಅರ್ಥಗಳು ಹೊರಡುತ್ತವೆ. ಈ ಆಕಳನ್ನು 
ಹೆಚ್ಚು ಹಾಲಿಗಾಗಿ ಒತ್ತಾಯದಿಂದ ಕರೆದುಕೊಳ್ಳೆಲು ಪ್ರಯತ್ನಿಸಿದರೆ, ಹಿಂಸಾನುಭವ 
ದಿಂದಾಗಿ ಒಡೆಯಬಹುದು. ಈ ಕಾರಣಕ್ಕಾಗಿ "ಒರೆ' ಎಂಬ ಮೂಲ ಪಾಕಕ್ಕೆ. 
ವೊದಿ, ಒದೆ ಎಂಬ ಪಾಠಾಂತರಗಳೂ, ಬಿಡಾಡಿ, ನಿರುಪಯುಕ್ತ ಎಂಬರ್ಥದ 
"ವಾಳಿ' ಪಾಠಾಂತರವೂ ಹುಟ್ಟಿಕೊಂಡಂತೆ ತೋರುತ್ತದೆ. 


೨ 


ಆಕಳು ಪುರಾತನ ಕಾಲದಿಂದಲೂ ಮಾನವನಿಗೆ ಹೆಯನುಗಾರಿಕೆಯ ಪ್ರಧಾನ 
ವಾದ ಸಾಕುಪ್ರಾಣಿಯಾಗಿ ಉಪಯುಕ್ತವೆನಿಸಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಇದು 
ದೇವಶಾ ಸ್ವರೂಪಿಯೆಂದು ವೇದಕಾಲದಿಂದಲೂ ಪೂಜೆಗೊಳ್ಳು ತ್ತ ಬಂದಿದೆ. ದೋಷ 
ಪರಿಹಾರಕ್ಕಾಗಿ, ಪುಣ್ಯಪ್ರಾಪ್ತಿಗಾಗಿ, ಇಷಾ ಶರ್ಥಸಿದ್ಧಿ ಗಾಗಿ ಬ್ರಾಹ್ಮಣ, ಪುರೋಹಿತ 
ಹಾಗೂ ದೇವರಿಗೆ ಗೋದಾನ ಮಾಡುವುದು ಶ್ರೇಷ್ಠ ಹಾಗೂ ಪುಣ್ಯಪ್ರದವಾದುದೆಂಬ 
ನಂಬಿಕೆ ಇಂದಿಗೂ ಪ್ರಚಲಿತವಾಗಿದೆ. ಯಜ್ಞಗಳ ಪ್ರಾಬಲ್ಯ ಕಡಿಮೆಯಾದಂತೆ 
ಕ್ರಮೇಣ ದೇವಾಲಯಗಳು ಅವುಗಳ ಸ್ಥಾನವನ್ನು ತುಂಬಿಕೊಳ್ಳತೊಡಗಿದವು, 
ದೇವಾಲಯಗಳ ನಿರ್ಮಾಣ, ಅವುಗಳ ಜೀರ್ಣೋದ್ಧಾರ ಮತ್ತು ದೇವರ ಅಂಗಭೋಗ- 
ರಂಗಭೋಗ ಮೊದಲಾದ ಕಾರ್ಯಗಳು ನಿರಂತರವಾಗಿ ನಡೆಯಲೆಂದು 


೧, ಲೋಕೋಪಕಾರ ೯-೧೯೬, 


"ಕೆ ಕರ್ನಾಟಕ ಭಾರತಿ 


ಸಮಾಜದ ವಿವಿಧ ವರ್ಗಗಳ ಜನರು ಬೇಕೆ ಬೇರಿ ರೀತಿಯ ದಾನ-ದತ್ತಿಗಳನ್ನು ನೀಡಿ 
ರುವ ವಿಷಯವನ್ನು ವಿಪೆಲ ಸಂಖ್ಯೆಯ ಶಾಸನಗಳು ತಿಳಿಸುತ್ತವೆ. : ಆದರೆ ದೇವರಿಗೆ 
ನಿತ್ಯದೆ ಅಭಿಸೇಕ ಮತ್ತು ನೈವೇದ್ಯಕ್ಕೆ ಯೋಗ್ಯವೆನಿಸಿರುವ ಆಕಳ ಹಾಲಿನ ಪೂಕೈಕೆ 
ಗಾಗಿ ಯಾವ ವ್ಯವಸ್ಥೆ ಇತ್ತು ಎನ್ನುವುದು ಶಾಸನಗಳಿಂದ ಸ್ಪಷ್ಟವಾಗಿ ತಿಳಿದು 
ಬರುವುದಿಲ್ಲ. ಆದ್ದರಿಂದ ಇಂಥ ವ್ಯವಸ್ಥೆ ಗಾಗಿ ದೇವರಿಗಾಗಿ, ದೇವಸ್ಥಾನಕ್ಕೆ ಆಕಳ 
ದಾನ ಮಾಡುವ ಪದ್ಧತಿ ರೂಢವಾಗಿರಬೇಕು ಎನ್ನುವ ಊಹೆಯನ್ನು ಅಗತ್ಯವಾಗಿ 
ಇಟ್ಟುಕೊಳ್ಳ ಬೇಕಾಗುತ್ತದೆ. ಡಾ. ಎಂ, ಚೆದಾನಂದಮೂರ್ತಿ ಅವರು ದೇವಸ್ಮಾನೆ 
ಗಳಿಗೆ ಆಕಳು ದಾನ ನೀಡಿರುವ ವಿರಳ ಉದಾಹೆರಣೆಗಳತ್ತ ನಮ್ಮ ಗಮನ ಸೆಳೆಯು 
ತ್ತಾಕೆ.೧. ದೇವಾಲಯಕ್ಕೆ ಆಕಳದಾನ ಮಾಡುವ ಪದ್ಧತಿ ನಿರ್ದಿಷ್ಟವಾಗಿ ಎಂದು 
ಆರಂಭವಾಯಿತೆನ್ನು ವುದು ವಿಚಾರಣೀಯವಾದುದು. ಹನ್ನೆರಡನೆಯ ಶತಮಾನದಲ್ಲಿ 
ಶಿವಶರಣರ ಕಾಲದಲ್ಲಿ ಇಂಥ ಪದ್ಧತಿ ಪ್ರಚಲಿತವಾಗಿದ್ದಿತೆನ್ನುವುದನ್ನು ಚೆನ್ನಬಸವಣ್ಣ 
ನವರ ಈ ಕೆಳಗಿನ ವಚನ ತಿಳಿಸುತ್ತದೆ : 
ಬೀದಿಯ ಬಸನಂಗೆ, ದೇಗುಲದ ಪಶುವಿಂಗೆ 
ಹುಟ್ಟಿದ ಕರು ಹೋರಿಗಳು ಬಸವಗಳಪ್ಪುವಿ 7° 

ಇಲ್ಲಿ ಬರುವ ಜೀಗುಲದೆ ಪಶು' ದೇವರಿಗಾಗಿ ದೇವಾಲಯಕ್ಕೆ ಬಿಟ್ಟಿ (ದಾನಮಾಡಿದ) 
ಆಕಳು ಎನ್ನುವುದು ಸ್ಪಷ್ಟ. ಹೀಗೆ ದೇವಾಲಯಕ್ಕೆ ಬಿಟ್ಟಿ ಶೈ ಆಕಳು ಅತ್ಯಂತ ಪವಿತ್ರ 
ವಾದದ್ದು ಎನ್ನುವ ಧಾರ್ಮಿಕ ಮನೋಭಾವನೆ ಜನಮನದಲ್ಲಿ ಉಂಟಾಗಿದೆ. ಶಾಸನ 
ಗಳನ್ನು ನಾಶಮಾಡುವುದು ಆಕಳನ್ನು ಕೊಂದ ಪಾಪಕ್ಕೆ ಸಮಾನ ಎಂದು 
ಸಾಮಾನ್ಯವಾಗಿ ಶಾಸನಗಳ ಫಲಶ್ರುತಿವಾಕ್ಯಗಳಲ್ಲಿ ಹೇಳಿದರಿ ಶಾಸನಗಳನ್ನು ನಾಶ 
ಮಾಡಿದರೆ ಇನ್ನೂ ಘೋರವಾದ ಪಾಪ ಬರುತ್ತದೆ ಎನ್ನುವುದನ್ನು ಗಟ್ಟುಕಾಮದೇವನ 
ಹಳ್ಳಿ ಶಾಸನದ ಕೊನೆಯ 1"... ಇದನಳಿದನ ಬರನಸಿಯು ವಾಳಿಕವಿಲೆಯುವನಳಿದ 
ಪತನಕ್ಕು....* ಎಂಬ ಫಲಶ್ರುತಿ ವಾಕ್ಯ ಸಾರುತ್ತದೆ. ದೇವರ ಆಕಳು ಅತ್ಯಂತ 
ಪವಿತ್ರವಾದುದು ಎನ್ನುವ ಆಶಯವನ್ನು ಈ ಶಾಸನದಲ್ಲಿ ಪ್ರಯೋಗವಾಗಿರುವ ದೇವರಿಗೆ 
ಬಿಟ್ಟಿ-ಜೀಗುಲದ ಪಶು- ಎನ್ನುವ ಅರ್ಥದ "ವಾಳಿಕವಿತೆ' ಎಂಬ ಪ- 
ಸ್ಪಷ್ಟಪಡಿಸುತ್ತದೆ. 

ಕೆಲವು ವಚನಗಳಲ್ಲಿ ಪಾಠಾಂತರ ರೂಪದಲ್ಲಿ ಮತ್ತು ಶಾಸನದ ಕೊನೆಯ ಫಲ 
ಶ್ರುತಿವಾಕ್ಯದಲ್ಲಿ ಪ್ರಯೋಗನಾಗಿರುವ ವಾಳಿಕನಿತೆ, "ವಾಳಿಯಾವು' ಪದಕ್ಕೆ ದೇವರ, 


೧, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಡಾ. ಎಂ, ಚಿದಾನಂದ ಮೂರ್ತಿ, ಪು-೨೦೦, 
೨೦೧, 

೨, ಚೆನ್ನಬಸವಣ್ಣನವರ ವಚನಗಳು, ಡಾ, ಆರ್‌, ಸಿ, ಹಿರೇಮಠ, ವಚನ. ೪೨೪ 

೩, Ec, 2೭೪೫11, 1-2, 


ಒರೆಯಾವು ಮತ್ತು ವಾಳಿಯಾವು : ಅರ್ಥ ವಿವೇಚನೆ ೯೭ 


ಪವಿತ್ರ-ಆಕಳೆನ್ನುವ ಮೂಲದ ಶಿಷಾ ರ್ಥ ಮರೆಯಾಗಿ ಸ್ಟೇಜ್ನಾ ಜೀವಿ, ಬಿಡಾಡಿ, ನಿರುಪ 
ಯುಕ್ತ, ನೀತಿಗೆಟ್ಟಿ ಎಂಬಂಥ ಕೇಳು ಅರ್ಥಗಳೂ ರೂಢವಾಗಿವೆ, ಇದಕ್ಕೆ ಕಾರಣ 
ವನ್ನು ಹೀಗೆ ವಿವರಿಸಬಹುದಾಗಿದೆ. ದೇವರ ಪೂಜೆ ಮೊದಲಾದ ನಿತ್ಯ ಕರ್ಮಗಳೇ 
ಪ್ರಧಾನವಾದ ಪೂಜಾರಿ, ಪುರೋಹಿತರಿಗೆ ದೇವಾಲಯಕ್ಕೆ ಬಿಡುವ ಆಕಳುಗಳ 
ಸಂಗೋಪನೆಯಂಥ ಶ್ರಮದಾಯಕ ಕೆಲಸಗಳಿಗೆ ಸಮಯವಿಲ್ಲದ ಅಥವಾ ಮನಸ್ಸಿಲ್ಲದೆ 
ಕಾರಣದಿಂದಾಗಿ ದೇವರಿಗೆ ದಾನ ಮಾಡಿದ ಆಕಳುಗಳಿಗೆ ವ್ಯವಸ್ಥಿತವಾದ ಸಾಕಾಣಿ 
ಕೆಯ ಕ್ರಮ ತಪ್ಪಿ, ಅವುಗಳಿಗೆ "ಹಚ್ಚಗಿದ್ದಲ್ಲಿ ಮೆಯ್ದು ಜೆಚ್ಚಗಿದ್ದಲ್ಲಿ ಮಲಗಿ? 
ಊರಲ್ಲಿ ಅಲೆದಾಡುವ ಸ್ವೇಚ್ಛಾಜೀವನಕ್ರಮ ಅನಿವಾರ್ಯವಾಯಿತು. ಸ್ವೇಚ್ಛಾ 
ಜೀವಿ, ಗೊತ್ತುಗುರಿ ಇಲ್ಲಡೆ.. ಅಲೆದಾಡುವ, ನೀತಿಗೆಟ್ಟ ವರನ್ನು «ವಾಳಿ' ಎಂದು 


ಕರೆಯಲಾಗುತ್ತದೆ. ಊರಾಗ ಅವಾ ಆಕಿ) ವಾಳ್ಯಾಗಾನ (9) ಎಂದು ಹೇಳುವ 
ಹೆಳ್ಳಿಗರ ರೂಢಿ ಮಾತಿನಲ್ಲಿ ಇದೇ ಅರ್ಥದ ಧೆ ನಿ ಇರುವುದನ್ನು ಗಮನಿಸಬಹುದು. 
ಹೀಗೆ ವಾಳಿ ಪದಕ್ಸಿದ್ದ ಮೂಲದ ಶಿಸಾ ರ್ಥ ಮರೆಯಾಗಿ ಕಠಿಷ್ಟಾರ್ಥ ಆರೋಪಿತ 
ವಾಗಿರುವ ಪದ ಪ್ರಯೋಗಗಳು ಈಚಿನ ವಚನಕಾರರ ವಚನಗಳಲ್ಲಿವೆ : 
a... ಪಂಗೆ ಸ್ವರೂಪ ತಿಳಿಯದೆ 
ಕೊರಳಲ್ಲಿ ಲಿಂಗವ ಕಟ್ಟುವರೆಲ್ಲ 
ವಾಳಿಯಾವಿಗೆ ಎಳೆಗುದ್ದಿಯ ಕಟ್ಟುವಂತೆ... 
ಎ-ಕಾಡಸಿದ್ಧೇಶ ರ, 
೨ ...ಫಿವಾಳಿಸಿ ಬಿಟ್ಟ ವಾಳಿಮಾನವರಿಗೆ 
ಮೇಳವಾಡಿ ಮುಕುರಿದರೆ 


ಭಕ್ತಿ ಬೆಳುವಿಗೆ ಸರಿಯೆ? 
ಕುಷ್ಟಗಿ ಕರಿಬಸವೇಶ್ವರ 


ಒಟ್ಟಿನಲ್ಲಿ "ಒರೆಯಾವು' ಪದೆ ಹಾಲು ಬತ್ತುವ ಪೂರ್ವದಲ್ಲಿ ತುಸು ಹಾಲನ್ನು 
ಜಿನಗಿಸುವ ಆಕಳು ಎಂಬ ಅರ್ಥದಲ್ಲಿ ವಚನಗಳಲ್ಲಿಯೂ, ಶಾರೀರಿಕ ದೋಷದಿಂದ 


ತುಸು ಹಾಲನ್ನು ಜಿನುಗಿಸುವ ಆಕಳೆಂದು ಲೋಕೋಪಕಾರದಲ್ಲಿಯೂ ಬಳಕೆ 
ಯಾದುದು ಮೇಲಿನ ವಿನೇಚನೆಯಿಂದ ವಿದಿತವಾಗುತ್ತದೆ. ಹಾಗೆಯೇ ವಾಳಿ 


ಯಾವು' ಎಂಬ ಪದ ಮೂಲತಃ ದೇವರಿಗೆ ಬಿಟ್ಟಿ, ಪವಿತ್ರ ಆಕಳೆಂಬ ಅರ್ಥವುಳ್ಳ 
ದ್ರಾಗಿದ್ದು, ಕಾಲಾಂಶರದಲ್ಲಿ ಇದಕ್ಕೆ ಬಿಡಾಡಿ, ಸೆ (ಚ್ಛಾಜೀವಿ, ನೀತಿಗೆಟ್ಟ ಎಂಬ 
ಕನಿಷ್ಟಾರ್ಥವು ರೂಢಿಯಲ್ಲಿ ಬಂದವು ಎಂದು ತಿಳಿದು ಬರುತ್ತದೆ. ಹೀಗೆ ಒರೆಯಾವು 
ಮತ್ತು ವಾಳಿಯಾವು ಎರಡೂ ಪದಗಳು ಭಿನ್ನಾರ್ಥದಲ್ಲಿ ಪ 5 ಯೋಗವಾಗುತ್ತ ಬಂದು 
ದನ್ನು ವಚನ ಮತ್ತು ಶಾಸನಗಳು ಸ್ಪಷ್ಟಪಡಿಸುತ್ತವೆ. F 


* ೫ 


೧, ಸಮಗ್ರ ವಚನ ಸಾಹಿತ್ಯದ ಜನೆಪ್ರಿಯ ಆವೃತ್ತಿಯೋಜನೆ ಕರ್ನಾಟಕ ಸರಕಾರ ಸಂಕೀರ್ಣ 


ವಚನ ಸಂಪುಟ-೫, ವಚನ- ೭೮೦ 
೨. ಅದೇ, ವಚನ-೪೧ 


ತಿಗ್ಗಾನಿಯಲ್ಲಿ ದೊರೆತ ಅಪರೂಪದ ಗಜಲಕ್ಷ್ಮಿತಿಲ್ರ 


-ರು. ಮ, ಷಡಕ್ಷರಯ್ಯ 


ಶಿಗ್ಗಾವಿಯ ಮಾಮಲೇದಾರ ಕಚೇರಿಯ ಹಿಂಭಾಗದಲ್ಲಿ ಹಲವಾರು ಶಿಲಾ 
ಶಾಸನ ಮತ್ತು ಎರಡು ಗಜಲಕ್ಷ್ಮಿ ಫಲಕಗಳನ್ನು ಸಂಗ್ರಹಿಸಿ, ಈ ಹಿಂದೆ ಇಡ 
ಲಾಗಿತ್ತು.ಅಲ್ಲಿಯ ಕೆಲವು ಶಾಸನಗಳನ್ನು ಈ ಹಿಂದೆಯೇ ಕನ್ನಡ ಸಂಶೋಧನ ಸಂಸ್ಥೆ ಗೆ 
ತರಲಾಗಿದೆ ೧ ಉಳಿದಿರುವ ಅವಶೇಷಗಳಲ್ಲಿ ಒಟ್ಟು ಎರಡು ಗಜಕ್ಸ್ಮ್ಮಿ ಫಲಕಗಳನ್ನು 
ಸಂಗ್ರಹಿಸಿ ಈ ಸಂಸ್ಥೆಗೆ ಇತ್ತೀಚೆಗೆ ನಾನು ಸಂದಿದ್ದೇನೆ ಅಲ್ಲಿಯ es ಅವರ 
ಪರವಾನಿಗೆ ಪಡೆದು ಈ ಶಿಲ )) ಗಳನ್ನು ಸಂಗ್ರಹಿಸಲಾಯಿತು 

ಮೊದಲ ಫಲಕದ ಉದ್ದ ೧೬೫ ಸೆಂ.ಮೂ. ಅಗಲ ಮಧ್ಯೆದಲ್ಲಿ ೬೪ ಸೆಂ.ಮೂ. 
ಅಂಚಿನಲ್ಲಿ ೪೦ ಸೆಂ ಮೀ. ಎರಡನೇ ಫಲಕದ ಉದ್ದ ೧೫೬ ಸೆಂ ಮೀ. ಅಗಲ ಮಧ್ಯದಲ್ಲಿ 
೫೮ ಸೆಂ.ಮೀ, ಅಂಚಿನಲ್ಲಿ ೪೫ ಸೆಂ.ವೂ. ಎಂಡೂ ಫಲಕಗಳ ದಪ್ಪ ೧೪ಸೆಂಮೀ, 
ಅಲ್ಲಲ್ಲಿ ಒಡೆದೆ ಈ ಫಲಕಗಳಿಗೆ ತಲಾ ಎರಡು ರಂಧ್ರಗಳಿವೆ. ಹೊಡ. ಫಲಕದ ರಂಧ್ರದ 
ಉದ್ದ ೧೫ ಸೆಂಮೀ. ಅಗಲ ೭ ಸೆಂ.ಮೀ ಮತ್ತು ಆಳ ೧೨ ಸೆಂ.ಮೀ. ಎರಡನೇ 
ಫಲಕದ ರಂಧ್ರದ ಉದ್ದ ೧೪ ಸೆಂ.ಮೀ. ಅಗಲ ೬ ಸೆಂ.ಮೀ ಮತ್ತು ಆಳ ೧೨ 
ಸೆಂ.ಮೀ ಇದರಿಂದಾಗಿ ಈ ಫಲಕಗಳು ತೋರಣಫಲಕಗಳನ್ನಾಗಿ ದೇವಾಲಯಗಳ 
ಮುಂದೆ ನಿಲ್ಲಿಸಿರಬೇಕು. 

ಅಲ್ಲಿದ್ದ ಜ್ಯ ಹತ್ತು ಶಿಲಾಶಾಸನಗಳನ್ನು ಈ ಸಂಸೆ ಯು ಹಿಂದಿನ ನಿರ್ದೇಶಕ 
ಡಾ, ಆರ್‌ ಎಸ "ನಂಚಮುಖಿಯವರು ಮೊದಲು ಮಾಡಿ ಅಧ್ಯಯನ ಮಾಡಿರು 
ವುದನ್ನು ಇಲ್ಲಿ ತ | 

ಈ ಗಜಲಕಿ ರ ೬ ಫಲಕಗಳ ಮೂಲಸ್ಸ ಳ ಯಾವುದಾಗಿತ್ತು ಎಂಬುದನ್ನು ತಿಳಿಯ 
ಬೇಕಾಗಿದೆ. ಕೆ, ಕ ಗಿ ನೇ ಶಕಮಾನದ ಶಾತನಾಹನರ ಕಾಲದ ಅವಕೀಷಗಳನ್ನು 
ಈ ಹಿಂಜಿ ೩ ನತ್ತ ಹಚ್ಚಲಾಗಿದೆ. ಇದಲ್ಲದೆ ಕದಂಬ, ಬಾದಾಮಿ ಚಾಲುಕ್ಯ 


೧.  ಎನ್ಕೂಯಲ್‌' ರಿಪೋರ್ಟ ಆಫ್ಟ್‌ದಿ. ಕನ್ನಡ ರೀಸರ್ಚ ಇನಸ್ಟಿ ಟ್ಯೂಟ್‌ ಇನ್‌ ಬಾಂಬೆ 
ಪಾ )ವಿನ್ನ ಪಾರ್‌ ದಿ ಈಯರ್‌ ೧೯೩೦-೪೦, ಪು, ೪೦. 


೨. ಪಂಚಮುಖಿ, ಆರ್‌, ಎಸ್‌, ಕರ್ನಾಟಕ ಇನಸಿ $ಎಪೆಷನ್ಸ್‌, ದಾ.ನಂ.೧, ಪು. 
೧೫-೨೪, ೨೬-೩೧, 


೩, ಷಡಕ್ಷರಯ್ಯ, ರು, ಮ, ೧೯೯೦; “ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಂಡೆಸಿಬಂದ ಕೆಲ 
ಮಹತ್ವದ ಇಟ್ಟಿಗೆ ದೇವಾಲಯಗಳು”-ಕರ್ನಾಟಕ ಭಾರತಿ, ಸಂ, ೨೩, ಸಂ, ೧,ಪು.೧೦೫, 


ಗೂ ತಾತ್ಯಾ ತ 
vs m 


ಜು 


NS 


ರಾಹಾ... ಆಹಾ ತ್ರಾ 


ಘಿ 


SRE 4 4 NIN 
SE ಬತ ತರೆ ಬ ಜಟ. 1% .ಎ.. 


ಗವಿಯಲ್ಲಿ ದೊರೆತ ಅಪರೂಪದ ಗಜಲಕ್ಷ್ಮಿಶಿಲ್ಪ ೯೯ 


್ರ ರಾಷ್ಟ್ರಕೂಟರ ಆಳಿ ಕೆಯ ಕಾಲದ ಶಾಸನಗಳೂ ಈ ಪ್ರದೇಶದಲ್ಲಿ ಬೆಳಕಿಗೆ 
ದಿರುವುದನ್ನು ಗಮನಿಸಬಹುದಾಗಿದೆ. 


ಈ ಎರಡು ಗಜಲಕ್ಷ್ಮಿ ಫಲಕಗಳಲ್ಲಿ ಸಾಮಾನ್ಯವಾಗಿ ಕಮಲ ಹಿಡಿದ 
॥ ಜ ಲಕ್ಷ್ಮಿ, ಅವಳನ್ನು ಸ್ನಾನ ಮಾಡಿಸುವ ನಾಲ್ಕು ಆನೆಗಳು, ಗಂರ್ಧವರು 
ಶತ್ರು ಸವಾರರನ್ನು ಹೊಂದಿದ ಬಾಯಿ ತೆರಿದ ಮಕರಗಳ ದೃಶ್ಯವನ್ನು ಕಂಡರಿಸ 
ಗಿದೆ. ಇದರ ಚಿತ್ರಗಳನ್ನು ಉಜ್ಜಿ ಸುಂದರವಾಗಿ ನಯಗೊಳಿಸಲಾಗಿದೆ. 


ನೊದಲನೆಯ ಫಲಕ : 

| ಒಂದನೇ ಫಲಕದಲ್ಲಿಯ ಲಕ್ಷ್ಮಿಯು ತನ್ನ ಬಲಗೈಯಲ್ಲಿ ಕಮಲ ಹಿಡಿದು ಕಾಲು 
ಳ್ಳ ಸ ಇಳಿಬಿಟ್ಟು ಪದ್ಮಪೀಠದ ಮೇಲೆ ಪ್ರಲಂಬಾಸನದಲ್ಲಿ ಕುಳಿತಿರುವಳು. ವಿಶಾಲ 
ಾಗಿ ಅರಳಿದ ಕಮಲದ ಹೂವಿನಿಂದ ಈ ಪೀಠವನ್ನು ರೂಪಿಸಲಾಗಿದೆ. ಅಗಲವಾದ 
ರೆಯ ಈ ಹೂವಿನ ಪೀಠಕ್ಕೆ ಉದ್ದವಾದ ದಂಟಿದೆ. ಬಲಗೈಯಲ್ಲಿ ಎತ್ತಿಹಿಡಿದ ಕಮಲ 
ದರೆ ಎಡಗೈಯಲ್ಲಿ ಸೊಂಟಕ್ಕೆ ಕಟ್ಟಿದ ಕಟಿಯನ್ನು ಹಿಡಿದಂತೆ ಗೋಚರಿಸುತ್ತದೆ. 
ದು ಮತ್ತೊಂದು ಮಹತ್ತ್ವದ ಸಂಗತಿಯಾಗಿದೆ. ಭಾರವಾದ ದಪ್ಪನೆಯ ಕಿರೀಟ 
ಕುಟ್ಕಿ ಕಂಠಾಭರಣ, ಕುಚಗಳ ಮಧ್ಯ ಇಳಿಬಿಟ್ಟಿ ಗುಂಡಿನ ಕೊರಳ ಹಾರ, 
"ಳಲ್ಲಿ ನಾಗಬಂಧ, ಸೊಂಟದಲ್ಲಿ ಕಟಿ, ಕೈಯಲ್ಲಿ ಬಳೆ, ಕಾಲುಗಳಲ್ಲಿ ಕಡಗಗಳನ್ನು 
ಸಿದ ಈ ಲಕ್ಷ್ಮಿಗೆ ಉಬ್ಬಿದ ತುಟಿಗಳು, ಸಹೆಜವಾದ ತುಂಬು ಕುಚ, ಕಲಾತ್ಮಕ 
ದ ಮುಖ ಮತ್ತು ಬಳಕುವ ನಡವಿದೆ. ಅರಳಿದ ಪದ್ಮದಳಗಳ ಪ್ರಭಾಮಂಡಳ 
| ಜೀವಿಗಿದೆ. ಈ ಮೂರ್ತಿಗೆ ತಾದಾತ್ಮ್ಯತೆ, ಸಮತೋಲತ್ವ ಇರುತ್ತದೆ. ಈಕೆಯ 
ಟದ. ಮೇಲೆ ಛತ್ರಿಯಿದೆ. ಗಜಲಕ್ಷ್ಮ್ಮಿಗೆ ಛತ್ರಿಯನ್ನು ತೋರಿಸುವ ಪದ್ಧತಿ 
ಚೀನ ಕಾಲದಿಂದಲೂ ಇದ್ದಿತು. ಒಟ್ಟು ನಾಲ್ಕು ಆನೆಗಳು ಸೊಂಡಿಲಲ್ಲಿ ಪೂರ್ಣ 
ಂಭಗಳನ್ನು ಹೊತ್ತು ಈ ದೇವತೆಯನ್ನು ಅಭಿಷೇಕ ಮಾಡುತ್ತಿರುವುದು ಸ್ವಾರಸ್ಯಕರ 
ಗಿದೆ. ಆಕೆಯ ಬದಿಯಲ್ಲಿ ಕೆಳಗಿನ ಆನೆಗಳು ಎದುರು ಮುಖ ಮಾಡಿ ಪೂರ್ಣ 
ಂಭಗಳನ್ನು ಸೊಂಡಿಲಲ್ಲಿ ಹಿಡಿದು ನಿಂತಿವೆ. ಅವಳ ಬದಿಗಿನ ಮೇಲ್ಭಾಗದಲ್ಲಿ ಆನೆಗಳು 
ಖಖಗಳನ್ನು ಮೇಲೇರಿಸಿ ಸೊಂಡಿಲಲ್ಲಿ ಹಿಡಿದು ಪೂರ್ಣಕುಂಭದ ನೀರನ್ನು 
$ ಯ ಮೇಲೆ ಹಾಕುತ್ತಿರುವುದು ತುಂಬಾ ಸೊಗಸಾಗಿದೆ. ಹರಿಯುವ ಹಳ್ಳದಂತೆ 
(ರು ಬೀಳುವುದನ್ನು ಚಿತ್ರಿಸಲಾಗಿದೆ. ಗಜಗಳು ಕೊರಳಲ್ಲಿ ಮತ್ತು ಜೀಹದ ಮೇಲೆ 
ಭರಣಗಳನ್ನು ಧರಿಸಿವೆ. ಚೌರಿಯನ್ನು ಹಿಡಿದ ಸೇನಕಿಯರು ಇವುಗಳ ಬದಿಯಲ್ಲಿ 
ರೆ ಅವರು ಎರಡು ವಿಧದ ಕಿನಿಯೋಲೆಗಳನ್ನು ಧರಿಸಿದ್ದಾರೆ. ಅವರುಗಳ ಕೆಳ 
ನಿಯಲ್ಲಿ ಲಲಿತಾಸನಡಲ್ಲಿಪದ್ಮನಿಧಿ ಮತ್ತು ಶಂಖನಿಧಿಗಳು ರ! ee 
ಸಟ್ಟಿಗಳಿವೆ. ಎಡಬದಿಗೆ ಕುಳಿತ ಶಂಖನಿಧಿಯು ತನ್ನ ಎಡಗೈಯಲ್ಲಿ ಗಟ oa 
ವನ್ನು ಹಿಡಿದಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇನರ ಮೇಲ್ಸಾ 


ಹಾಗೂ ಚೌರಿಹಿಡಿದ ಸೇವಕಿಯರ ಮೇಲ್ಗಡೆ ಗಗನದಲ್ಲಿ ಹಾರುವ ಗಂಧರ್ವರಿದ್ದಾರೆ. 
ಎಡಗಡೆಗೆ ತೋರಿಸಿದವನ ಕೈಯಲ್ಲಿ ಜಪಮಾಲೆ ಮತ್ತು ಬಲಗಡೆಗೆ ಕಾಣುವ 
ವ್ಯಕ್ತಿಯ ಕೈಯಲ್ಲಿ ಗಂಟೆ ಸ್ಪಷ್ಟವಾಗಿ ಕಾಣಿಸುತ್ತವೆ. ಇದರಿಂದ ಈ ಗಂಧರ್ವರು 
ಲಕ್ಷ್ಮೀ ದೇವಿಯ ಅಭೀಸೇಕವನ್ನು ವೀಕ್ಷಿಸುತ್ತ, ವಾದ್ಯ ಮಾಡುತ್ತ ಗಗನದಲ್ಲಿ ಹಾರು 
ತ್ತಿರುವರೆಂದು ಭಾವಿಸಬಹುದು (ಚಿತ್ರ-೧). | 


ಈ ಎಲ್ಲಾ ಚಿತ್ರಗಳ ಸುತ್ತಲೂ ತೆಳುವಾದ ಅರ್ಥ ವೃತ್ತಾಕಾರ ಪಟ್ಟಿ ಇದೆ. 
ಈ ವೃತ್ತಕ್ಕೆ ಯಾವ ಅಲಂಕಾರವಿರುವದಿಲ್ಲ. ಈ ವೃತ್ತದ ಬದಿಗಳಲ್ಲಿ, ಹೊರಗಿನ 
ಬದಿಗಳಲ್ಲಿ ಬಾಯಿ ತೆಕೆದ ಮಕರಗಳಿದ್ದು ಅವುಗಳನ್ನು ನಡೆಸುವ ಸವಾರರನ್ನು ಚಿತ್ರಿಸ 
ಲಾಗಿದೆ. ಸವಾರರು ವಿವಿಧೆ ಕೆವಿಯೋಲೆಗಳನ್ನು ಹಾಗೂ ದುಂಡಾದ ಟೋಪಿಗಳನ್ನು 
ತಲೆಗೆ ಧರಿಸಿರುವರು. 


ಎರಡನೆಯ ಫಲಕ : 


ಮೊದಲನೆಯ ಫಲಕದ ಸಂಗಡ ದೊರೆತ ಈ ಎರಡನೇ ಗಜಲಕ್ಷ್ಮಿ ಫಲಕದ ಚಿತ್ರದ 
ಮಾದರಿಗಳು ಮೇಲ್ನೋಟಕ್ಕೆ ಒಂದೇ ರೀತಿಯಾಗಿ ಕಾಣುತ್ತವೆ. ಈಫಲಕದಲ್ಲಿ ಶಂಖ 
ನಿಧಿ ಮತ್ತು ಪದ್ಮೆನಿಧಿ ಮತ್ತು ಚೌರಿ ಹಿಡಿದ ಸೇನಕಿಯರನ್ನು ಬಿಟ್ಟು ಉಳಿದ ಚಿತ್ರ 
ಗಳನ್ನು ಇಲ್ಲಿಯೂ ಸೊಗಸಾಗಿ ಚಿತ್ರಿಸಲಾಗಿದೆ. ಈ ಫಲಕದಲ್ಲಿ ದ್ವಿಭುಜ ಲಕ್ಷ್ಮಿಯು 
ಪದ್ಮಪೀಠದ ಮೇಲೆ ಪದ್ಮಾಸನದಲ್ಲಿ ಕುಳಿತ ಭಂಗಿ, ಬದಿಯಲ್ಲಿಯ ಕೆಳಗಿನ ಆನೆಗಳು 
ಕೆಳಗಿನಿಂದ ಸ್ವಲ್ಪ ಮೇಲಕ್ಕೆ ಪೂರ್ಣಕುಂಭಗಳನ್ನು ಎತ್ತಿಕೊಂಡು ಎದುರು ಮುಖ 
ಮಾಡಿ ನಿಂತಿರುವ ದೃಶ್ಯಗಳು ಮೊದಲನೇ ಫಲಕಕ್ಕಿಂತ ಭಿನ್ನವಾಗಿರುವುದನ್ನು ಎತ್ತಿ 
ತೋರಿಸುತ್ತವೆ ಈ ಫಲಕದಲ್ಲಿ ಲಕ್ಷ್ಮಿಯು ಬಿಗಿಯಾಗಿ ಕಾಲುಗಳ ವರೆಗೆ ಸೀರೆಯನ್ನು 
ಉಟ್ಟಿರುವುದು ಮತ್ತೊಂದು ಭಿನ್ನ ಲಕ್ಷಣ. ಇಲ್ಲಿ ನಾಲ್ಕು ಮಂದಿ ಗಗನದಲ್ಲಿ ಹಾರು 
ತ್ತಿರುವ ಗಂಧರ್ನರನ್ನು ತೋರಿಸಲಾಗಿದೆ, ಈ ಫಲಕದಲ್ಲಿ ಲಕ್ಷ್ಮಿಯನ್ನು ನಾಲ್ಕು ಆನೆ 
ಗಳು ಆರಾಧಿಸುತ್ತಿರುವುದು ವಿಶೇಷವಾಗಿದೆ. ಈ ಶಿಲ್ಪದಲ್ಲಿ ಕಾಣುವ ವಸ್ತ್ರಾಭರಣ 
ಭಂಗಿ ಇತ್ಯಾದಿ ಶೈಲಿಯಿಂದ ಈ ಫಲಕದ ಕಾಲಮಾನ ಮೊದಲನೇ ಫಲಕ ತಯಾ 
ರಿಸಿದ ನಂತರದೆಂದು ಈ ಹೇಳಬಹುದು. ಈ ಫಲಕದಲ್ಲೂ ನಾಲ್ಕು ಆನೆಗಳಿದ್ದು, 
ಕೆಳಗಿನ ಆನೆಗಳು ಪೂರ್ಣಕುಂಭಗಳನ್ನು ಕೆಳಗಿನಿಂದ ಎತ್ತಿಹಿಡಿದ ದೃಶ್ಯವು ಮೊದಲನೇ 
ಫಲಕದಲ್ಲಿ ಕೆಳಗಿನ ಆನೆಗಳು ಮಧ್ಯದ ವರೆಗೆ ಪೂರ್ಣ ಕುಂಭಗಳನ್ನು ಎತ್ತಿ ಹಿಡಿದಿರುವ 
ದೃಶ್ಯಗಳನ್ನು. ಅವಲೋಕಿಸಿದಾಗ ಈ ಫಲಕವೂ ಅದೇ ಸ್ಫಳಕ್ಕೈ ಸೇರಿದ್ದೆಂದು 
ಹೇಳಬಹುದಾಗಿದೆ (ಚಿತ್ರ-೨). 


ಬದಾಮಿ ಚಾಲುಕೃ- ಪಲ್ಲವರ ಕಾಲದ ಗಜಲಕ್ಷ್ಮಿ: 
ಬಾದಾಮಿ ಚಾಲುಕ್ಯರ ಕಾಲದ (ಸುಮಾರು ಕ್ರಿ. ಶ. ೭-೮ ನೇ ಶತಮಾನ) 


ಶಿಗ್ಗಾವಿಯಲ್ಲಿ ದೊರೆತ ಅಪರೂಪದ ಗಜಲಕ್ಷ್ಮಿಶಿಲ್ಪ... ೧೦೧ 


ಬದಾಮಿಯ ೪ ಮೊದಲಿನ ಮತ್ತು ಎರಡನೇ ಗುಹಾಲಯದೆ ಕಂಬಗಳ ಮೇಲೆ ಮತ್ತು 
ಸಟ ೈದಕಲ್ಲಿನ ಪಾಪನಾಥ ೫ ದೇವಾಲಯದಲ್ಲಿ ತೋರಿಸಿದ ಗಜಲಕ್ಷ್ಮಿಯು ಪದ್ಮಾಸನ 
ದಲ್ಲಿ ಕುಳಿತಿರುವಳು. ತೋರಣ ಫಲಕದಲ್ಲಿ ಎರಡು ಆನೆಗಳಿಂದ ಆರಾಧಿಸುವ ಪದ್ಮಾಸನ 
ಪ ಕುಳಿತ ದ್ವಿಭುಜ ಲಕ್ಷ್ಮಿಯನ್ನು, ಶಿವಮೊಗ್ಗ ಜಿಲ್ಲೆಯ ಕುಪ್ಪಗದ್ದೆ ಮತ್ತು 
ತಾಳಗುಂದಗಳಲ್ಲಿ ಕರ್ನಾಟಕ ವಿಶ ವಿದ್ಯಾಲಯದ ಪ್ರಾಚೀನ ಭಾರತ ಇತಿಹಾಸ 
ವಿಭಾಗದ ಮುಖ್ಯಸ್ಥ ಪ್ರೊ. ಅ. ಸುಂದರ ೬ ಅವರು ಈ ಹಿಂದೆ ಶೋಧಿಸಿರುವರು. 
ಸಿದ್ಧೇಶ್ವ ರ ದೇವಾಲಯದ ಮುಂದಿನ ತೋರಣದಲ್ಲಿದ್ದ ತಾಳಗುಂದದ ಗಜಲಕ್ಷ್ಮಿ ಫಲಕವು 
: ಕ್ರಿ. ಶ. ೬ ನೇ ಶತಮಾನ ಮತ್ತು ಕುಪ್ಪಗದ್ದೆಯ ಗಜಲಕ್ಷ್ಮಿ ಫಲಕವು ಕ್ರಿ. ಶ, ೭ನೇ 
ಶತಮಾನದ್ದೆಂದು ಅವರು ಅಭಿಪಾ ್ರಯಪಲ್ಮಿ ದ್ದಾರೆ, 


ನಾಲ್ಕು ಆನೆಗಳಿಂದ ಆರಾಧಿಸಿಕೊಳ್ಳುವ, ಪದ್ಮಾಸನದಲ್ಲಿ ಕುಳಿತ ದ್ವಿಭುಜ 

ಒ ತನ್ನ ಕೈಯಲ್ಲಿ ಏನನ್ನೂ ಹಿಡಿದಿಲ್ಲ. ಅವಳು ಪದ್ಮ ಪೀಠದ ಮೇಲೆ ಕುಳಿತಿ 
pe nk ಕಃ ಗಳನ್ನು ತನ್ನ ತೊತ್ತು ಮೇಲೆ ಇಟ್ಟ ದ್ದಾ ಳಿ ಮೇಲಿನ ಆನೆ 
ಗಳನ್ನು ಬದಿಗಳಲ್ಲಿ ಮತ್ತು ಕೆಳಗಿನ ಆನೆಗಳು ಹ್‌ ಬು “ ಪೂರ್ಣಕುಂಭಗಳಿಂದ 
ನೀರನ್ನು ಲಕ್ಷ್ಮಿಯ ಮೇಲೆ ಹಾಕುತ್ತಿವೆ. ಇದು ಬಾದಾಮಿಯ ಎರಡೇ೭ ಗುಹದೇವಾ 
ಲಯದಲ್ಲಿದೆ. ಗಟ ಪಲ್ಲವರ ಕಾಲದ ಮಹಾಬಲೀೀಪುರದ ವರಾಹಳ ಗುಹಾಲಯದ 
ಗೋಡೆಯ ಮೇಲೆ ಮತ್ತು ಮದ್ರಾಸಿನ ಮ್ಯೂಜಿಯಂನ ಗಜಲಕ್ಷ್ಮಿ ಶಿಲ್ಪದಲ್ಲಿ ಬಾದಾ 
ಮಿರ್ಯ ಮೂರನೆ ವಿಷ್ಣು ಗುಹಾಲಯದಲ್ಲಿ ನಾಲ್ಕು ಆನೆಗಳಿಂದ ದೇವಿಯು ಆರಾ 
ಧಿಸಿಕೊಳ್ಳುತ್ತಿರುವ ಲಕ್ಷಿ ಯು ಪ್ರಲಂಬಾಸನದಲ್ಲಿ ಕುಳಿತಿರುವುದನ್ನು ಇಲ್ಲಿ ಸ್ಮರಿಸ 
ಬಹುದಾಗಿದೆ. ಈ ಶ್ಚ ಖ್ಯ 5, ಸುಮಾರು ಕ್ರಿ. ಶ. ೭ ನೇ ಭತಮಾನ. 
ಆದಕೆ ಬಾದಾಮಿಯ ವಿಷ್ಣು ಗುಹೆಯ ಲಕ್ಷ್ಮ ಯ ಪಕ್ಕ ದಲ್ಲಿ ಆನೆಗಳಲ್ಲದೆ ಪೂರ್ಣ 
ಕುಂಭಗಳನ್ನು ಹಿಡಿದುಥಿಂತ ನಾಲ್ಕು ಶಾ | ಔಪಕಿಯಂದ್ದಾ ತ ಪದ್ಮನೀಠಕ್ಕೆ ಉದ್ದ 
ವಾದ ದಂಡ ಮತ್ತು ಎಲೆಯನ್ನು ತೋರಿಸಿಲ್ಲ. ಕೆಳಗಿನ ಆನೆಗಳು ಮಗಳು. 
ಕೆಳಗಿನಿಂದ ಸೊಂಡಿಲಲ್ಲ ಎತ್ತಿ ಕೊಂಡು ನಿಂತಿವೆ. ಶಿಗ್ಗಾನಿಯು ಎರಡನೇ ಫಲಕದಲ್ಲಿ 
ತೋರಿಸಿದ ಈ ರೀತಿಯ ನಾಲ್ಕು ಆನೆಗಳು ಕಲಾತ್ಮ; ಕವಾಗಿವೆ. ಶಿಗ್ಗಾವಿಯ ಮೊದ 


೪, ಬ್ಯಾನರ್ಜಿ, ಆರ್‌. ಡಿ, ೧೯೨೮: ಬಾಸ ರಿಲೇಪ್ಸ್‌ ಆಫ್‌ ಬಾದಾಮಿ ವಮಿಮಯರ್ಸ್‌ ಆಫ್‌ 
ದಿ, ಆರ್‌.ಕ್ಕಾ ಲಾಜಿಕಲ್‌ ಸರವೇ ಆಫ್‌, ಇಂಡಿಯಾ, ನಂ, ೨೫ ಪೆ ಪ್ಲೆ €೫ ಮತ್ತು ಪ್ಲೆ ೇ,೧೦; 


ಅಣ್ಣಿಗೇರಿ, ೧೯; ಪಟ್ಟದಕಲ್ಲಿನ ದೇವಾಲಯಗಳು, 

ಸುಂದರೆ, ಅ, ಇವರು ಈ ಮೂರ್ತಿಗಳನ್ನು ಬೆಳಕಿಗೆ ತಂದಿರುವುದಾಗಿ ನನಗೆ ತಿಳಿಸಿದ್ದಾರೆ, 
ಬ್ಯಾನರ್ಜಿ, ಆರ್‌. ಡಿ. ೧೯೨೮ : ಅದೇ ಕಡೆ ; ಸಂ, ೨೫, ಪ್ಲೇ, ೧೦, 

ರಾವ ವಿ, ಎನ್‌. ಹೆಚ್‌. ೧೯೭೦ ; ಜೆ ಐ ಹೆಚ್‌, ೪೮, ಪು, ೭೪ 

ಶಿವರಾಮಮೂರ್ತಿ ೧೯೪೧, ಜರ್ನಲ್‌ ಆಫ್‌ ದಿ ಯು. ಪಿ, ಹಿಸ್ಬಾ ರಿಕಲ್‌ ಸೊಸೈಟಿ 


SE ತೆ ಲ್ಯ 


609 ಕರ್ನಾಟಕ ಭಾರತಿ 


ಲನೇ ಫಲಕದಂತೆ ಅವು ಗಜ-ಲಕ್ಷ್ಮ್ಮಿ ಮತ್ತು ಲಕ್ಷ್ಮಿಯ ಕೆಲ ಅಭರಣಗಳನ್ನು 
ಹೋಲುತ್ತವೆ, 


ಬಾದಾಮಿಯ ಎರಡನೇ ಗುಹಾಲಯದಲ್ಲಿ ಲಕ್ಷ್ಮಿ ಯನ್ನು ಕೊಲ್ಲಲು ಕಳಿಸುವ 
ಮಧ್ಯದಲ್ಲಿ ಕೈಯಲ್ಲಿ ಕಮಲಹಿಡಿದ ದ್ವಿಭುಜ ಲಕ್ಷ್ಮಿಯು ಪ್ರ ರ್ರ ಲಂಬಾಸನದಲ್ಲಿ ಪದ್ಮ 
ಪೀಠದ ಮೇಲೆ ಕುಳಿತಿರುವಳು. ಎರಡು ಆನೆಗಳು ಸೊಂಡಿಲಲ್ಲಿ ಪೂರ್ಣಕುಂಭಗಳನ್ನು 
ಹಿಡಿದು ನಿಂತಿವೆ, ಅವುಗಳ ಮೇಲ್ಭಾಗದಲ್ಲಿ ಸೇವಕರು ಪೂರ್ಣಕುಂಭಗಳಿಂದ ಲಕ್ಷಿ ಟೆ 
ನೀರನ್ನು ಹಾಕುತ್ತಿರುವರು. ದೇವ-ದೇವತೆಯರು, ಗಂಧರ್ವರು, ತ್ರಿಮೂರ್ತಿಗಳು 
ಲಕ್ಷ್ಮಿಯ ಅಭಿಷೇಕವನ್ನು ವೀಕ್ಷಿಸುತ್ತಿರುವರು. ಅವಳ ಎಡಬದಿಗೆ ಅಂಚಿನಲ್ಲಿ ಅವಳು 
ಮಹಿಷಾಸುರನನ್ನು  ಕೊಲ್ಲುವುದನ್ನು ಬಹು ಮಾರ್ಮಿಕವಾಗಿ ಚಿತ್ರಿಸ 
ಲಾಗಿದೆ. 


ರಾಯಚೂರು ಜಿಲ್ಲೆಯ ಯಲಬುರ್ಗಾ ತಾಲಕೊನ ಇಟ್ಟಿಗಿಯ ಅಲಂಕಾರ 
ತೋರಣದ ಮಧ್ಯ ಗಜಲಕ್ಷ್ಮಿ ಶಿಲ್ಪವಿದೆ. ಬದಿಗಳ ಅಂಚಿನಲ್ಲಿರುವ ಕುಬೇರರು ಶಂಖನಿಧಿ 
ಮತ್ತು ಸದ್ಮನಿಧಿಯರಾಗಿದ್ದಾಕೆ. ಅದರಲ್ಲಿ ಮಂಗಳಚಿಹ್ನೆ ಗಳಾದ ಪೂರ್ಣಕುಂಭ, 
ನಂದಿ, ನೊನದ್ವಯ, ಚಾಮರದ್ವಯ ಹಂದಿ ಮತ್ತು ಸಿಂಹದ ಚಿತ್ರಗಳಿವೆ. ಅದರಲ್ಲಿ 
ರುವ ಶಾಸನದಿಂದ ಅದು ಸು, ಕ್ರಿ.ಶ. ೭ ನೇ ಶತಮಾನ ದಅಂತ್ಯಭಾಗದ್ದೆಂದು 
ಡಾ. ಎಂ. ಎಸ್‌, ನಾಗರಾಜರಾವ ಅವರು ಅಭಿಪ್ರಾಯಪಟ್ಟಿದ್ದಾರೆ. 


ಸುಮಾರು ಕ್ರಿ. ಶ. ೭ ನೇ ಶತಮಾನದ ತಮಿಳುನಾಡಿನ ಉತ್ತರ ಅರ್ಕಾಟ 
ಜಿಲ್ಲೆಯ೧೦ ಒಂದು ಶಿಲ್ಪದಲ್ಲಿ ದ್ವಿಭುಜ ಲಕ್ಷ್ಮಿಯು ಪದ್ಮಾಸನದಲ್ಲಿ ಕುಳಿತಿದ್ದು, ಬದಿ 
ಗಳಲ್ಲಿ ಶಂಖನಿಧಿ ಮತ್ತು ಸದ್ಮ ನಿಧಿಯರು ಇರುವುದನ್ನು ಗುರ್ತಿಸಿದ್ದಾರೆ, 


ಆದರೆ ಸುಮಾರು ಕ್ರಿ.ಶ, ೭ ನೇ ಶತಮಾನದ ಪಲ್ಲವರ ಹೇಮಾವತಿಯ೧೧ 
ನೊಳಂಬರು ದೇವಾಲಯದ ತೋರಣದ ಶಿಲ್ಪದಲ್ಲಿ ಪದ್ಮಾಸನದಲ್ಲಿ ಕುಳಿತ ದ್ವಿಭುಜ 
ಲಕ್ಷ್ಮಿಯ ಸಂಗಡ ಕುಬೇರ-ಯಕ್ಷಿ ಮತ್ತು ಗಂಧರ್ವರಿದ್ದಾರೆ. ಬಾದಾಮಿ 
ಚಾಲುಕ್ಯರ ಕಾಲದ ಶಿಲ್ಪಗಳಲ್ಲಿ ಶಂಖನಿಧಿ ಮತ್ತು ಪದ್ಮನಿಧಿಯ ಶಿಲ್ಪಗಳು ಸಾಮಾನ್ಯ೨ 
ಇದರಿಂದಾಗಿ ಸುಮಾರು ಕ್ರಿ.ಶ. ೭ ನೇ ಶತಮಾನದ ಪೂರ್ವದ ಗಜಲಕ್ಷ್ಮಿ ಯ 
ಸಂಗಡ ರಂಖನಿಧಿ, ಪದ್ಮನಿಧಿ ಮತ್ತು ಗಂಧರ್ವರ ಚಿತ್ರಗಳನ್ನು ತೋರಿಸುವ ಸಂಪ್ರ 
ದಾಯ ಪ್ರಾರಂಭವಾದಂತೆ ಕಾಣುವದು.೧೩ : ಬ 


೧೦, ಅದೇ ಕಡೆ, 

೧೧, ಗೋವಿಂದ ಚಂದ್ರ ; ಪ್ರಾಚೀನ ಭಾರತ ಮೇ ಲಕ್ಷ್ಮಿ ಪ್ರತಿಮ ಪು, ೨೪ 
೧೨, ಅಣ್ಣಿಗೇರಿ ; ಐಹೊಳೆ ;ಕಲೆ ಮತ್ತು ಸಂಸ್ಕೃತಿ 
೧೩. ಅದೇ ಕಡೆ, 


ಶಿಗ್ಗಾವಿಯಲ್ಲಿ ದೊರೆತ ಅಪರೂಪದ ಗಜಲಕ್ಷ್ಮಿಶಿಲ್ಪ ೧೦೩ 


ಪ್ರಭಾಮಂಡಲದನ್ಲಿ ಪದ್ಮದಳಗಳನ್ನು ಮತ್ತು ತೋಳಿನಲ್ಲಿ ನಾಗಬಂಧಗಳನ್ನು, 
ವಿವಿಧ ಕಿವಿಯೋಲೆಗಳನ್ನು ಪ)ಲಂಬಾಸನದಲ್ಲಿ ಪದ್ಮಪೀಠದ ಮೇಲೆ ಕುಳಿತು ಎರಡು 
ಮತ್ತು ನಾಲ್ದು ಆನೆಗಳಿಂದ ಲಕ್ಷಿ ಒಯನ್ನು ಅಭಿಸೇಕ ಮಾಡುವ ದೃಶ್ಯಗಳ ಶೈಲಿಯು 
ಬಾದಾಮಿ ಚಾಲುಕ್ಯರ ಕಾಲದ ಹಲವಾರು ಶಿಲ್ಪಗಳಲ್ಲಿ ಕಂಡುಬಂದಿದೆ. ಇವುಗಳು 
ಶಿಗ್ಗಾನಿಯ ಮೊದಲನೆಯ ಫಲಕದ ಲಕ್ಷ್ಮಿಯನ್ನು ಹೋಲುತ್ತಿರುವುದು ವಿಶಿಷ್ಟವಾಗಿದೆ. 
ಪೂರ್ಣಕುಂಭಗಳನ್ನು ಹಿಡಿದು ನಿಂತಿರುವುದು ಮತ್ತು ನೀರನ್ನು ಲಕ್ಷಿ ಯೆ ಮೇಲೆ 
ಸುರಿಯುವ ಶಿಗ್ಗಾವಿ ಫಲಕದ ನಾಲ್ಕುಆನೆಗಳು ಆಕರ್ಷಣೀಯನಾಗಿ ಮತ್ತುಕಲಾತ್ಮಕ 
ವಾಗಿ ಇವೆ. ಇಂತಹ ಆಕರ್ಷಣೀಯ ಕೊರತೆ ಅಲ್ಲಿರುವುದು. ಈ ಮೊದಲ ಶಿಲ್ಪದಲ್ಲಿ 
ಗಜಲಕ್ಷ್ಮಿ ಆಕೆಯ ಪರಿವಾರದಲ್ಲಿ ಕಾಣುವ ಕಡಿಮೆ ಆಭರಣ, ದಪ್ಪ ತುಟ, ಸಮ 
ತೂಕದ ಅಂಗಾಂಗಗಳ ಶೈಲಿಯ ಬಾದಾಮಿ ಚಾಲುಕ್ಯರ ಕೆಲ ಶಿಲ್ಪಗಳನ್ನು ತಕ್ಕ 
ಮಟ್ಟಿಗೆ ಹೋಲುತ್ತವೆ. ನಾಲ್ದು ಆನೆಗಳಿಂದ ಲಕ್ಷ್ಮಿಯ ಆರಾಧನೆಯು ಈ ಕಾಲದಲ್ಲಿ 
ಕಾಣುವದನ್ನು ಈ ಮೇಲೆ ಸೂಚಿಸಲಾಗಿದೆ. ಗಜಲಕ್ಷ್ಮಿ ಯಸಂಗಡ ಶಂಖನಿಧಿ ಮತ್ತು 
ಪದ್ಮನಿಧಿಯರು ಈ ಕಾಲದ ಇಟಗಿ, ಐಹೊಳೆ, ಪಟ್ಟದಕಲ್ಲಿನ ಶಿಲ್ಪಗಳಲ್ಲಿವೆ. ಹಾಗೂ 
ಇದೇ ಕಾಲದ ಪಲ್ಲವರ ಕಾವೇರಿ ಪಟ್ಟಿಣದ೧೪ಗಜ-ಲಕ್ಷ್ಮಿ ಫಲಕದಲ್ಲಿ ಗಜಲಕ್ಷ್ಮಿ 
ಸಂಗಡ ಶಂಖನಿಧಿ ಮತ್ತು ಪದ್ಮಸಿಧಿಯಿರುವುದು ವಿಶಿಷ್ಟವಾಗಿದೆ. 


ರಾಷ್ಟ್ರಕೂಟರ ಕಾಲದ ಗಜಲಕ್ಷ್ಮಿ: 

ರಾಷ್ಟ್ರಕೂಟರ ಕಾಲದಲ್ಲಿ ವಿಶೇಷವಾಗಿ ತೋರಣ ಫಲಕಗಳನ್ನು ನಿಲ್ಲಿಸುವ 
ಸಂಪ್ರದಾಯ ಹೆಚ್ಚು ಬೆಳಕಿಗೆ ಬಂದಿದೆ. ರುಷ್ಭ್ರಕೂಟಿರ ಮೊದಲನೇ ಕೃಷ್ಣನು 
ಕಟ್ಟಿಸಿದ ಎಲ್ಲೋರದ ೧೫ ಕೈಲಾಸದಲ್ಲಿ ಕಾಣುವ ಗಜ-ಲಕ್ಷ್ಮ್ಮಿ ದೃಶ್ಯ, ವಸ್ತ್ರಾಭರಣ 
ಶೈಲಿಯ ಲಕ್ಷಣದಿಂದ ಈ ಫಲಕಗಳು ಭಿನ್ನವಾಗಿರುವವು. 

ಎಲ್ಲೋರಾದ ಹದಿನಾರನೇ ಗುಹಾಲಯದ ಕೈಲಾಸ ದೇವಾಲಯದಲ್ಲಿ ಹೆಚ್ಚು 
ಆಭರಣಗಳನ್ನು. ಧರಿಸಿದ ಚತುರ್ಭುಜ ಲಕ್ಷ್ಮಿಯು ಒಂದು ಕಾಲನ್ನು ಮಾತ್ರ ಕೆಳಗಿಳಿ 
ಬಿಟ್ಟು ಕುಳಿತಿರುವಳು ಬದಿಗೆ ಪೂರ್ಣಕುಂಭಗಳನ್ನು ಹಿಡಿದು ನಿಂತ ಸೇವಕರಿದ್ದಾರೆ, 
ಮೇಲಿನ ಆನೆಗಳ ಸೊಂಡಿಲು ಪಕ್ಕದಲ್ಲಿ ಛತ್ರಿಯ ಕೀಖಾಚಿತ್ರ ಗಂಧರ್ವರ ಚಿತ್ರ 
ಗಳಿವೆ.೧೬ ಅಲ್ಲಿಯ ಇನ್ನೊಂದು ೧೭ ಚಿತ್ರದಲ್ಲಿ ಪದ್ಮಾಸನದಲ್ಲಿ ದ್ವಿಭುಜ ಲಕ್ಷ್ಮಿ 


೧೩, ನಾಗರಾಜರಾವ, ಎಂ, ಎಸ್‌, ೧೯೭೮ ; ಸ್ಕಲ್ಕ್‌ರ್‌ ಆಂಡ್‌ ಪೇಂಟಿಂಗ್ಸ್‌ ಆಫ್‌ 
ಬದಾಮಿ ಚಾಲುಕ್ಕ, ಪು; ೩೦೮-೩೦೯, 

೧೪. ಶಿವರಾಮಮೂರ್ತಿ ; ೧೯೪೧ ; ಅದೇ ಕಡೆ, 

೧೫. ರಾವ್‌ ವಿ. ಎನ್‌. ಎಚ್‌, ಪು. ೭೪ 


೧೭, ಕುಮಾರಸ್ವಾಮಿ ; ಅರ್ಲಿ ಇಂಡಿಯನ್‌ ಐಕನೋಗ್ರಾ ಫಿ ಶ್ರೀಲಕ್ಷ್ಮಿ, ಪು, ೧೮೨ 


೧೦೪ ಕರ್ನಾಟಕ ಭಾರತಿ 


ಯನ್ನು ನಾಲ್ಕು ಆನೆಗಳು ಆರಾಧಿಸುತ್ತಿವೆ. ಈ ದೃಶ್ಯದ ಸುತ್ತ ಗಂಧರ್ವರು, ದಂಪತಿ 
ಗಳು ಮುಂತಾದವರು ದೇವಿಯ ಅಭಿಷೇಕವನ್ನು ವೀಕ್ಷಿಸುತ್ತಿರುವರು. ಮೇಲಿನ 
ಆನೆಗಳು ಹಿಡಿದೆ ಪೂರ್ಣಕುಂಭಗಳ ಮೇಲೆ ಛತ್ರಿಯನ್ನು ತೋರಿಸಲಾಗಿದೆ. ಈ 
ದೃಶ್ಯದ ಮುಂಜಿ ಕಮಲದ ಕೊಂಡ ಮತ್ತು ಅದರಲ್ಲಿ ಕಮಲಗಳು ಬೆಳೆದು ನಿಂತಿವೆ. 
ಈ ರೀತಿಯ ಸ್ಕೂಲ ವಿವರಗಳನ್ನು ಹೊಂದಿದ ದಿ ಭುಜ ಲಕ್ಷ್ಮಿಯನ್ನು ಎರಡು ಆನೆ 
ಗಳು ಅವಳ ಮೇಲ್ಭಾಗದಿಂದ ಅಭಿಸೇಕ ಮಾಡುವ ಶಿಲ್ಪ ಐಹೊಳೆಯಲ್ಲಿದ್ದು, ಅದು 
ಬಾದಾಮಿ ಚಾಲುಕ್ಯರ ಅಂತ್ಯಕಾಲಕ್ಕೆ ಸೇರಿಜೆ. ಇವುಗಳ ಕಾಲಮಾನ ಸುಮಾರು 
ಕ್ರಿ.ಶ, ೮ ನೇ ಶತಮಾನ. ಬಳ್ಳಾ ರಿ ಜಿಲ್ಲೆಯ ಕುರುವತ್ತಿಯಲ್ಲಿ ಇಂತಹ ಗಜಲಕ್ಷ್ಮಿ 
ಫಲಕವನ್ನು ಅಲೆಕ್ಸಾ ೦ಡರ್‌ ವರದಿ ಮಾಡಿದ್ದಾರೆ, 
ಸಾಹಿತ್ಯದಲ್ಲಿ ಗಜಲಕ್ಷ್ಮಿ : 

ವೈದಿಕ ಸಂಪ್ರದಾಯ ಮತ್ತು ಸಾಹಿತ್ಯದಲ್ಲಿ ಈ ದೇವಿಯ ಆರಾಧನೆ ಬಗ್ಗೆ 
ಹೇಳಲಾಗಿದೆ, ಈಕೆಯ ವಿವರಣೆ ಶ್ರೀಸೂಕ್ತದಲ್ಲಿದೆ.೧೮ ಮತ್ಸ್ಯ ಪುರಾಣವು ೧೯ 
ದ್ವಿಭುಜಲಕ್ಸ್ಮ್ಮಿ ಜತೆ ನಾಲ್ಕು ಅನೆಗಳು ಆರಾಧಿಸುವದನ್ನು ಹೇಳುತ್ತದೆ. 
ಈಕೆಯು ಸ್ವತಂತ್ರ ದೇವತೆಯಾಗಿದ್ದಾಳೆಂದು ಇದರಲ್ಲಿ ಹೇಳಲಾಗಿದೆ. ಪುರಾಣ 
ಗಳು ಲಕ್ಷ್ಮಿ ಜತೆಯಲ್ಲಿ ಕಮಲ, ನೀರು, ಆನೆ ಮತ್ತು ಯಕ್ಬರಿರುವುದನ್ನು ತಿಳಿಸು 
ತ್ರವೆ. ಪೌರಾಣಿಕ ವರ್ಣನೆಯನ್ನು ಗಳಿಸಿದ. ಈಕೆಯ ಚಿತ ಕೈಗಳನ್ನು ೨೦ 
ಮಣ್ಣಿನ ಗೊಂಬೆಗಳಲ್ಲಿ, ನಾಣ್ಯ ಮತ್ತು ಮುದ್ರೆಗಳಲ್ಲೂ ತೋರಿಸಲಾಗಿದೆ. 

ಉತ್ತರಭಾರತದ ಸಾಂಜಿ, ಬೋಧಗಯಾ, ಕೌಶಾಂಬಿ, ಮಧುರೆ, ಅಯೋಧ್ಯ 
ಮುಂತಾದ ಕಡೆ ಈಕೆಯ ಶಿಲ್ಪಗಳಿವೆ. ಗಜಲಕ್ಷ್ಮ್ಮಿಯನ್ನು ಶಿಲ್ಪದಲ್ಲಿ ತೋರಿಸುವ 
ಪದ್ಧತಿ ಕ್ರಿ. ಪೂ. ೨ ನೇ ಶತಮಾನದಲ್ಲಿ ಮೊದಲು ಬೌದ್ಧರಿಂದ ಪ್ರಾಯಶಃ ವ್ಯಾಪಾ 
ರಿಗಳಿಂದ ಪ್ರಾರಂಭವಾಯಿತೆಂದು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ.೨೧ ತದ 
ನಂತರ ಕಾಲದಲ್ಲಿ ವಿವಿಧ ಧರ್ಮದವರೂ ಈ ದೇವಿಯನ್ನು ಶಿಲ್ಪದಲ್ಲಿ ತೋರಿಸಿ ಆರಾ 
ಧಿಸುವ ಪದ್ಧತಿಯು ಹೆಚ್ಚು ಪ್ರಚಲಿತವಾಯಿತೆಂದು ಹೇಳಲು ಆಧಾರಗಳು ಲಭ್ಯ 
ವಾಗಿವೆ. ಅದೇ ರೀತಿ ಬಾದಾಮಿ ಚಾಲುಕ್ಯರು ಈ ಪದ್ಧತಿಗೆ ಪ್ರೋತ್ಸಾಹ ನೀಡಿದ 
ಉದಾಹರಣೆಗಳು ಅಲ್ಲಲ್ಲಿ ಕಂಡುಬಂದಿವೆ. ತದನಂತರದ ರಾಷ್ಟ್ರಕೂಟರ ಕಾಲದಲ್ಲಿ 
ಈ ಶಿಲ್ಪದ ಬಳಕೆ ಹೆಚ್ಚು ವಿಸ್ತಾರವಾಗಿರುವದು ತಿಳಿದೆ ಸಂಗತಿಯಾಗಿದೆ, ಈ ಕಾಲ 
ಮತ್ತು ನಂತರದಲ್ಲಿ ಈ ಶಿಲ್ಪದ ಮಾದರಿಯೂ ಹೆಚ್ಚು ಅಭಿವೃದ್ಧಿ ಹೊಂದಿರು 
ವದು ತಿಳಿದ ಸಂಗತಿಯಾಗಿದೆ, 


೧೮, ಕಶಿಕರ್‌ : ಯಗ್ವೇದ, ಪ್ಲ೯ಂ೧-೯೦೨ 

೧೯, ಮತ್ಸ ಪುರಾಣ, ಪು, ೨೪೧-೨೪೬, 

೨೦, ಸಿಂಗ್‌ ಓ, ಪಿ, ೧೯೮೩ : ಐಕನೋಗಾ ಫಿ ಆಫ್‌ ಗಜಲಕ್ಷ್ಮಿ, ಪು ೫೯, ವಾರಣಾಸಿ, 
ಪಿ೧, ಅದೇ ಕಡೆ, 


ಶಿಗ್ಗಾವಿಯಲ್ಲಿ ದೊರೆತ ಅವರೂಪದ ಗಜಲಕ್ಷ್ಮಿಶಿಲ್ಪ ೧೦೫ 


ಮೂಲಸ್ಥಳ $ 

ಈ ಶಿಲ್ಪಗಳ ಮೂಲಸ್ಥಳದ ಬಗ್ಗೆ ಹೀಗೆ ವಿವರಿಸಬಹುದು. ಶಿಗ್ಲಾವಿಯಲ್ಲಿ ಮುಖ್ಯ 
ವಾಗಿ ರಾಷ್ಟ್ರಕೂಟರ ಕಾಲದಿಂದ ಶಿಲಾಶಾಸನಗಳು ಬೆಳಕಿಗೆ ಬಂದಿವೆ.೨೨ ಅಲ್ಲಿಯ 
ಜನವಸತಿ ಸುಮಾರು ಕಿ. ಶ. ೧-೨ ನೇ ಶತಮಾನದಿಂದ ಆರಂಭವಾಯಿತೆಂದು 
ಹೇಳಲಿಕ್ಕೆ ಆ ಕಾಲದ ಹೇರಳ ಗಡಿಗೆಮಡಿಕೆ ಚೂರುಗಳು, ಇಟ್ಟಿಗೆಗಳು, ಹೆಂಚುಗಳು, 
ಶಾತವಾಹನರ ಕೆಲವು ನಾಣ್ಯಗಳು ಈ ಹಿಂದೆ ಅಲ್ಲಿಯ ಕೆರೆಯ ಉತ್ತರ ಪ್ರದೇಶದಲ್ಲಿ 
ದೊರಿತಿವೆ. ಆದರೆ ತದನಂತರ ಕಾಲವಾದ ಕದಂಬರ ಮತ್ತು ಬಾದಾಮಿ ಚಾಲುಕ್ಯರ 
ಅನಶೇಷಗಳು ಅಲ್ಲಿ ಲಭ್ಯವಾಗಿಲ್ಲ. ಬದಾಮಿ” * ಚಾಲುಕ್ಯ ದೊರೆ 
ವಿಜಯಾದಿತ್ಯನ ತಾಮ್ರ ಶಾಸನ ಈ ಭಾಗದಲ್ಲಿ (ಶಿಗ್ಗಾನಿಯಲ್ಲಿ) ಸಂಗ್ರಹ 
ವಾಗಿದೆ. ಈ ಗ್ರಾಮಕ್ಕೆ ಬೆಳಕನ್ನು ಚೆಲ್ಲುವ ಯಾವ ಅಂಶಗಳೂ ಈ ಪಟ ಗಳಲ್ಲಿ 
ಉಲ್ಲೇಖವಾಗಿಲ್ಲ, ಈ ರಾಜನ ಈ ಕಾಲದ ಕೆಲವು ಶಿಲಾಶಾಸನಗಳು ಶಿಗ್ಲಾನವಿ 
ಭಾಗದ ಜೆಳಗಲಿಯ೨೪ ಕೀರ್ತಿವರ್ಮನ ತ್ರುಟಿತಶಾಸನ ನತ್ತು ಬನ್ನಿ ಕೊ೨ಪ್ಪ ದ 
ವಿಜಯಾದಿತ್ಯನ ಶಾಸನ ಮಹತ ೈದ್ದಾಗಿವೆ. ಬನ್ನಿಕೊಪ್ಪ ಶಾಸನವು ¥ ಅರಸನ 
ಕಾಲದಲ್ಲಿ ಉತ್ತರಾಪಥದಿಂದ ಬಂದ ಒಬ್ಬ ವ್ಯಕ್ತಿಯಿಂದ ಅಲ್ಲಿಯ ಅರ್ಜುನೇಶ್ವರ 
ದೇವಾಲಯ ಪುನಃ ನಿರ್ಮಾಣ ಹೊಂದಿತೆಂದು ಮತ್ತು ಆ ದೇವಾಲಯದ ಮುಂದೆ 
ನಂದೀಶ ರನನ್ನು ಪ್ರತಿಷ್ಮಾ ಪಿಸಿದನೆಂದು ಹೇಳುತ್ತದೆ. ಈ ಶಾಸನ ಮತ್ತು 
ಉಲ್ಲೇಖಿಸಿ ಸದ ಜೇವಾಲಯ,ಆ ಕಾಲದ ಶಿವ- ನಂದಿ ಮೂರ್ತಿಗಳು ಈಗ ಅಲ್ಲಿ ಕೋಡ 
ಸಿಗುತ್ತವೆ. ೨೬ 


ಅಲ್ರಿಯ ಈ ಕಾಲದ ಮೂರ್ತಿಗಳನ್ನು ಮತ್ತು ಶಿಲಾಶಾಸನವನ್ನು ಬೇಕಿ ಕಡೆ 
ವರ್ಗಾಯಿಸಿರುವುದಿಲ್ಲ ಎಂಬುದನ್ನು ಇಲ್ಲಿ ಗಮನಿಸಬಹುದಾಗಿದೆ. 

ಶಿಗ್ಗಾವಿಯಲ್ಲಿ ರಾಷ | ಕೂಟರ ಕಾಲದ ಶಿಲಾಶಾಸನಗಳು ಬೆಳಕಿಗೆ 
ಬಂದಿವೆ. ಕ್ರಿ.ಶ. ೮೬೫ ರ ಈ ಕಾಲದ ಅಮೋಘವರ್ಷನ ಶಾಸನ, ಅಲ್ಲಿಯ 
ಅತ್ಯಂತ ಹಳೆಯ ಶಿಲಾಶಾಸನವಾ೨೭ಗಿದೆ. ಈ ಶಾಸನವು ಶಿಗ್ಗಾನಿಯಲ್ಲಿ ಶ್ರೀಕಲೈೆ ಕಿತಿ 


೨೨. ಪಂಚಮುಖಿ ಆರ್‌ ಎಸ್‌. ೧೯೪೧೦ : ಪ್ರ, ೧೫-೨೪. 

೨೩, ಎ.ಇ. ೩೨, ಪು. ೩೧೭-೨೪. 

೨೪, ಎ.ಆರ್‌.ಐ.ಇ, ೧೯೪೫-೪೬, ನಂ. ೨೭೭, 

೨೫. ಎಸ್‌,ಐ,ಐ, ೧೯, ನಂ. ೩, 

೨೬, ಈ ಪ್ರದೇಶದಲ್ಲಿ ಅನ್ವೆ ೇಷಣೆ ಕೈಗೊಂಡಾಗ (೧೯೯೧) ಬನ್ನಿ ಕೊಪ್ಪದ ಪಂಚಪಾಂಡವರ 
ದೇವಸ್ಥಾ ನಗಳಲ್ಲಿ ವಿಗ್ರಹ, ಸು. ಕ್ರಿ.ಶ, ೭ ನೇ ಶತಮಾನದ ಬ್ರ ಹ್ಮ: ಸೂತ್ರ ವಿರುವ 
ಶಿವಲಿಂಗ, ಅಲ್ಲಿಯ ಕಾಳವ್ಮೂನ ಗುಡಿ ಡಿಯಲ್ಲಿ ಕ್ರಿ.ಶ, ೭ ನೇ ಶತಮಾನದ ನಂದಿವಿಗ್ರ ಹಗಳು 
ನನಗೆ (ಲೇಖಕರಿಗೆ) ಕಂಡು "ಬಂದಿವೆ, 

೨೭, ಕೈಐ.೧ ಪು. ೧೪-೧೫, 


೧೦೬ ಕರ್ನಾಟಕ ಭಾರತಿ 


ಭಟಾಕೆ ದೇವತೆಗೆ ದತ್ತಿ ನೀಡಿದ ವಿಷಯವನ್ನು ತಿಳಿಸುತ್ತದೆ. ಆ ಅರಸನ 
ಅಲ್ಲಿಯ ಮತ್ತೊಂದು ಶಾಸ೨೮ನದ ಮೇಲೆ ಗಜ-ಲಕ್ಷ್ಮಿಯ ಸುಂದರ ಚಿತ್ರವಿದೆ. ಹೆಚ್ಚು 
ಆಭರಣ, ಅಲಂಕಾರವುಳ್ಳ ಪದ್ಮಾಸನದಲ್ಲಿ ಕುಳಿತ, ದಿ ಭುಜ ಲಕ್ಷಿ ಯನ್ನು ಎರಡು 
ಆನೆಗಳು ಅಭಿಷೇಕ ಮಾಡುತ್ತಿವೆ. ಆ ಚಿತ್ರದ ಶೈಲಿಯು ಅಲ್ಲಿ ದೊರೆತ ಗಜಲಕ್ಷಿ ಯೆ 
ಎರಡೂ ಫಲಕಗಳಿಗಿಂತ ಅತ್ಯಂತ ಭಿನ್ನವಾಗಿದೆ. ಆದುದರಿಂದ ಈಗ ದೊಕೆತೆ ಎರಡೂ 
ಫಲಕದ ಗಜ-ಲಕ್ಷ್ಮ್ಮಿಯನ್ನು ಶಿಗ್ಗಾವಿಯ ತ್ರೀ ಕಲ್ಕೆರೆತಿ ಭಟಾರೆ ದೇವತೆಯ ಶಿಲ್ಪ 
ಗಳಾಗಿದ್ದವೇ ? ಎಂಬ ಅನುಮಾನ ಬರುತ್ತದೆ, ಆದರೆ ಈ ಫಲಕಗಳಿಗೆ ಎರಡು 
ರಂಧ್ರಗಳಿರುವುದರಿಂದ ಈ ಅಭಿಪ್ರಾಯ ಸಮಂಜಸವಾಗಿ ಕಾಣುವುದಿಲ್ಲ. ಈ ಫಲಕ 
ಗಳನ್ನೇ ಅಲ್ಲಿಯ ದೇವಾಲಯದ ತೋರಣ ಫಲಕಗಳನ್ನಾಗಿ ಬಳಸಿರಬೇಕೆಂದು ಈಗಾಗಲೇ 
ಸ್ಪಷ್ಟಪಡಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಈ ಫಲಕಗಳು ಅಲ್ಲಿಯ ಈ 
ದೇವತೆಯ ದೇಗುಲದ ಮುಂದೆ ನಿಲ್ಲಿಸಿರಬಹುದೆಂದು ಈ ಸಧ್ಯ ದೊರೆತ ಆಧಾರದಿಂದ 
ತರ್ಕಿಸಬಹುದಾಗಿದೆ. ಆದರೆ ಈ ಕಾಲದ ದತ್ತಿಯ ಶಾಸನದ ಪ್ರಕಾರ ಮುಖ್ಯವಾದ 
ಅಲ್ಲಿಯ ದೇವರನ್ನು ಮೂಲಸ್ಥಾನ ಮಹದೇವರು ಎಂದು ಹೇಳಿರುವುದನ್ನು ೨೯ ಇಲ್ಲಿ 
ಗಮನಿಸಬೇಕಾಗುತ್ತದೆ. ಈ ಫಲಕಗಳನ್ನು ಈ ದೇವಾಲಯದ ಮುಂದೆ 
ನಿಲ್ಲಿಸಲಾಯಿತೆ ? ಶಿಗ್ಲಾನಿಯ ಯಾವ ಭಾಗದಲ್ಲಿ ಈ ದೇವಾಲಯ ಇದ್ದಿತು? ಇತ್ಯಾದಿ 
ಸಂಶಯಗಳು ಬರುತ್ತವೆ. 


ಕಾಲಮಾನ : 


ಮೇಲಿನ ಬಾದಾಮಿ ಚಾಲುಕ್ಯ - ಪಲ್ಲವ ಹಾಗೂ ರಾಷ ಸೈ ಕೂಟರ ಕಾಲದ 
ಗಜಲಕ್ಷ್ಮಿ ಶಿಲ್ಪಗಳ ತುಲನಾತ್ಮಕ ಪರಿಶೀಲನೆಯಿಂದ ಶಿಗ್ಲಾವಿಯ ಮೊದಲನೆಯಿ 
ಗಜಲಕ್ಷ್ಮಿ ಫಲಕ ಸುಮಾರು ಕ್ರಿ.ಶ. ೭ ನೇ ಶತಮಾನದ್ದೆಂದೂ ಶಿಗ್ಲಾವಿಯ ಎರಡ 
ನೆಯ ಗಜಲಕ್ಷ್ಮಿ ಫಲಕ ಸುಮಾರು ಕ್ರಿ.ಶ. ೮ ನೇ ಶತಮಾನ ಅಭಿಪ್ರಾಯಪಡಟಹು 
ದಾಗಿದೆ... ಈ ರೀತಿಯ ಪ್ರತ್ಯೇಕ ಗಜಲಕ್ಷ್ಮಿ ಶಿಲ್ಪಗಳು ಕರ್ನಾಟಕ ವಾಸ್ತು 
ಶಿಲ್ಪದಲ್ಲೇ ಅಸನರೂಪವಾಣಗಿವೆ. * 


ಜೇ % 


೨೮, ಕೆ.ಐ, ಪ್ನು ೧೫-೧೮, 

೨೯, ಅದೇ ಪು, ೧೪-೧೫, 

* ಗಜಲಕ್ಷ್ಮಿ ಫಲಕಗಳನ್ನು ಕನ್ನಡೆ ಸಂಶೋಧನ ಸಂಸ್ಥೆಗೆ ತೆಗೆದುಕೊಂಡು ಬರಲು ಅನುಮತಿ 
ನೀಡಿದ ಕರ್ನಾಟ ವಿಶ್ವವಿದ್ಯಾಲಯದ ಮಾನ್ಯ ಕುಲಸಚಿವರಾದ ಡಾ, ವಿ.ವಿ ಬಡಿಗೇರ 
ಅವರಿಗೂ ಮತ್ತು ಶಿಗ್ಗಾವಿಯ ತಹಶೀಲ್ದಾರ ಅವರಿಗೂ ಕೃತಜ್ಞತೆಗಳು, 


ದೇವರಾಯ ಇಂಗಳೆ ಅವರ ಸಾಮಾಜಿಕ ವಿಚಾರಗಳು 


ಎಸ್‌.ಕೆ. ಕಲ್ಲೋಳಿಕರ 
-ಎಂ.ಎಸ್‌. ಯಾದವ 


ದೇವರಾಯ ಇಂಗಳೆಯವರ ಹೆಸರು ಇಂದು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಸೈಲ್ಲ. 
ನಮ್ಮ ದೇಶದ ಇತಿಹಾಸದ ಬರವಣಿಗೆಯೇ ಹೀಗೆ. ಇದನ್ನು ಎನೊ ಸ ಜನ ಪರಕೀ 
ಯರು ಪ್ರಶ್ನಿ ಸಿದ್ದಾ ಈ ಡಾ. ಬಿ.ಆರ್‌, ಅಂಬೇಡ್ಕರರು ಹೇಳುವಂತೆ ""ಪ್ರಾಚೀನ 
ಭಾರತ, ಇತಿಹಾಸ ಹೊಂದಿಲ್ಲವೇನಂತಲ್ಲ, ಆದರೆ ಅದರ ಸ್ವರೂಪ ಮಾತ್ರ ಬೇರೆ 
ಯಾಗಿದೆ,” ಆಧುನಿಕ ಭಾರತದ ಇತಿಹಾಸ ಕೂಡ ಅಷ್ಟೆ. ಉತ್ತರ ಕರ್ನಾಟಕದ 
ಅನೇಕ ಮಹಿಮರು ತಮ್ಮ ಜೀವನವನ್ನೇ ಅವರ ಇತಿ ಂಗದ ಅಭ್ಯುದಯಕ್ಕೆ 
ಮುಡಿಪಾಗಿಟ್ಟು, ಹೇಳಹೆಸರಿಲ್ಲದಂತೆ ಇತಿಹಾಸದಿಂದ ಕಣ್ಮರೆಯಾಗಿರುವದು,, ಈ 
ದೇಶದ ಇತಿಹಾಸ ಬರೆವಣಿಗೆಯ ಒಂದು ಚೋದ್ಯ. ಇಂಥ ವ್ಯಕ್ತಿಗಳಲ್ಲಿ ಶ್ರೀಡೇವರಾಯ 
ರಾಮರಾಯ ಇಂಗಳೆಯವರೂ ಒಬ್ಬರು. 

ಇಂದಿನ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ಹುಕ್ಕೇರಿ, ರಾಯಭಾಗ, ಆಥಣಿ 
ಮತ್ತು ಮಹಾರಾಷ್ಟ್ರದ ದಕ್ಷಿಣ ಭಾಗದಲ್ಲಿ "ಇಂಗಳಿ ದೇವೂ' ಎಂದೇ ಪ್ರಖ್ಯಾತರಾದ 
ದೇವರಾಯ ಆವರು ಆಸ್ಪೃಶ್ಯ ಜಾತಿಯ ಹೊಲೇರ ಮನೆತನದಲ್ಲಿ ಶ್ರೀ ರಾಮರಾಯರ 
ಪುತ್ರನಾಗಿ ೧೮೮೯ ಜುಲೈ ತಿಂಗಳಲ್ಲಿ ಜನ್ಮನೆತ್ತಿದರು, ಹಿಂದೂಧರ್ಮದ ಕರಾಳ 
ಕಟ್ಟಳೆಗಳ ಅಡಿಯಲ್ಲಿ ಸಿಕ್ಕು ನರಳಿದ ಕೋಟ್ಯಾಂತರ ಅಸ್ಪೃಶ್ಯ ವ್ಯಕ್ತಿಗಳಲ್ಲಿ ಶ್ರೀ ಜೀವ 
ರಾಯರೂ ಒಬ್ಬರು, ಆಂತಿಹ ಸರಿಸ್ಥಿತಿಯೇ ಗೌತಮ ಬುದ್ಧ, ಬಸವಣ್ಣ, ಜ್ಯೋತಿ 
ಗಾವ ಫೂಲೆ ಮತ್ತು ಡಾ. ಬಿ.ಆರ್‌. ಅಂಬೇಡ್ಕರರನ್ನು ನಿರ್ಮಾಣಗೊಳಿಸಿದಂತೆ ಜಾತಿ 
ಪ್ರಧಾನವಾದ ಈ ವ್ಯವಸ್ಥೆ ಯ ಒಳೆ ಅಂಗವಾದ ಆಸ್ಪ ಶತ ದೇವರಾಯರನ್ನು 
ನಿರ್ಮಿಸಿದ್ದು ಅತಿಶಯೋಕ್ತಿಯೇನಲ್ಲ. 

"ಮಹಾರ'** ಜನಾಂಗದ ಅತ್ಯರು ಬಡಕುಟುಂಬದಲ್ಲಿ ಜನಿಸಿದ ಈ ಕೂಸು 
ಮುಂಡೆ ಒಂದುದಿನ ಹಿಂದೂ ಧರ್ಮದ ಅವಿಭಾಜ್ಯ ಅಂಗವಾದ ಅಸ್ಥ ್ಸೈಶ್ಶಾತೆಗೆ ಕೊಡಲಿ 
ಏಟು ಹಾಕುತ್ತದೆಯೆಂದು ಯಾವ ಸನಾತನ ಹಿಂದುವೂ ಭಾವಿಸಿರಲಿಲ್ಲ. ಅಸ್ಪೃಶ್ಯರ 
ಸುದೈವ ವನೆಂಬಂತೆ ಭಾರತ ಮತ್ತೊಮ್ಮೆ ಪರಕೀಯರಿಂದ (ಬ್ರಿಟೀಷರು) ಆಳಲ್ಪಡುವಾಗ, 
೫ ಭಾರತೀಯರಿಗೆ ಇತಿಹಾಸ ಬರೆಯುವ ಕಲೆ ಇಲ್ಲವೆಂದು ಮ್ಯಾಕ್ಸಮುಲ್ಲರ ಹೇಳಿದ್ದಾನೆ, 

೧, ಡಾ, ಬಿ.ಆರ್‌, ಅಂಬೇಡ್ಕರ: ರೈಟಿಂಗ್ಸ್‌ ಅಂಡ್‌ ಸ್ಟೀಚಿಸ್ಕ,ವಾಲ್ಕೂಮ ೩, 


೧೦೮ ಕರ್ನಾಟಕ ಭಾರತಿ 


ಅವರ ಆಡಳಿತದ ನೀತಿಗಳು ಭಾರತದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಮತ್ತು 
ಆರ್ಥಿಕ ತಳಹದಿಯನ್ನೇ ಬುಡುಮೇಲು ಮಾಡುತ್ತಿದ್ದವು.” 

ಇದೇ ವೇಳೆಯಲ್ಲಿ ಮಹಾರಾಷ್ಟ ದ ಮಣ್ಣಿ ವಿಂದ ನೂರಾರು ವರ್ಷಗಳಿಂದ 
ಕೆಳವರ್ಗದ ಜನರ ರಕ್ತ ಹೀರಿ ಅಟ್ಟಿ ಸಹಾಸಗೈಯುತ್ತಿದ್ದ ಬ್ರಾಹ್ಮಣರ ವಿರುದ್ಧ 
ಬಂಡಾಯದ ಧ _ನಿಯೊಂದು ಕೇಳಿ ಬಂತು. ಆ ಘರ್ಜನೆ ಮತ್ತಾರದೂ ಆಗಿರದೆ 
"ಆಧುನಿಕ ಭಾರತದ ಶೂದ್ರ ಶ್ರೇಷ ಸ ನಾದಂತಹ ಮತ್ತು “ಭಾರತದ ಸಾಮಾಜಿಕ 
ಕ್ರಾಂತಿಯ ಪಿತಾಮಹ”ನೆಂಜೇ ಪ್ರಖ್ಯಾತಿ ಹೊಂದಿದ ಜ್ಯೋತಿರಾವ ಫೂಲೆ 
ಅವರದಾಗಿತ್ತು. 

ಈ ನಿಟ್ಟಿನಲ್ಲಿ ಫೂಲೆ ಅವರು ಕೆಳವರ್ಗದ ಜನರ ಅಭ್ಯುದೆಯದ ಸಂಕೇತವಾಗಿ, 
ಕೇವಲ ಬೆರಳೆಣಿಕೆಯಲ್ಲಿ ಎಣಿಸುವಷ್ಟು ಬ್ರಾಹ್ಮಣರ ಏಕಸ್ವಾಮಿತ್ವ ಇಡೀ ಕೆಳವರ್ಗದ 
ಜನರ ಮೇಲಿದ್ದು ದನ್ನು ಪ ್ರಶ್ಲಿಸುತ್ತಾರೆ. "ಫೂಲೆಯವರ ಕ್ರಾಂತಿಕಾರಕ ವಿಚಾರ 
ಮತ್ತು ಬ್ರಿಟೀಷರ ಶಿಕ್ಷಣದ ನೀತಿಗಳೆರಡೂ ಅಸ್ಪೃಶ್ಯ ಜನಾಂಗದ ಶಿಕ್ಷಣಕ್ಕೆ ಪೂರಕ 
ವಾಗಿದ್ದವು.” ಇಂತಹೆ ಪರಿಸ್ಥಿತಿಯಲ್ಲಿ ಕೆಲವು ಅಸ್ಪ ಎಶ್ರೊರು ತಮ್ಮ ಮಕ್ಕಳನ್ನು 
ಶಾಲೆಗೆ ಸೇರಿಸುವುದರೊಂದಿಗೆ ಆಧುನಿಕ ಭಾರತದ ಶಿಕ್ಷಣದ ಇತಿಹಾಸದಲ್ಲಿ ಹೊಸ 
ಅಧ್ಯಾಯವೊಂದನ್ನು ಪ್ರಾರಂಭಿಸಿದರು. ಸಾವಿರಾರು ವರ್ಷಗಳಿಂದ ಕೇವಲ ಬ್ರಾಹ್ಮಣರು 
ಮತ್ತು ಕೆಲವು ಪಟ್ಟಿ ಭದ್ರ ಹಿತಾಶಕ್ತಿಗಳು ಕಪಿಮುಷ್ಠಿಯಲ್ಲಿ ಹಿಡಿದಿಟ್ಟಿದ್ದ ಶಿಕ್ಷಣದತ್ತ 
ದಲಿತರೂ ಕೂಡ ದಾಪುಗಾಲು ಹಾಕಿದರು. ಅದರ ಪರಿಣಾಮವೇ ಡಾ. ಬಿ.ಆರ್‌. 
ಅಂಬೇಡ್ಕರರಂಥವರು ೧೯೨೪ ರ ಸುಮಾರಿಗೆ ಯಾವ ಭಾರತೀಯನೂ (ಇಂದಿಗೂ 
ಕೂಡ) ಸಡೆಯದಂತಹ ಉಚ್ಚ ಶಿಕ್ಷಣವನ್ನು ಪಡೆದರು. 


ಈ ಆಧುನಿಕತೆಯ ಹೊಸ ಅಲೆಯ ಗಾಳಿ ರಾಮರಾಯರಿಗೆ ಸೋಂಕದೇ ಇರಲಿಲ್ಲ. 
ಅವರು ತಮ್ಮ ಮಗನನ್ನು ಹಳ್ಳಿಯ ಶಾಲೆಯೊಂದಕ್ಕೆ ಸೇರಿಸಿದರು. "ಬೇಕೆ ಜಾತಿಯ 
ಮಕ್ಕಳೆಲ್ಲ ಶಾಲೆಯ ಒಳಗಡೆ ಕುಳಿತು ಓದುವಾಗ ಅಸ್ಪಶ್ಯರ ಮಕ್ಕಳೆಲ್ಲ ಶಾಲೆಯ 
ಹೊರಗೆ, ಬಿಸಿಲು,ಮಳೆಗಾಳಿಯೆನ್ನಡೆ ಕುಳಿತು ಓದಬೇಕಾದ ಪರಿಸ್ಥಿತಿ*.ಅಸ್ಪ ಎಶ್ರುತೆಯ 
ಮೈಲಿಗೆ ಮತ್ತು ಮುಟ್ಟಿಗೆಗಳು ಸವರ್ಣೀಯ ಶಿಕ್ಷಕರನ್ನು ಈ ದೀನ ಮಕ್ಕಳತ್ತ 
ನೋಡದಂತೆ ತಡೆದಿದ್ದವು, ಆದರೂ ದೇವರಾಯ ೫ ನೆಯ ತರಗತಿಯವರೆಗೆ ಓದಿ, 
ಮುಂದೆ ತಮ್ಮ ಶಿಕ್ಷಣವನ್ನು ನಿಲ್ಲಿಸಿದರು. ಹದಗೆಟ್ಟ ಮನೆಯ ಆರ್ಥಿಕ ಪರಿಸ್ಥಿತಿ 


೧, ಎ.ಆರ್‌, ದೇಸಾಯಿ ; ಸೋಶಿಯಲ್‌ ಬ್ಯ್ಮಾಗ್ರೌಂಡೆ ಟು ಇಂಡಿಯನ್‌ ನ್ಯಾಶನಲಿಸಂ, 

೨, ಎಸ್‌.ಕೆ, ಕಲ್ಲೋಳಿಕರ ; "ದೇವರಾಯ ಇಂಗಳೆ ಆನ ಎಪಾಂ೯ ಮೇಕಿಂಗ್‌ ಮ್ಯಾನ; 
ಪೇಪರ ಪ್ರೆಸೆಂಟೆಡ್‌ ಟು 1X ಸೌಥ್‌ ಇಂಡಿಯನ್‌ ಹಿಸ್ಟರಿ ಕಾಂಗ್ರೆಸ್‌, ಪೂನಾ. 

೩. ಚಂಪಾ ಭೋಗಲೆ ಜತೆಯ ಸಂದರ್ಶನ; ಇವಳು ದೇವರಾಯನ ಆಪ್ತಮಿತ್ರ 
ಶ್ರೀ ಪಿ.ಕೆ. ಭೋಗಲೆಯ ಧರ್ಮಪತ್ನಿ ಮತ್ತು ಮಾಜಿ ಶಾಸಕಿ, 


ದೇವರಾಯ ಇಂಗಳೆ ಅವರ ಸಾಮಾಜಿಕ ವಿಚಾರಗಳು ೧೦೯ 


ಇವರನ್ನು ಮುಂಡೆ ಓದಗೊಡಲಿಲ್ಲ. ಆದರೆ ಜನ್ಹಿನದಾಹ ಹೊಂದಿದ ದೇವರಾಯ 
ಶಾಲೆಗೆ ಹೋಗದಿದ್ದರೂ ನಂತರದ ದಿವಸಗಳಲ್ಲಿ ಚೆನ್ನಾಗಿ ಓದಿ ಕನ್ನಡ, ಮರಾಠಿ, 
ಇಂಗ್ಲೀಷ ಮತ್ತು ಮೋಡಿ ಭಾಷೆಯನ್ನು ಕಲಿತರು. 


ಇದರ ಪರಿಣಾಮವಾಗಿ, ದೇವರಾಯರು ಮಹಾತ್ಮಾ ಫೂಲೆ ಅವರ ವಿಚಾರದಿಂದ 
ಪ್ರಭಾವಿತರಾಗಿ ಸಾಮಾಜಿಕ ಚಳುವಳಿಯಲ್ಲಿ ಧುಮುಕಿದರು, ಫೂಲೆ ಹಾಕಿಕೊಟ್ಟ 
ಚಳುವಳಿ ಸಂಪೂರ್ಣವಾಗಿ ಬ್ರಾಹ್ಮಣೇತರರ ಚಳುವಳಿಯಾಗಿ ಕೊಲ್ಲಾ ಪೂರದ ಶಾಹೂ 
ಮಹಾರಾಜರ ಮತ್ತು ಅವರ ಅನುಯಾಯಿಗಳ ಬೆಂಬಲ ಪಡೆದಿತ್ತು, ಕರ್ನಾಟಕ 
'ದಿಂದ ಸರ್‌ ಸಿದ್ದಪ್ಪ ಕಂಬಳಿ ಮತ್ತು ತಮಿಳುನಾಡಿನಿಂದ, ಸೆರಿಯಾರ ರಾಮಸಾ ಮಿ 
ಯಂತಹ ಧೀಮಂತರು ಈ ಚಳುವಳಿಯ ಮುಖಂಡತ್ವವನ್ನು ವಹಿಸಿದರು, ಈಕಾಲ 
ದಲ್ಲಿ ಮೈಸೂರಿನ ಒಡೆಯರು ಸಹಿತ ಹೊರತೇನಾಗಲಿಲ್ಲ. ಇವರೆಲ್ಲ ಬ್ರಾಹ್ಮಣ್ಯತ್ವ 
ವನ್ನು ಪ್ರಶ್ನಿಸಿ, ಅಂಥಶ್ರದ್ಧೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಸಮರಸಾರಿದರು. 


ಇಂತಹ ಘಟನೆಗಳು ದೇವರಾಯರ ಮೇಲೆ ದಟ್ಟವಾದ ಪ್ರಭಾವ ಬೀರಿದವು. 


ಇದರ ಪರಿಣಾಮದಿಂದಲೇ ದೇವರಾಯ ಸಾಮಾಜಿಕ ಚಳುವಳಿಯ ನೇತೃತ್ವ 
ವನ್ನು ಬೆಳಗಾವಿ ಜಿಲ್ಲೆಯಿಂದ ವಹಿಸುವಂಶಾಯಿತು. ದೇವರಾಯ, ಡಾ. ಅಂಬೇ 
ಡೃರರಿಗಿಂತ ವಯಸ್ಸಿನಲ್ಲಿ ಕೇವಲ ಎರಡು ವರ್ಷ ದೊಡ್ಡವರು, ಆದರೆ ದುರ್ದೈವಶಾತ್‌ 
ಅಂಬೇಡ್ಕರರಿಗೆ ಇದ್ದಂಥ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಬಲ ದೇವ 
ರಾಯರಿಗೆ ಇದ್ದಿರಲಿಲ್ಲ. ಅದೇ ಕಾರಣಕ್ಕಾಗಿ ಅವರಿಗೆ ಉಚ್ಚ ಶಿಕ್ಷಣ ಪಡೆಯ 
ಲಾಗಲಿಲ್ಲ. ಶೈಕ್ಷಣಿಕವಾಗಿ, ಅಂಬೇಡ್ಕರರಿಗೆ ದೇವರಾಯರನ್ನು ಹೋಲಿಸಿದರೆ, 
ದೇವರಾಯ ಒಂದು ಸೊನ್ನೆ. ಆದರೆ ಅವರ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ 
ವಿಚಾರಗಳು ಅಂಬೇಡ್ಕರವರ ವಿಚಾರಗಳಿಗಿಂತ ಕಡಿಮೆಯೇನೂ ಇರಲಿಲ್ಲ.” 


೧೯೨೪ ರ ವೇಳೆಗೆ ಡಾ. ಅಂಬೇಡ್ಕರ ತಮ್ಮ ಬಾರ್‌-ಎಟ್‌-ಲಾ ದನಿಯ 
ನನ್ನು ಮುಗಿಸಿಕೊಂಡು ಬರುವ ಹೊತ್ತಿಗೆ ಶ್ರೀ ದೇವರಾಯ ಬೆಳಗಾವಿ ಜಿಲ್ಲೆ 
ಯಾದ್ಯಾಂಶ ಸಾಮಾಜಿಕ ಕ್ರಾಂತಿಯ ಕಿಚ್ಚು ನಿಗಿನಿಗಿಯಾಗಿರುವಂತೆ ನೋಡಿ 
ಕೊಂಡರು, ಈ ವೇಳೆಗೆ ಪ್ರಪ್ರಥಮವಾಗಿ, ಡಾ|| ಅಂಬೇಡ್ಕರರನ್ನು ಬೆಳಗಾವಿ 
ಮತ್ತು ನಿಪ್ಪಾಣಿಗೆ ಕರೆತಂದು ಸಾರ್ವಜನಿಕವಾಗಿ ಸನ್ಮಾನಿಸಿ, ದೇಣಿಗೆ ಅರ್ನಿಸಿದರು, * 


೧, ರಾಮಾ ಭವಾನೆ ಜೊತೆ ಸಂದರ್ಶನ (ದೇವರಾಯರ ಸಂಗಡಿಗ), 
. ಎಸ್‌.ಕೆ, ಕಲ್ಲೋಳಿಕರ : ರೆಫೆರೆನ್ಸ್‌ ೩ ರಲ್ಲಿ ನೋಡಿ, 
೩, ಪಿ.ಕೆ. ಬೋಗಲೆ ದೇವರಾಯರ ೬೦ ನೇ ಹುಟ್ಟು ಹಬ್ಬದ ನಿಮಿತ್ಯ ಪ್ರಕಟಿಸಿದ 
ಜಾಹೀರಾತು, 


ಡಾ. ಅಂಬೇಡ್ಕರರು ತಮ್ಮ ಚಳುವಳಿಯನ್ನು ಪ್ರಾರಂಭಿಸಬೇಕೆನ್ನುವ ಪೂರ್ವದಲ್ಲಿಯೇ 
ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಅಸ್ಪೃಶ್ಯರ 
ವಿರೋಧಿ ಚಳುವಳಿಯನ್ನು ಒಂದು ಹಂತಕ್ಕೆ ಮುನ್ನಡೆಸಿದ ವಿವರವನ್ನು ಅವರು 
ನವಭಾರತದ ರಾಜ್ಯಾಂಗ ಶಿಲ್ಪಿಗೆ ಪರಿಚಯಿಸಿದರು. 


ದೇವರಾಯರ ಸಾಮಾಜಿಕ ವಿಚಾರಗಳನ್ನು ಮುಖ್ಯವಾಗಿ ಅಸ್ಪ ವ್ರ ಜನಾಂಗದ 
ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ನೋಡಿದಾಗ, ಈ ಕೆಳಗಿನ ರೀತಿಯಲ್ಲಿ 
ಅವುಗಳನ್ನು ವಿಂಗಡಿಸಬಹುದು. : 


ಜಾತಿವಾಚಕ ಅಡ್ಡ ಹೆಸರಿನ ನಿರ್ಮೂಲನೆ 
ದೇವದಾಸಿ ಪದ್ಧತಿಯ ವಿರುದ್ಧದ ಹೋರಾಟ 
ಸತ್ತ ದನದ ಮಾಂಸ ಭಕ್ಷಣೆ ತಡೆಗಟ್ಟುವದು 
ಅಸ್ಪ ಖೇತ್‌ ವಿರುದ್ಧದ ಹೋರಾಟ 


ಜಲ್‌ ಗೆ 


ಇಂದು ಕಂಡುಬರುವ ಹಾಗೆ ೨೦ ನೆಯ. ಶತಮಾನದ ಪೂರ್ವಾರ್ಧದಲ್ಲಿ 
ಅಸ್ಪೃಶ್ಯರಿಗೆ ಅಡ್ಡ ಹೆಸರುಗಳು ಇರಲಿಲ್ಲ. ಕೆಲವು ವೇಳೆ ಇದ್ದರೂ ಅವು ಜಾತಿ 
ವಾಚಕವಾಗಿದ್ದವು. ಅಸ್ಪೃಶ್ಯರ ಸ್ವಪ್ರತಿಷ್ಠೆಗೆ, ಜಾತಿಪ್ರಧಾನವಾದ ಹಿಂದೂ 
ಸಮಾಜದಲ್ಲಿ ಇಂತಹ ಹೆಸರುಗಳು ಅವರ ಪ್ರಗತಿಗೆ ಮುಳ್ಳಾಗಿದ್ದವು. ಇಂಥ ಜಾತಿ 
ಸೂಚಕ ಅಡ್ಡ ಹೆಸರನ್ನು ನಿರ್ನಾಮಗೊಳಿಸುವುದರ ಹೋರಾಟದಲ್ಲಿ ದೇವರಾಯ 
ಹೊಸ ಅಡ್ಡ ಹೆಸರುಗಳನ್ನು ಸೃಷ್ಟಿಸಿದರು... ಇದು, ದೇವರಾಯ ಭಾರತೀಯ 
ದಲಿತರಿಗೆ ನೀಡಿದ ಆತ್ಮಸ್ಥೈರ್ಯ ಮತ್ತು ನಡೆಸಿದ ಪ್ರಥಮ ಚಳುವಳಿ. ಇದರೊಂದಿಗೆ, 
ದೇವರಾಯ ಅಸ್ಪ ಎಶ ಸಮಾಜವನ್ನು ಸುಧಾರಿಸಲು ಇಟ್ಟ ದಿಟ್ಟಿ ಹೆಜ್ಜೆ. 
ಇಲ್ಲಿ ಡಾ. ಅಂಬೇಡ್ಕರರ ಹೆಸರೂ ಮೊದಲು "ಮಹಾರ್‌' ಎಂದು ಇದ್ದದ್ದನ್ನು ಕಾಣ 
ಬಹುದು, ಮಹಾರಾಷ್ಟ್ರದಲ್ಲಿ ಸರಕಾರಿ ದಾಖಲೆಗಳಲ್ಲಿ ಅಸ್ಪ ಶ್ವರ ಹೆಸರು ಜಾತಿ 
ವಾಚಕವಿದ್ದುದು ಕಂಡುಬರುತ್ತದೆ. 


ಈ ನಿಟ್ಟಿನಲ್ಲಿ ದೇವರಾಯ ಅಡ್ಡ ಹೆಸರನ್ನಷ್ಟೇ ಬದಲಿಸಲಿಲ್ಲ. ಅದರ ಜೊತೆಗೆ 
ಐತಿಹಾಸಿಕವಾದ ಮತ್ತು ಸಾಂಸ್ಕೃತಿಕವಾದ ಪುನರುಜ್ಜೀವನವನ್ನು ದಲಿತರಿಗೆ ತಂದು 
ಕೊಟ್ಟಿರು.? ಇಂದು, ವಿಶೇಷವಾಗಿ, ದಕ್ಷಿಣ ಮಹಾರಾಷ್ಟ್ರದ ಮತ್ತು ಉತ್ತರ 
ಕರ್ನಾಟಕದ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಅಸ್ಪ ಲಶ್ಛೌರಿಗೆ ಅವರ ಪೂರ್ವಜರ ಅಡ್ಡ 
ಹೆಸರುಗಳನ್ನಿಟ್ಟ ರು. ಅವರು ಚಿಕ್ಕೋಡಿಯ ದಲಿತರಿಗೆ ಕೊಟ್ಟಿರುವ ಅಡ್ಡಹೆಸರು 
ನೋಡಿದರೆ, ಅವರಿಗಿದ್ದ ಇತಿಹಾಸದ ಕಲ್ಪನೆಯ ಬಗ್ಗೆ ಸೋಜಿಗವೆನಿಸುತ್ತದೆ. ಇಂದು 


೧, . ಎಮ್‌,ಎಸ್‌, ಯಾದವ :  ಬೆಲಗಾಂ ಡಿಸ್ಟಿಕ್ಚ ಮಹಾರ್ಸ್‌'_ ಎ ಸ್ಟಡಿ; ಪೇಪರ್‌ 
ಪೈಸೆಂಟೆಡ್‌ ಟು 12೭ ಸೌಥ್‌ ಇಂಡಿಯನ್‌ ಹಿಸ ರಿ ಕಾಂಗ್ರೆಸ್‌ ಪೂನಾ, 


ಹ Bei id ಜ್‌ - 


ಕ ಟ್‌ ತುಂ ಸಂ 


ದೇವರಾಯ ಇಂಗಳೆ ಅವರ ಸಾಮಾಜಿಕ ವಿಚಾರಗಳು ೧೧೧ 


ನಾವು ಅಲ್ಲಿ ರಾಯಣ್ಣವರ, ತಮ್ಮನ್ನವರ, ಧಾಮಣ್ಣ ವರ, ಮೇಘೆನ್ನವರ ಶೆಚ್ಚಿನ್ನವರ 
ಇತ್ಯಾದಿ ಅಡ್ಡ ಹೆಸರುಗಳನ್ನು ಕಾಣುತ್ತೇವೆ. ೧೮೧೮ ರಲ್ಲಿ ಬ್ರಿಟಿಷರಿಗೂ 
ಪೇಶ್ರಿಯರಿಗೂ ಭೀಮಾ ನದಿಯ ದಂಡೆಯ ಮೇಲೆ (ಕೋರೆಗಾಂವದ ಹತ್ತಿರ) ಯುದ್ಧ 
ವುಂಟಾದಾಗ ಬ್ರಿಟಿಷ್‌ ಸೈನ್ಯದಲ್ಲಿ ಬಹೆಳಷ್ಟು "ಮಹಾರರು' ಪೇಕಶೆ ಯರಿಗೆ ಎದುರಾಗಿ 
ಹೋರಾಡಿದರು. ಸಪೇತ್ತೆಯ ೫ ಸಾವಿರ ಕಾಲ್ಪಳ, ೫ ಸಾವಿರದಸ್ಟ್ರಿದ್ದ ಅಶ್ವದಳ 
ಮಹಾರರ ಕೊಚ್ಚಿನ ಕಿಚ್ಚಿಗೆ ಬಲಿಯಾಯಿತು. ಈ ಕಡೆಯಿಂದ ಕೇವಲ ೨೫ ಜನ 
ಯುದ್ಧದಲ್ಲಿ ಮಡಿದರು. ಅವರೇ ಶ್ರೀ ರಾಯನಾಕ, ತಾಮನಾಕ ಧಾಮನಾಕ, 
' ಮೇಘನಾಕ ತೆಬ್ಮಾಕನ೨ ಮುಂತಾದವರು. ಇವರ ವಂಶಜರೇ ಇಂದು ಮೇಲೆ ಹೇಳಿದ 
ಹೆಸಿರಿನಿಂದೆ ಕರೆಯಲ್ಪಡುತ್ತಿದ್ದಾರೆ. ಈ ರೀತಿಯಾದ ಐತಿಹಾಸಿಕವಾದ ಸತ್ಯಸಂಗತಿ 
ಯನ್ನು ತನ್ನ ಜನರಿಗೆ ತೋರಿಸಿ ತಾವೂ ಉಳಿದವರಿಗಿಂತ ಕಡಿಮೆಯೇನಿಲ್ಲವೆಂಬುದನ್ನು 
ತೋರಿಸಿ ಕೊಟ್ಟಿ ವರೆಂದರೆ ಶ್ರೀದೇವರಾಯ. 


ಇನ್ನು ಯಾವುದೇ ಮನೆತನಕ್ಕೆ ಈ ರೀತಿಯಾದ ಐತಿಹಾಸಿಕ ಹಿನ್ನೆಲೆ ಇರದಿದ್ದರೆ 
ಆವರ ಮೂಲಸ್ಥಳ ತಿಳಿದುಕೊಂಡು ಅದನ್ನೇ ಅಡ್ಡ ಹೆಸರು ಎಂದು ಇಟ್ಟಿದ್ದನ್ನು 
ನೋಡಬಹುದು. ಉದಾ- ಶಿರಗಾಂವದಿಂದೆ ಬಂದ್ಹಿದ್ದರೆ ಶಿರಗಾಂವಕರ,ರಾಯಭಾಗ 
ದಿಂದ ಬಂದಿದ್ದರೆ ರಾಯಭಾಗಕರ, ಚಿಂಚಲಿಕರ, ಮಿರಜಕರ, ಸಾಂಗಲೀಕರ ಇತ್ಯಾದಿ. 
ಕಾಮತ, ಜೋಶಿ, ಪಟೀಲ, ಮಾನೆ, ಭವಾನೆ, ಸೂರ್ಯವಂಶಿ ಇವು ದೇವರಾಯ, 
ಅಸ್ಪ ಶ್ಯಾರಿಗೆ ಕೊಟ , ಅಮೋಫ ಕಾಣಿಕೆ, 


ದೇವರಾಯರ ಅಸ್ಪೃಶ್ಯ ಸಮಾಜದ ಸುಧಾರಣೆಯ ಮತ್ತೊಂದು ಚಳುವಳಿ 
ಯೆಂದರೆ ದೇವದಾಸಿ ಪದ್ಧತಿಯನ್ನು ತಡೆಗಟ್ಟುವದು. ಮಹಾರಾಷ್ಟ್ರದ ಗಡಿ ಭಾಗ 
ಗಳಲ್ಲಿ ಮತ್ತು ಕರ್ನಾಟಕದ ಬೆಳಗಾವಿ, ವಿಜಾಪೂರ ಮತ್ತು ಇರವಾಡ ಜಿಲ್ಲೆಯ 
ದಲಿತರು ಮೊದಲಿನಿಂದಲೂ ಯಲ್ಲಮ್ಮನ ಭಕ್ತ ರಾಗಿದ್ದರು ಇದರ ಪರಿಣಾಮವೇ 
ದೇವದಾಸಿ ಅಥವಾ ಜೋಗತಿ ಬಿಡುವ ಪದ್ಧತಿ ಭಾರತೀಯ ಅನಿಷ್ಟಗಳಲ್ಲೊಂದಾಗಿ 
ನಡೆದುಕೊಂಡು ಬಂದಿತ್ತು. ಈ ರೀತಿಯಾದ ಪದ್ಧತಿ ಹಿಂದೂ ಸಮಾಜದಲ್ಲಿ ಘಾಸಿ 
ಗೊಂಡ ದಲಿತರ ಮರ್ಯಾದೆಗೆ ಮತ್ತು ಸ್ವಪ್ರುತಿಸ್ಠೆಗೆ ಕಲಂಕವಾಗಿತ್ತು. ಅದಕ್ಕಾಗಿ 
ದೇವರಾಯ ಇದನ್ನು ತಡೆಗಟ ಸಲು ಕಂಕಣಬದ್ಧರಾದರು. 

ಇದನ್ನು ಪ್ರಪ್ರಥಮವಾಗಿ ತಡೆಗಟ್ಟಲು, ದೇವರಾಯ ಉಪಯೋಗಿಸಿದ ತಂತ್ರ 
ವೆಂದರೆ ಮನೆಮನೆಗೆ ಹೋಗಿ ಜೇವದಾಸಿಯರನ್ನು ಬಿಡಬೇಡಿರೆಂದು ಕಳಕಳಿಯ ಮನವಿ 


೧. ಡಾ. ಎನ್‌.ಡಿ, ಕುಂಬಳೆ, ಶೆಡ್ಕೊಲ್ಡ್‌ ಕಾಸ್ಟ್ರ್ಸ ಆಫ್‌ ಇಂಡಿಯಾ' ಆಶಿಸ್‌ ಪಬ್ಲಿಕೇಶನ್‌, 
ನ್ಯೂ ಡೆಲ್ಲಿ. 
೨. *ಕೋರೆಗಾಂವ ಪಿಲ್ಲರ್‌ ಇನ್ನಸ್ಕಿಪೈನ್‌'. 


೧೧೨ ಕರ್ನಾಟಕ ಭಾರತಿ 


ಮಾಡಿದುದು. ಅದೇ ಹೊತ್ತಿಗೆ, ಮೇಲ್ಜಾತಿಯವರು ತಮ್ಮನ್ನು ಯಲ್ಲಮ್ಮನ ಮತ್ತು 
ದೇವರ ಹೆಸರಿನಿಂದ ಹೇಗೆ. ಮೋಸಗೊಳಿಸುತ್ತಿದ್ದಾರೆಂಬುದನ್ನು ಮನದಟ್ಟು ಮಾಡಿ 
ಕೊಟ್ಟರು. ಕೇವಲ ತಮ್ಮ ಕಾಮತೃಷೆಯನ್ನು ತೀರಿನಿಕೊಳು ಶವ ಸಲುವಾಗಿ ಅನಾಥ 
ಮತ್ತು ಅವಿದ್ಯಾವಂತ ಜನರನ್ನು ಮೋಸಗೊಳಿಸುವದನ್ನು ದೇವರಾಯ ಖಂಡಿಸಿದರು. 
ಕೇವಲ ಬಾಯಿಮಾತಿನಿಂದೆ ಈ ಕೆಲಸ ಸಂಪೂರ್ಣವಾಗಿ ಆಗುವುದಿಲ್ಲವೆಂದು ಅರಿತಿದ್ದ 
ದೇವರಾಯ, ಸಾಕಷ್ಟು ಪದ್ಯಗಳನ್ನು ಕನ್ನಡ ಮತ್ತು ಮರಾಠಿಯಲ್ಲಿ ಬರೆದರು, 


ತಮ್ಮ ಹಾಡುಗಳಲ್ಲಿ, ಅವರು ಜೋಗತಿಯರನ್ನು ಮತ್ತು ಯಲ್ಲಮ್ಮನನ್ನು 


ಎ ಯಲ್ಲಮ್ಮ ನಮ್ಮಕ್ಕಿ ಅಲ್ಲರೋ........ 
ಹೊಲಸ ಜೋಗತಿ | 
ಎಂಟ ದಿನಕ್ಕೊಮ್ಮೆ ಜಳಕಾ ನಾಡತಿ? 


ಎಂದು ಖಾರವಾಗಿ ಟೀಕಿಸಿದರು. ತಮ್ಮ ಪದ್ಯಗಳ ಮುಖಾಂತರ ಯಲ್ಲಮ್ಮ 
ಹರಿಜನರವಳಲ್ಲವೆಂದೂ, ಆಕೆ ಬ್ರಾಹ್ಮಣ ಜಾತಿಯವಳೆಂದೂ ಜನತೆಗೆ ತಿಳಿಸಿ, ಅವಳಿಗೆ 
ಹರಕೆ ಹೊರುವುದಾಗಲೀ ಅಥವಾ ಜೋಗತಿ ಬಿಡುವದಾಗಲೀ ದಲಿತರಿಗೆ ಸಂಬಂಧಿ 


ಸಿದ್ದಲ್ಲವೆಂದು ಒತ್ತಿ ಹೇಳಿದರು. 


ಕೇವಲ ಪದ್ಯಗಳನ್ನು ಬರೆಯುವದರ ಮೂಲಕ ದೇವರಾಯ ತಮ್ಮ ಚಳುವಳಿ 
ಯನ್ನು ಮುಂದುವರಿಸಲಿಲ್ಲ. ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕುವ ಪ್ರಯತ್ನ 
ವನ್ನು "ಬಹಿಷ್ಕೃತ ಭಾರತ ಬೋಧಿನಿ' ಅರ್ಥಾತ್‌ «ಯಲ್ಲಮ್ಮ' ಎಂಬ ನಾಟಕವನ್ನು 
ರಚಿಸಿ, ಊರೂರಿಗೆ ತಿರುಗಾಡಿ ನಾಟಕ ಆಡಿ, ಈ ಪದ್ಧತಿಯ ದುಷ್ಪರಿಣಾಮಗಳನ್ನು 
ಜನರಿಗೆ ತಿಳಿಸಿ ಹೇಳಿದರು. ಅವರು ಈ ನಾಟಕ ಬರೆದು ಆಡಿದ್ದು ೧೯೧೮-೧೯ ರ 
ಸುಮಾರಿಗೆ. ಈ ನ.ಟಕದಲ್ಲಿ ಮುಖ್ಯವಾಗಿ ಜೋಗತಿಯರನ್ನು ಮತ್ತು ಯಲ್ಲಮ್ಮ 
ನನ್ನು ಹೀಯಾಳಿಸಿ, ಖಂಡಿಸುವದರ ಜೊತೆಗೆ ದಲಿತರಿಗೆ ಸಾಂಸ್ಥೃತಿಕವಾದ ಪುನರು- 
ಜ್ಹೀವನವನ್ನು ತಂದುಕೊಟ ರು. ಸರಜೂ ಕಾಟಿಕರ ಹೇಳುವಂತೆ "ದೇವರಾಯ 
ಭಾರತದ ಅಸ್ಪೃಶ್ಯರ ಪ್ರಪ್ರಥಮ ಕನಿ, ನಾಟಕಕಾರ ಮತ್ತು ಧೀಮಂತ ಹೋರಾಟ 
ಗಾರ'ನಾಗಿದ್ದಾನೆ. ೧ 

ಈ ನಾಟಕದ ಪ್ರಥಮ ಅಂಕ ಅದೇ ಹೊಸದಾಗಿ ಮದುವೆಯಾಗಿ ಜೊತೆ 
ಗೂಡಿದ ದಂಪತಿಯರ ಸರಸ ವಿರಸದೊಂದಿಗೆ ಪ್ರಾರಂಭವಾಗುತ್ತದೆ, ಮುಂಜಿ 
ಹುಟ್ಟುವ ಮಗು ಗಂಡೇ ಆಗಬೇಕೆಂಬುದು ಗಂಡನ ಆಶೆ. ಆದರೆ ಹೆಂಡತಿಗೆ ಹೆಣು 
ಮಗು ಆದರೆ ಒಳೆ ಯದು, ಏಕೆಂದರೆ ಅವಳನ್ನು ಜೋಗತಿ ಬಿಟ್ಟ ರೆ ತಾವಿಬ್ಬರೂ 


೧, ಸರಜೂ ಕಾಟಕರ ; "ಅಂಬೇಡ ರ ಹಿಂದೆ ಭೀಮ ಶಕ್ತಿಯಾಗಿದ್ದ ಇಂಗಳೆ 
ಟಿ 
ಕನ್ನಡ ಪ್ರಭ? ಬೆಂಗಳೂಗ, 


ದೇವರಾಯ ಇಂಗಳೆ ಅವರ ಸಾಮಾಜಿಕ ವಿಚಾರಗಳು ೧೧೩ 


ಸುಖ ಜೀವನ ನಡೆಸಬಹುದೆಂಡು ಹೇಳುತ್ತಾಳೆ. ಆದರೆ ಇದಕ್ಕೆ ಗಂಡ ತನ್ನ ಅಸಮ್ಮತಿ 
ಸೂಚಿಸಿ, ಅದು ಮರ್ಯಾದಸ್ಥರ ಕೆಲಸವಲ್ಲವೆಂದೂ, ಒಂದುವೇಳೆ ಇಂಥದೇನಾದರೂ 
ನಡೆದರೆ ಪೋಲಿಸರು ಸುಮ್ಮನಿರುವದಿಲ್ಲವೆಂದೂ ಕಾನೂನಿನ ಭಯ ವ್ಯಕ್ತ ಪಡಿಸು 
ತ್ತಾನೆ. ಆಗ ಹೆಂಡತಿ ಯಾಕ ನೀ ಇಂಗಳಿ ದೇವ್ಯಾನ ಮಾತ ಕೇಳಿ ಹಿಂಗ 
ಮಾಡಾಕತ್ತಿಯೇನು 7° ಎಂದು ಕೇಳುತ್ತಾಳೆ. 


ಮುಂದಿನ ಭಾಗದಲ್ಲಿ ಆ ಹೆಂಗಸು ಹೆಣ್ಣೇ ಹಡೆಯುತ್ತಾ ಳೆ. ಆಕೆಯ ಆ ಜಾತಿ 
ಯಂತೆ ಮಗಳನ್ನು ಸವದತ್ತಿ ಯಲ್ಲಮ್ಮ ನಿಗೆ ಜೋಗತಿ ಬಿಡುವ ವೇಳೆಯಲ್ಲಿ ಪೋಲಿಸರು 
ಅವರೆಲ್ಲರನ್ನೂ ಬಂಧಿಸಿ ಜೇಲಿಗೆ ಕರೆದೊಯ್ಯುವಾಗ ಸೂತ್ರಧಾರಿ ಪು ಪದ್ಧತಿಯ 
ಅನಿಷ್ಟತೆಯನ್ನು ಪ್ರೇಕ್ಟರಿಗೆ ನಿನೇದಿಸುತ್ತಾನೆ. ಇಲ್ಲಿಗೆ ನಾಟಕ ಮುಗಿಯುತ್ತದೆ. 
ಹ ನಾಟಕವನ್ನು ಆಡುವಾಗ ಮೊದಲು ದೇವದಾಸಿಯರ ಮಕ್ಕಳಿಂದ ಪ್ರತಿಭಟನೆ 
ಬಂತು. ಇದರಲ್ಲಿ ಕೆಲವು ಪಟ್ಟಭದ್ರ ಹಿತಾಶಕ್ತಿಗಳ ಕೈವಾಡನಿತ್ತು. ಅದ್ದರಿಂದ 
ಈ ನಾಟಕ ಆಡಲು ದೇವರಾಯ ಜಿಲ್ಲಾಧಿಕಾರಿಗಳ ಅನುಮತಿಪಡೆಯಬೇಕಾಯಿತು. 
ಈ ನಾಟಕದಲ್ಲಿ ಅವರು ರಚಿಸಿದ ಹಾಡುಗಳನ್ನೇ ಹಾಡಲಾಗುತ್ತಿತ್ತು. ಇವು ಎಷ್ಟು 
ಖಾರವಾಗಿದ್ದುವೆಂದಕಿ ಜಿಲ್ಲಾಧಿಕಾರಿಗಳು ಮೂರು ಹಾಡುಗಳನ್ನು ಸೆನ್ಸಾರ್‌ 
ಮಾಡಿದ್ದರು.” 


ಈ ನಾಟಕ ಬರೆದದ್ದು ಸುಮಾರು ೧೯೧೮ರ ಹೊತ್ತಿಗೆ. ಆಗ ಯಾವ 
ಕಾನೂನುಗಳೂ ದೇವದಾಸಿ ಪದ್ಮ ತಿಯನ್ನು ತಡೆಗಟ್ಟುವಂತಿರಲಿಲ್ಲ. ಆದಕೆ ಮುಂದಾ 
ಲೋಚನೆಯ ದೇವರಾಯ ಇದನ್ನು ಕಾನೂನಿನ ವ್ಯಾಪ್ತಿ ಯೊಳಗೆ ತಂದು ಈ ಅನಿಷ್ಟ 
ಪದ್ಧತಿಯನ್ನು ಪುರಸ್ಕರಿಸುವವರನ್ನು ಶಿಕ್ರಿಸಬೇಕೆಂದು ಪ್ರತಿಪಾದಿಸಿದರು. ಈ ವೇಳೆಗೆ 
ಅವರು ಸಾಕಷ್ಟು ಮನವಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ಅರ್ಥಿಸಿ ಸುಮಾರು ೧೯೨೪ ರ 
ವೇಳೆಗೆ ದೇವದಾಸಿ ಪದ್ಧತಿ ಆಚರಿಸುವದು «ಕಾನೂನು ಬಾಹಿರ' ಎಂದು ಸಾರಿ 
ಸಿದರು. * ಇಷ್ಟಕ್ಕೂ ತೃಪ್ತಿ ಹೊಂದದ ದೇವರಾಯ ಆಗಿನ ಮುಂಬಯಿ ಪ್ರಾಂತದ 
ಕೌನ್ಸಿಲ್‌ ಮೆಂಬರಾಗಿದ್ದ ಡಾ|| ಅಂಬೇಡ್ಕರರ ಮೇಟಿ ಒತ್ತಾಯ ತಂದು ಹಿಂದೂ 
ಹೆಣ್ಣುಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಆಗಬಾರದೆನ್ನುವ ಒಂದು “ಬಿಲ್ಲ'ನ್ನು 
ಮಂಡಿಸಲಿಕ್ಕೆ ಕಾರಣರಾದರು. 


ನಿಜವಾಗಿಯೂ ಇದು ದೇವರಾಯ ಮಾಡಿದ ಒಂದು ಮಹತ್ಕಾರ್ಯ 
ದೇವರಾಯ ಈ ದಿಶೆಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು, ಅಸಂಖ್ಯಾತ ದಲಿತ ಮಹಿಳೆ 


೧, ರತ್ನಪ್ಪೆ ಸೂರ್ಯವಂಶಿ : ದೇವರಾಯ ಬರೆದ ನಾಟಕದ ಪಾತ್ರಧಾರಿ (ಸಂದರ್ಶನ). 


ವೀ >» 3? ೨? 
೩. ಚಂಪಾ ಬೋಗಲೆ (ಸಂದರ್ಶನ) ರೆಫೆರೆನ್ಸ್‌ ೪ ರಲ್ಲಿ ನೋಡಿ, 


>» ೫? 


೧೧೪ ; ಕರ್ನಾಟಕ ಭಾರತಿ 


ಯರು ಅಜ್ಞಾನ, ಮೂಢನಂಬಿಕೆ ಮತ್ತು ಅಂಧಶ್ರದ್ಧೆ ಯಲ್ಲಿ ಬಳಲುತ್ತಿರುವಾಗ ಅವರ 
ಏತೈಸಿಯಾಗಿ ವಿಮೋಚಕಾರನಾಗಿ ಬಂದದ್ದು ಭಾರತೀಯ ಡಲಿತ ಮಹಿಳೆಯರೆ 
ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. 


ದಲಿತ ಸಮಾಜವನ್ನು ಸುಧಾರಿಸುವ ಮತ್ತೊಂದು ಚಳುವಳಿಯನ್ನು ದೇವ 
ರಾಯ ಹೂಡಿದರು. ಅದು ಸತ್ತ ದನದ ಮಾಂಸವನ್ನು ತಿನ್ನುವದರ ವಿರುದ್ಧದೆ 
ಹೋರಾಟಿವಾಗಿತ್ತು, ಯುಗಯುಗಾಂತರದಿಂದಲೂ ಮಾಂಸ ಸೇವಿಸುವದು 
ಶೂದ್ರ ಮತ್ತು ಅತಿಶೂದ್ರರಲ್ಲಿ ವಾಡಿಕೆಯಾಗಿತ್ತು. ಮುಂದೆ ಕೆಲವು ಕಾರಣಗಳಿಂದ 
ಸತ್ತ ದನದ ಮಾಂಸ ತಿನ್ನುವ ಪದ್ಮತಿ ಪ್ರಾರಂಭವಾಯಿತು. ೧೯೦೦ ರ ಪ್ರಾರಂಭ 
ದಲ್ಲಿ ಇರನ್ನು ಸವರ್ಣೀಯರು ಅತಿ "ಹ ವಾಗಿ ಕಾಣುತ್ತಿ ದ್ದ ರು. ಊರಲ್ಲಿ ಯಾರೆ 
ಭಾಜಕ ದನ ಸತ್ತರೆ ದಲಿತರಿಗೆ ಅಂದು ಹಬ್ಬವಾಗುತ್ತಿತ್ತು. ಯುಗಯುಗಗಳಿಂದೆ 
ಸವರ್ಣೀಯರ ಮನೆಯ ಖಜಾನೆ ಮತ್ತು ಸೂ ತುಂಬುತ್ತಿ ದ್ದ ದಲಿತರಿಗೆ ತಮ್ಮ 
ಮಾನ ಮುಚ್ಚಿ ಕೊಳ್ಳೆ ಲು ಮೂರು ಗೇಣು ಬಟ್ಟೈ, ಅರೆ ಹೊಟ್ಟಿ ಗೆ ತುತ್ತು ತತ 
ಸಿಗದಾಗ ಅಂಥ ನದ ತಿಯತ್ತ ಹೋಗಿದ್ದು ಕ ರ್ಯವೇನಲ್ಲ. ಆದರೆ ಇದನ್ನೇ 
'ಬಂಡವಾಳಮಾಡಿಕೊಂಡ ಸವರ್ಣೀಯರು ದಲಿತರನ್ನು ಹೊಲಸು ಜನ, 
ಅಸ್ಪ ಖಶ್ಯೈರು, ಚಾಂಡಾಲರು ಎಂದು ಜರೆದು, ಅವರನ್ನು ಊರ ಹೊರಗೆ ಇಟ್ಟು 


ಹೀನಾಯವಾಗಿಸಿದ್ದು, ಈ ದೇಶದ ಬ್‌ ಇತಿಹಾಸದ ಕುಜೋದ್ಯತನಡ 
ಒಂದು ಅಧ್ಯಾಯ. 


ಮನುಸ್ಮೃತಿಯೇ ಹೇಳುವಂತೆ ಶೂದ್ರರಿಗೆ ಮತ್ತು ಅತಿಶೂದ್ರರಿಗೆ ವ್ಯವಸಾಯ 
'ಮತ್ತು ದನಕರುಗಳನ್ನು ಸಾಕುವ ಹಕ್ಕಿರಲಿಲ್ಲ. ಅವರು ಯಾವ ಸ ಓತ್ತನ್ನೂ ಗಸ 
ವಂತೆ ಇರಲಿಲ್ಲ. ಊಟಕ್ಕಿ ಹಾಲು ತುಪ್ಪ ಮೊಸರು ಇತ್ಯಾದಿಗಳನ್ನೂ ಉಪ 
ಸುವ ಹಾಗಿರಲಿಲ್ಲ. ಹೊಸ ಉಡಿಗೆ, ತಜಿ? ತೊಡುವುದನ್ನೂ ಸಿಷೇಧಿಸೆ ಸಲಾಗಿತ್ತು.೧ 
ಒಟ್ಟಿನಲ್ಲಿ ಸಾಮಾಜಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ರಾಜ 
ವಾ ನಿರ್ಬಂಧಿಸೆಲು ಕಪ್ಪು ಕಾನೂನಿನ ಕರಾಳ ಹಸ ಸ್ತಗಳನ್ನು ಉಸಯೋಗಿಸಿ 
ದ್ದೆ ರು: ಇದರಿಂದ ಗೆತ್ಯಂತರನಿಲ್ಲದೆ ಈ ಜನಾಂಗ ಸೃ ಸ್ಟ್ರಿಯಲ್ಲಿ ಸಿಗುವ ಪ್ರತಿಯೊಂದು 
ವಸ್ತು ವಿನಿಂದ ವಂಚಿತರಾದರು. ಬದುಕುವುದು ಜಸ ಸರಕಾ ಹೊಟ್ಟಿ ಪಾಡಿಗೆ 


ಸತ್ತ ದನದ ಮಾಂಸ ತಿನ ಟು ಮಾನ ಮುಚ್ಚೆ ಕೊಳ್ಳ ಲು ಸತ್ತೆ ಜನರ ಬಟ್ಟಿ "ಭತ 
ಮುಜುಗರೆವೇನೂ ಎನಿಸಲಿ 


ಆದರೆ ಈ ಕಾ nd ಭಾಸತಡ್ಲ ಪರಿಸ್ಥಿತಿ ಮುಂಚಿನ ಹಾಗೆ ಇರಲಿಲ್ಲ.ಪಾಶ್ಚಾತ 
ಸಂಸ್ಕೃತಿಯ ಬಿರುಗಾಳಿ ಹೊಸ ಆವಿಸ್ಕಾ ರವನ್ನು ತಂದಿತ್ತು... ೧೮೫೭ ರ ನಂತರ 


೧. ಡಾ ಎನ್‌, ಡಿ, ಕಾಂಬಳೆ ; ರೆಫೆರೆನ್ಸ್‌ ೯ ನೋಡಿ, . 


ದೇವರಾಯ ಇಂಗಳೆ,[ಅವರ[ಸಾಮಾಜಿಕ ವಿಜಾರಗಳು ೧೧೪ 
ಕಡೆಗಣಿಸಲ್ಪಟ್ಟಿದ್ದ ಮಂಖಿಸ್ಸಿಂರಿಗೆ ಪ್ರತ್ಯೇಕ ಚುನಾವಣಾ ಪ್ರಾನಿಷನ್‌ ಸಿಕ್ಕಾಗ, 
ಅರೆಬರೆಯಾಗಿ ಶಿಕ್ಷಣ ಪಡೆದಿದ್ದ ದಲಿತರೂ ಎಚ್ಚ್ಛತ್ತೆರು. ಆಗ ಅವರು, ಮೇಲ್ಜಾತಿಯ 
ವರು "ಧರ್ಮ ಎಂಬ ಆಯುಧದಿಂದ ಇರಿದದ್ದನ್ನು ಕಂಡುಕೊಂಡರು. ತಾವೂ 
ತಮ್ಮ ಜನಾಂಗವನ್ನು ಸುಧಾರಿಸುವ ಪ್ರಯತ್ನ್‌ ಮಾಡಿದರು. ಆ ಪ್ರಯತ್ನದೆ 
ಫಲವಾಗಿಯೇ ದೇವರಾಯ ಇಂತಹ ದಟ್ಟ ಹೆಜ್ಜೆ ಇಡಲು ಸೆಹಾಯಕವಾಯಿತು, 
ದೇವರಾಯ ಅವರು ಸತ್ತ ದನದ ಮಾಂಸ ತಿನ್ನದಿರಲು ಮತ್ತು ಶುಚಿಯಾಗಿರಲು 
ದಲಿತರಿಗೆ ಮನವಿ ವರಾಡಿದರು, | 


ದೇವರಾಯ ತಿಳಿದಂತೆ ಹೊಲೆ, ಮಾದಿಗರು ಸತ್ತ ದನದ ಮಾಂಸ ತಿನ್ನುವದನ್ನು 
ಬಿಡಲು ಸಿದ್ಧರಿರಲಿಲ್ಲ... ಕಾಲಾಂತರಗಳಿಂದ ನಡೆದುಬಂದ ಈ ಅನಿಷ್ಟ ಪದ್ಧತಿಗೆ 
ಮುಸುಕೆಳೆಯುವದಕ್ಕೆ ಅವರು ತಯಾರಿರಲಿಲ್ಲ. ಆದರೆ ಅಂಥ ಮಾಂಸ ತಿಂದಾಗ 
ಆಗುವ ದುಷ್ಪರಿಣಾಮಗಳ ಬಗ್ಗೆ ದೀವರಾಯ ಅವರಿಗೆ ತಿಳುವಳಿಕೆ ನೀಡಿದರು. 


ಇದನ್ನು ಸಂಪೂರ್ಣವಾಗಿ ಬಿಡಿಸಲು ದೀವರಾಯ, ತೆನ್ನಿಂದ ಪ್ರಭಾವಿತರಾದ 
ಯುವಕರನ್ನು ಒಗ್ಗೂಡಿಸಿ, ಸತ್ತ ದನದ ಮಾಂಸದ ಮೇಲೆ ಸೀಮೆ ಎಣ್ಣೆ ಮತ್ತು 
ಮಣ್ಣು ಎರಚುತ್ತಿದ್ದರು. ಇದರಿಂದ ಎಷ್ಟೋ ಪಾಲು ಈ ಅನಿಷ್ಟ ಪದ್ಧತಿ ಕಡಿಮೆ 
ಯಾಗಿ, ಇಂದು ಸಂಪೂರ್ಣವಾಗಿ ಮರೆಯಾದುದನ್ನು ಕಾಣುತ್ತೇವೆ. | 


ಮೇಲೆ ಮಾಡಿದ ಈ ಸುಧಾಂಣೆಗಳೆಲ್ಲ ದೇವರಾಯ ಅಸ್ಪೃಶ್ಯತೆಯನ್ನು 

ತೊಡೆದುಹಾಕುವದರ ಸೆಲುವಾಗಿಯೇ ಆಗಿವೆ, ಅವರು, ಹಿಂದೂಧರ್ಮಕ್ಕೆ 
ಅಸ್ಪ ಖಶ್ರೌತೆ ಒಂದು ಕಲಂಕವೆಂದು ಹೇಳಿದರು. ಹರಿಜನರು ಸಾಮಾಜಿಕವಾಗಿ 
ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬಂದಕೆ ಈ ಪೀಡೆ 
ತೊಲಗುವದೆಂದು ತಿಳಿದಿದ್ದರು. ಅವರು ತಮ್ಮ ಡೈರಿಯೊಂದರಲ್ಲಿ ಹೀಗೆ ಬರೆದಿದ್ದಾರೆ ಃ 

"ಚಂದ್ರನಿಗೆ ಕಲಂಕ 

ಸೂರ್ಯನಿಗೆ ಕಪ್ಪು ಕಲೆ 

ಸಿಹಿಯಾದ ಹಣ್ಣಿಗೆ ಕೀಡಿ (ಹುಳಿ) ಇರುವಂತೆ 


ಆರ್ಯಧರ್ಮಕ್ಕೆ ಅಸ್ಪೃಶ್ಯತೆ ಒಂದು ಕಲಂಕ್ಕ ಕಪ್ಪು ಕಲೆ ಮತ್ತು ಕಡಿ. 
ಅವರು ತಮ್ಮ ಹಾಡೊಂದರಲ್ಲಿ ಅಸ್ಪ ಶರ ದೀನ ಪರಿಸ್ಥಿತಿ ಕಂಡು- 
"ದೇವಾ ಯಾಕೆ ಹುಟ್ಟಿಸಿದಿ ನಮ್ಮನು 
ಈ ಸರಿ........ ಎಂದೂ 
ಇನ್ನೊಂದರಲ್ಲಿ 
ಎಚ್ಚರ ! ಎಚ್ಚೆರ | 
ಹಿಂದೂ ಜನಕೆ ಎಚ್ಚರ 


೧೧೬ ಕರ್ನಾಟಕ ಭಾರತಿ 


ಎಂದೂ ಇಡೀ ವ್ಯವಸ್ಥೆಯ ಮೇಲೆ ಸಿಡಿಲಿನ ಹಾಗೆ ಎರಗುತ್ತಾರೆ. ಅಸ್ಪ ಶ್ಯನಾಗಿ 
ಹುಟ ,, ಪಡಬಾರದ ಕಷ್ಟ ಪಟ್ಟಿ ದೇವರಾಯ ಜಾತಿಯ ಸರ್ವನಾಶಕ್ಕೆ ಟೊಂಕಕಟ್ಟಿ 
ನಿಲ್ಲುತ್ತಾರೆ. ಹರಿಜನರ ಮಕ್ಕಳನ್ನು ಹೇಯವಾಗಿ ಕಾಣುತ್ತಿದ್ದ ಈ ಕಾಲದಲ್ಲಿ 
ಅವರಿಗಾಗಿ ಪ್ರತ್ಯೇಕ ವಸತಿಗೃಹ ಮತ್ತು ಶಾಲೆಗಳನ್ನು ಪ್ರಾರಂಭಿಸುತ್ತಾರೆ. 
೧೯೨೬ ರಲ್ಲಿ ಬೆಳಗಾವಿಯಲ್ಲಿ, ೧೯೩೬ `ಲ್ಲಿ ಧಾರವಾಡದಲ್ಲಿ ವಸತಿಗೃಹಗಳನ್ನು 
ಪ್ರಾರಂಭಿಸಿದರು. ಅದರ ನಂತರ ೧೯೪೬ ರಲ್ಲಿ ಡಾ. ಅಂಬೇಡ್ಕರರು ತಮ್ಮ ಧರ್ಮ 
ಪತಿಯವರ ಹೆಸರಿನಿ5ದ ಮತ್ತೊಂದು ವಸತಿಗೃಹ ಪ್ರಾರಂಭಿಸಿದರು. ಅಂದು 
ಸ್ಥಾಪಿಸಿದ ವಸತಿಗೃಹ, ಇಂದು ರೆಸಿಡೆನ್ಸಿಯಲ್‌ ಸ್ಕೂಲ ಆಗಿ ಪರಿವರ್ತನೆಯಾ!ದೆ, 


ರಾಜಕೀಯವಾಗಿ ಹೆರಿಜನರು ಮುಂದೆಬಂದಕೆ ಅಸ್ಪ ಶ್ಯತೆಯನ್ನು ನಿರ್ನಾಮ 
ಗೊಳಿಸಬಹುದೆಂದು ಶ್ರೀ ದೇವರಾಯ ತಿಳಿದಿದ್ದರು, ಹೀಗಾಗಿ ಅವರು ೧೯೨೪ ರಲ್ಲಿ 
ನಿಪ್ಪಾಣಿಯಲ್ಲಿ ಬಹಿಷ್ಕೃತ ಭಾರತ ಪಾ ))ಂತೆಸಮ್ಮೇಳನ ಕರೆದು, ಅದಕ್ಕೆ 
ಡಾ. ಬಿ. ಆರ್‌, ಅಂಬೇಡ್ಕರ ಅವರನ್ನು ಆಹಾ ನಿಸಿ, ಸನ್ಮಾನಿಸಿ, ಅವರಿಗೆ ಹಮ್ಮಿಣಿ 
ಯನ್ನು ಅರ್ಪಿಸಿ ಜನಜಾಗ್ರತಿ ಮಾಡಿದರು. ಎಷ್ಟೋ ಬಾರಿ ಅವರು ಅಂಬೇಡ್ಕರ 
ಅವರಿಗೆ ಚಳುವಳಿಯನ್ನು ಮುನ್ನಡೆಸಲು ದುಡ್ಡು ಕಳುಹಿಸಿಕೊಟ್ಟರು ತಮ್ಮ 
೧೯೨೪ ರ ಡೈರಿಯಲ್ಲಿ ಶ್ರೀ ದೇವರಾಯರು “ಇಂದು ಡಾ. ಅಂಬೇಡ್ಕರರ ಮೇಲೆ 
ಆಶೀರ್ವಾದ ಮಾಡಿದೆ” ಎಂದು ಬರೆದಿದ್ದಾರೆ. ತ್ರೀ ಪಿ, ಪಿ. ಹೆಗ್ಗೆ ಅವರು ಮೊದಲು 
ಡಾ. ಅಂಬೇಡ್ಕರ ದೇವರಾಯರಿಂದ ಸ್ಫೂರ್ತಿ ಪಡೆದರೆ, ತದನಂತರ ದೇವರಾಯ 
ಅಂಬೇಡ್ಕರರನ್ನು ಅನುಸರಿಸಿದರು ಎಂದು ಹೇಳುತ್ತಾರೆ. 


ದೇವರಾಯ ಮತ್ತು ಅಂಬೇಡ್ಕರರಿಗಿದ್ದಂತಹ ಅಸ್ಪ ಎಶ್ರಾರ ಬಗೆಗಿನ 
ಕಾಳಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಯಾವ ಮುಂದಾಳುವಿಗೂ ಇರಲಿಲ್ಲ. 
ಕಾಂಗ್ರೆಸ್‌ ಒಂದು ಸೆಕ್ಯೂಲರ ಪಕ್ಷನೆಂಬುದನ್ನು ತೋರಿಸಲು ಕಾಂಗ್ರೆಸ ಮುಂದಾಳು 
ಗಳು (ಗಾಂಧಿ ಸಹಿತ) ಅಸ್ಪೃಶ್ಯರನ್ನು ಕಾಂಗ್ರೆಸ್‌ ಪಕ್ಷ ಸೇರಲು ಕೇಳಿಕೊಂಡರು, 
ಆದರೆ ಡಾ. ಅಂಬೇಡ್ಕರ ಮತ್ತು ದೇವರಾಯ ಈ ಕಾಂಗ್ರೆಸ್‌ ನೀತಿಯನ್ನು 
ವಿರೋಧಿಸಿದರು. ಕಾಂಗ್ರೆಸ್ಸಿನಿಂದ ಹರಿಜನರ ಏಳ್ಗೆ ಸಾಧ್ಯವಿಲ್ಲವೆಂದು ಸಾರಿದರು. 
ಅದಕ್ಕಾಗಿ ೧೯೨೪ ಡಿಸೆಂಬರನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್‌ ಸಮಾವೇಶ 
ಗೊಂಡಾಗ ಇವರಿಬ್ಬರೂ ಮುಂದಾಳುಗಳು ಸೇರಿ ಒಂದು ಬಹಿರಂಗ ಸಭೆ ಕರಿದು, 
ಗಾಂಧಿಯನ್ನು ಮತ್ತು ಕಾಂಗ್ರೆಸ್ಸಿನ ನೀತಿಯನ್ನು ಕಟುವಾಗಿ ಓೀಕಿಸಿದರರು. ಈ 
ಸಭೆಗೆ ದೇವರಾಯ ಸುಮಾರು ಹತ್ತು ಸಾವಿರ ಜನರನ್ನು ಆಹ್ವಾನಿಸಿದ್ದರು. ೧ 
ಡಾ. ಅಂಬೇಡ್ಕರರಿಗಿದ್ದಂತಹ ಕಾಂಗ್ರೆಸ್ಸಿನ ನೀತಿಗಳ ಪರಿಚಯ ದೇವರಾಯರಿಗಿದ್ದುದು 


೧, ಖಡೇ ಬಜಾರ ಪೋಲಿಸ್‌ ದಾಖಲೆ, 


ದೇವರಾಯ ಇಂಗಳೆ ಅವರ ಸಾಮಾಜಿಕ ವಿಚಾರಗಳು ೧೧೭ 


ಗಮನಾರ್ಹ. ತಮ್ಮ ಜೀವನ ಪರ್ಯಂತ ದೇವರಾಯ ಒಮ್ಮೆಯೂ ಕಾಂಗ್ರೆಸ್ಸಿನತ್ತ 
ಒಲವು ತೋರದಿದ್ದು ದು ಅವರ ದಿಟ ತನವನ್ನು ತೋರಿಸುತ್ತದೆ. 


ದೇವರಾಯ ಕೇವಲ ದಲಿತರ ಪರವಾಗಿಯಷ್ಟೇ ಹೋರಾಡಲಿಲ್ಲ. ಪ್ರಗತಿಪರ 
ವಿಚಾರಗಳನ್ನು ಹೊಂದಿದ ಅನೇಕ ಸವರ್ಣೀಯರು ದೇವರಾಯರ ಆಸ್ತರಾಗಿದ್ದರು. 
ಬೆಳಗಾವಿಯ ತ್ರೀ. ಬೆಳವಿ ಮತ್ತು ದಳವಿ ಎಂಬ ಶಾಸಕರಿಗೆ ಚುನಾವಣಾ ನಿಧಿ 
ಯನ್ನು ಕೂಡಿಸಿಕೊಟ್ಟಿ ದ್ದನ್ನು ದೇವರಾಯರ ಡೈರಿಗಳು ದೃಢಪಡಿಸುತ್ತ ವೆ. 


«ಬೆಳಗಾವಿ ಜಿಲ್ಲೆ ಯ ದಲಿತರು ಇಂದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ 
ರಾಜಕೀಯವಾಗಿ ಕರ್ನಾಟಕದ ಇತರ ದಲಿತರಿಗಿಂತ ಮುಂದುವರೆದಿದ್ದಾರೆ. ಅದಕ್ಕೆ 
ಕಾರಣ ಶ್ರೀ ದೇವರಾಯ ಇಂಗಳಗಿ. 


ಶ್ರೀ ಪಿ. ಕೆ. ಭೋಗಲೆ ಅವರು ಜೇವರಾಯರನ್ನು "ಪ್ರಾವರಾಣಿಕವಾದ ಶ್ರೇಷ್ಠ 
ದರ್ಜೆಯ ರಾಜಕಾರಣಿ, ಸಮಾಜ ಸುಧಾರಕ ಮತ್ತು ಕರ್ನಾಟಕ ದಲಿತರ 
ಪಿತಾಮಹೆ' ಎಂಡು ಕರೆದಿದ್ದಾರೆ. ದೇವರಾಯ ಪೋಷಿಸಿದ ಶ್ರೀ. ಬಿ. ಶಂಕರಾನಂದ 
ಮತ್ತು ಬ್ಯಾರಿಸ್ಟ ರ ಮಾನೆ ಅನರಂಥವರು ಸ್ವಾ ತಂತಾ) ತ್ರನಂತರ ಕಾಂಗ್ರೆಸ್‌ ಸೇರಿ 
ದರು. ಆದರೆ ಇವರನ್ನೆಲ್ಲ ಇಸೆ ತ್ತರಕ್ಕೆ ಬೆಳೆಸಿದ್ದ ದೇವರಾಯ ಬನ್ನೆ ಯೂ 
ಕಾಂಗ್ರೆಸ್ಸಿನತ್ತ ಕಣ್ಣು ತರದು ನೋಡಲಿಲ್ಲ. ಹೀಗಾಗಿ ದೇವರಾಯ ದಲಿತರ 
ಪ್ರಾಮಾಣಿಕ ಮುಂದಾಳಾಗಿ ಉಳಿಯುತ್ತಾರೆ, 


ಅಂಬೇಡ್ಕರರಂತಹ ಮಹಾನ" ನಾಯಕರಿಗೆ ಸ್ಫೂರ್ತಿದಾಯಕರಾಗಿದ್ದ, 
ಶ್ರೀ ದಳವಿ ಮತ್ತು ತ್ರೀ ಬೆಳವಿಯವರಂಥ ಶಾಸಕರಿಗೆ ಸಹಾಯ ಮಾಡಿದ, ಅದೂ 
ಅಲ್ಲದೆ ಇಂದು ಸಾವಿರಾರು ಜನ ದಲಿತರು ನವಭಾರತ ನಿರ್ಮಾಣದಲ್ಲಿ ತೊಡಗುವಂತೆ 
ಮಾಡಿದ ಈ ದಿಟ್ಟಿ ಹೋರಾಟಗಾರ ತನ್ನ ಕೊನೆಯ ದಿನಗಳನ್ನು ಹೊಟ್ಟಿ ಗೆ ಕೂಳಿ 
ಲ್ಲದೆ ಕಳೆದು, ನರಳಿ ಸತ್ತದ್ದು ಈ ದೇಶದ ಪ್ರಾ ಮಾಣಿಕ ಸಮಾಜ ಸುಧಾರರರಿಗೆ ಸಿಕ್ಕ 
ಗೌರವ. ದೇವರಾಯ ೧೯೭೨ ರಲ್ಲಿ, ತನ್ನ ಸ್ವಂತ ಊರಾದ ಇಂಗಳಿಯಲ್ಲಿ ಅತ್ಯಂತ 
ಕೆಟ್ಟಿ ಪರಿಸ್ಥಿತಿಯಲ್ಲಿ ಮರಣ ಹೊಂದಿದರು. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟ, 
ಹಯಾ ಧರ್ಮದ ಬೇರುಗಳನ್ನು ಅಲುಗಾಡಿಸಿ, ೫ ದಶಕಗಳವರೆಗೆ ದಲಿತರ ಕಣ್ಣಿ (ರಿ 
ನಲ್ಲಿ ತನ್ನ ಕೈ ತೊಳೆದು ಸದಿ _ಲ್ಲದೇ ಸತ್ತ ಈ ಮಹಾನುಭಾವ ಭಾರತೀಯ ದಲಿತರ 
ಧ್ರುವತಾರೆ, 


೫% 


೧. ಸರಜೂ ಕಾಟಕರ ; ರೆಫೆರೆನ್ಸ್‌ ೧೧ ನೋಡಿ, 


ರಾಸೀನರ"“ಆಂದ್ರೋಮಾಕ' 'ಪ್ರೇಮದ ವಿವಿಧ ಮುಖಗಳು 


ದೀಪಾ ಗೌಡರ 


ಫ್ರೆಂಚ ಸಾಹಿತ್ಯದಲ್ಲಿ ೧೭ ನೆಯ ಶತಮಾನ ಮಾರ್ಗ(ಲ೮ಿ1೩5810೩1)ಯುಗ 
ವಾಗಿದ್ದಿತು. ಆದು ಆ ಸಾಹಿತ್ಯದ ಸ್ವ ಸ್ಪರ್ಣಯುಗ, ಈ ಶತಮಾನದ ಕೊನೆಯಾರ್ಥ 
ದಲ್ಲಿ ರಾಸೀನರು (೧೬೩೬-೧೬೯೯) ತನ್ನು ದುರಂತ ನಾಟಕಗಳ ಮೂಲಕ ಫ್ರೆಂಚ 
ಸಾಹಿತ್ಯದಲ್ಲಿ ಹೆಸರುವಾಸಿಯಾದರು. ಅವರು ೧೧ ದುರಂತ ನಾಟಕಗಳನ್ನು ಬರೆದಿ 
ದ್ಹಾರೆ. ಅವುಗಳಲ್ಲಿ "ಅಂದ್ರೋಮಾಕ', ಲೇಪೆ ಸ್ಲೀದರ?, "ಬೆರೆನೀಜ', “ಬಜಾಜೆ', 
“"ಮಿತ್ರಾದಾಕ', “ಇಫಿಜಿನಿ', "ಫೇದ್ರ? , "ಎಸ್ತರ” ಮತ್ತು “ಅತಾಲಿ'ಗಳು ಮುಖ್ಯ 
ವಾದವುಗಳಾಗಿವೆ. «ಆಂದೊ ಘಾ: ಕೃತಿ ೧೬೬೭ ರಲ್ಲಿ ರಚಿಸಲ್ಪಟ್ಟಿದೆ. 

ರಾಸೀನರ ಕೃತಿಗಳು ಸರಳತೆ ಮತ್ತು ಸುಂದರತೆಗೆ ಹೆಸರಾಗಿವೆ. ಅವರ ನಾಟಕ 
ಗಳಲ್ಲಿ ಗಂಡು ಹೆಣ್ಣಿನ ಆಕರ್ಷಣೆಯೇ ಮಿಕ್ಕೆಲ್ಲ ಭಾವನೆಗಳಿಗಿಂತ ಹೆಚ್ಚು ಉತ್ಕಟ 
ವಾಗಿ ಕಂಡುಬರುತ್ತದೆ. ಈ ಪ್ರೇಮವೇ ಅವರ ನಾಟಿಕಗಳ ಜೀವಜೀವಾಳ. ರಾಸೀ 
ನರು ಬಹುಸೂಕ ನಾಗಿ ಮಾನವನ ಹ್ಗ ದಯದ ಭಾವನೆಗಳ ಚಲನವಲನಗಳನ್ನು 
ಅರಿತು, ಅದನ್ನೇ ತಮ್ಮ ನಾಟಕಗಳ ಬಂಡವಾಳವಾಗಿ ಮಾಡಿಕೊಂಡಿದ್ದಾ ರೆ. 
ಗಂಡು-.ಹೇಣಿ ಸಿನ ಪ್ರೇಮಾಕರ್ಷಣೆಯೇ ಉಳಿದೆಲ್ಲ ಭಾವನೆಗಳ ಮೇಲೆ ತನ್ನ ಪ್ರಭುತ್ವ 
ವನ್ನು ಸಾಧಿಸುತ್ತ.ದೆ. ಸಫಲವಾಗದ ಈ ಪ್ರೇಮದ ಅಂತರಾಳದ ಸಂಘರ್ಷಗಳಿಗೆ 
ಕಾರಣವಾಗಿ ನಾಟಕಗಳನ್ನು ದುರಂತದ ಪ್ರಪಾತಕ್ಕೆ ನೂಕುತ್ತವೆ. ಹೀಗೆ ರಾಸೀನರ 
ಕೃತಿಗಳಲ್ಲಿ ವಿನಾಶಕಾರಿಯಾದ ಗಂಡು-ಹೆಣ್ಣಿ ನ ಆಕರ್ಷಣೆ ಹಾಗೂ ಮೋಹೆಗಳನ್ನೇ 
ಕಾಣಬಹುದಾದರೂ "ಅಂಡ್ರೋಮಾಕ”ನಲ್ಲಿ ಅವರು ಪ್ರೇಮದ ಇನ್ನೆರಡು ಸ್ವರೂಪ 
ಗಳನ್ನೂ ತೋರಿಸಿರುತ್ತಾರೆ. ಅವು ಹೀಗಿವೆ : ಪುತ್ರ ವಾತ್ಸಲ್ಯ ಮತ್ತು ದಾಂಪತ್ಯ 
ಪ್ರೇಮ, ಹೀಗಾಗಿ ""ಆಂದ್ರೋಮಾಕ'”ವು ಅವರ ಮಿಕ್ಸೈಲ್ಲ ಕೃತಿಗಳಲ್ಲಿಯೇ ವಿಶಿಷ ಕ 
ಸ್ಮಾನವನ್ನು ಅಲಂಕರಿಸಿದೆ. ಫ್ರೆಂಚ್‌ ನಾಟಕಗಳಲ್ಲಿ ಈ ಹಿಂದೆ ಬಣ್ಣಿಸಲಾರದ 
ಮಾತೃ ಪ್ರೀಮ ಹಾಗೂ ದಾಂಪತ್ಯಪ್ರೇಮಗಳನ್ನು ರಾಸೀನರು ಅಂದ್ರೊಮಾಕ 
ಟ್‌ 7 ವರ್ಜಿಸಿ ಅವುಗಳನ್ನು ಅಮರಗೊಳಿಸಿದ್ದಾರೆ. "ಆಂದ್ರೊಮಾಕ" ನಾಟ 
ಕದ ಕಥೆಯನ್ನು ಈಗ ಪರಿಶೀಲಿಸಬಹುದು. | 

ಟ್ರಾಯ ಯುದ್ಧೆ ದಲ್ಲಿ ಅದರ ರಾಜನಾದ ಹೆಕ್ಟರನು ಕೊಲ್ಲಲ್ಪಟ್ಟ. ಆಗ ಅವನ 
ಹೆಂಡತಿ ಆಂದ್ರೊಮಾಕ ಮತ್ತು ಮಗ ಆಸ್ತಿನ್ಯಾಕ್ಸ ಈಗ ಎಪೀರದ ರಾಜನಾದ 


ರಾಸೀನರ ಆಂದ್ರೋಮಾಕ': ಪ್ರೇಮದ ವಿವಿಧ ಮುಖಗಳು ೧೧೯ 


ನೀರೂಸನ ಸೆರೆಯಾಳಾಗುತ್ತಾರೆ. ಪೀರೂಸನಿಗೆ ಮೆನಾಲಾಸ ಮಗಳಾದ ಹೆರ್ಮಿಯಾನ 
ಳೊಂದಿಗೆ ಮದುವೆ ನಿಶ್ಚಯವಾಗಿತ್ತು. ತನ್ನ ಮದುವೆಗಾಗಿ ಹೆರ್ದಿಯಾನ ಗ್ರೀಸ 
ದಿಂದ ಎಪೀರಕ್ಕೆ ಬಂದಿದ್ದಳು, ಆಗ ತಾನು ವರಿಸಬೇಕಾಗಿದ್ದ ರಾಜಕುಮಾರ ಪೀರೂ 
ಸನು ಸೆರೆಯಾಳಾದ ಆಂಜ್ರೋಮಾಕನಲ್ಲಿ ಮೋಹೆಗೊಂಡುದನ್ನು ಕಂಡು ಸಹಿಸದಾ 
ದಳ. ಆಂದ್ರೊಮಾಕಳು ತನ್ನ ಮಗ ಆಸ್ತಿ ನ್ಯಾಕ್ಸನನ್ನು ಪಾರು ಮಾಡಿಕೊಂಡು 
ತಂದಿರುವಳೆಂದೂ ಈಗ ಅವನು ಪೀರೂಸನ ಆಶ್ರಯದಲ್ಲಿಯೇ ಇರುವನೆಂಬುದೂ 
ಗ್ರೀಕರಿಗೆ ಹೇಗೋ ಸುದ್ದಿ ಮುಟ್ಟಿತು ಹೆಕ್ಟರನ ಮಗ ಇನ್ನೂ ಜೀವಂಶವಾಗಿರುವು 
` ದನ್ನು ಕೇಳಿದ ಗ್ರೀಕರು ಚಿಂತಿತರಾದರು. ಅವನೂ ಸತ್ತಿರುವನೆಂದೇ ಅವರು ಭಾವಿಸಿ 
ದ್ದರು. ಅದಕ್ಕೆ ಆಸ್ಮಿನಾಕ್ಸನನ್ನು ತಮಗೆ ಒಪ್ಪಿಸಬೇಕೆಂದು (ಅವನನ್ನು ಮುಗಿಸಿ 
ಬಿಡಬೇಕೆಂದೇ) ಕೇಳಲು ಎಪೀರಕ್ಕೆ ಫೀರೂಸನ ಕಡೆಗೆ ಓರೆಸ್ಕ ಎಂಬ:ವನನ್ನು ರಾಯ 
ಭಾರಿಯನ್ನಾಗಿ ಕಳಿಸುತ್ತಾರೆ. ಆಂದ್ರೊಮಾಕಳು ಪೀರೂಸನನ್ನು ವರಿಸಲು ನಿರಾ 
ಕರಿಸಿದಾಗ, ಪಿಳಿರೂಸನು ಓರೆಸ್ಸ ಬಂದ ಕಾರಣವನ್ನು ಅವಳಿಗೆ ತಿಳಿಸಿ, ಅವಳು ತನ್ನ 
ಜೊತೆ ಮದುವೆಗೆ ಒಪ್ಪಿದರೆ; ಆಸ್ತಿನ್ಯಾಕ್ಸನಿಗೆ ತಂದೆಯಾಗಿ ಅವನನ್ನು ರಕ್ಷಿಸುವ 
ದಾಗಿಯೂ ಅವಳು ಒಪ್ಪದಿದ್ದರೆ ಅವನನ್ನು ಗ್ರೀಕರಿಗೆ ಒಪ್ಪಿಸುವದಾಗಿಯೂ ತಿಳಿಸು 
ತ್ತಾನೆ, ಮಡಿದ ತನ್ನ ಪತಿಗೆ ನಿಷ್ಕಾವಂತಳಾಗಿ ಇರಬಯಸಿದ್ದ ಆಂಡ್ರೊಮಾಕ, 
ಮಗನ ಜೀವ ರಕ್ಷಣೆ ಮತ್ತು ಭವಿಷ್ಯಕ್ಕಾಗಿ ಮನಸ್ಸಿಲ್ಲದೇ ಮದುವೆಗೆ ಒಪ್ಪುವಳು 
(ತನ್ನ ಮಗನನ್ನು ರಕ್ಷಿಸುವದಾಗಿ ಅವನು ಮಾತು ಕೊಟ್ಟಿ ಮೇಲೆ ಮದುವೆಯ ವಿಧಿ 
ಗಳು ಇನ್ನೂ ನಡೆದಿರುವಾಗಲೇ ಆತ್ಮಹತ್ಯೆ ಮಾಡಿಕೊಳ್ಳಲು ಅವಳು ಮನದಲ್ಲಿಯೇ 
ನಿಶ್ಚಯಿಸಿದ್ದಳು), ಪೀರೂಸ ಮತ್ತು ಆಂದೊಮಾಕರ ಮದುವೆ ನೆರವೇರುವದೆಂದು 
ಕೇಳಿ, ಹೆರ್ಮಿಯಾನ ತನ್ನ ಪ್ರೇಮ ಫಲಿಸದಿದ್ದುದನ್ನು ಕಂಡು, ಅಸೂಯೆಯಿಂದ 
ನೀರೂಸನನ್ನು ಕೊನೆಗಾಣಿಸಬೇಕೆಂದು ಯೋಚಿಸುತ್ತಾಳೆ ತಾನು ಇಷ್ಟು ದಿನ 
ನಿರ್ಲಕ್ಷಿಸಿದ ಓರೆಸ್ತನನ್ನು ಕರೆಸಿ, ಪಿರೂಸನನ್ನು ಕೊಂದರೆ, ತಾನು ಅವನೊಂದಿಗೆ 
ಗ್ರೀಸಕ್ಕೆ ಹಂದಿರುಗುವದಾಗಿ ಹೇಳುವಳು. ಆದರೆ ಓರೆಸ್ಕನ ಬಾಯಿಯಿಂದ ಪೀರೂ 
ಸನ ಕೊಲೆಯ ಬಗ್ಗೆ ಕೇಳಿ, ತನ್ನ ಪ್ರಿಯಕರನ ಸಾವನ್ನು ತಾಳಲಾರದೆ ಓಡಿಹೋಗಿ, 
ಅವನ ದೇಹದ ಮೇಲೆಯೇ ತನ್ನ ಪ್ರಾಣ ಬಿಡುತ್ತಾಳೆ. ಹೆರ್ಮಿಯಾನಳ ಸಾವನ್ನು 
ಕಂಡು ಓರಿಸ್ಕನಿಗೆ ಹುಚ್ಚು"ಹಿಡಿಯುವುದು. ಈಗ ಆಂದ್ರೊಮಾಕ ಮತ್ತು ಅವಳ 
ಮಗ ಎಲ್ಲ ವಿಪತ್ತಿನಿಂದ ಪಾರಾದರು. 


ರಾಸೀನರ ಮಿಕ್ಸೆಲ್ಲ ನಾಟಕಗಳಲ್ಲಿರುವಂತೆ ಇಲ್ಲಿಯೂ ಗಂಡು-ಹೆಣ್ಣಿನ ಪ್ರೇಮಾ 
ಕರ್ಷಣೆಯೇ ನಾಟಕದ ಮೂಲದ್ರವ್ಯವಾಗಿದೆ. ಮೊದಲನೆಯದಾಗಿ ಈ ಪ್ರೇಮ 
ಕುರುಡು. ಇದು ಮೊದಲ ನೋಟದಲ್ಲಿಯೇ ಅಂಕುರಿಸಿ, ಅವರನ್ನು ಇಡಿಯಾಗಿ 
ಆವರಿಸಿ ಬಿಡುತ್ತದೆ. ಪ್ರೇಮದ ಮುಂದೆ ಪಾತ್ರಗಳು ತಮ್ಮ ಶೌರ್ಯ-ವೀರತನ, 


೧೨೦ ಕರ್ನಾಟಕ ಭಾರತಿ 


ವ್ಯಕ್ತಿ ತ್ವವನ್ನೆಲ್ಲ ಕಳೆದುಕೊಂಡು ದುರ್ಬಲವಾಗುತ್ತವೆ. ಅದೊಂದು ಜ್ವಾಲೆಯಾಗ, 
ಅವರ ಹೃದಯದಲ್ಲಿ ಹರಡಿ, ಅವರ ವಿಚಾರಶಕ್ತಿ ಕುಂದಿ ಹೋಗುತ್ತದೆ. ಈ 
ಭಾವೋಡ್ರೀಕದ ಎದುರು ಸದ್ಗುಣ, ಕೀರ್ತಿ, ಕರ್ತವ್ಯಗಳೆಲ್ಲ ಕ್ಷಣಿಕವಾಗಿ ಕಂಡು 
ಬರುತ್ತವೆ ರಾಜ ಫೀರೂಸನು ಸೆರೆಯಾಳಾದ ಆಂದ್ರೊಮಾಕಳ ಮೋಹದಲ್ಲಿ ಸಿಲುಕೆ, 
ಕರ್ತವ್ಯ ನಿಮುಖನಾಗುತ್ತಾನೆ. ರಾಜನಾಗಿ ದೇಶ ರಕ್ಷಣೆ, ಪ್ರಜಾರಕ್ಷಣೆ ಮಾಡು 
ವುದನ್ನು ಬಿಟ್ಟನು. ತನ್ನ ಪ್ರೇಯಸಿಗಾಗಿ ಪ್ರಬಲರಾದ ಗ್ರೀಕರೊಂದಿಗೆ ಯುದ್ಧ 
ಸಾರಲು ಸನ್ನದ್ದೆನಾಗುತ್ತಾನೆ. ಪ್ರೇಮ ಪ್ರವಾಹದಲ್ಲಿ ಕೊಚ್ಚಕೊಂಡು ಹೋದ 
ಇವನಿಗೆ ತನ್ನ ವಂಶದ ಮರ್ಯಾದೆ, ಗೌರವದ ಬಗೆಗೆ ಎಳ್ಳಷ್ಟೂ ಚಿಂತೆಯಿಲ್ಲ. 
ಶತ್ರುವಿನ ಮಗನಾದ ಆಸ್ತಿನ್ಯಾಕ್ಸ್‌ಸಿಗೆ ತಂದೆಯಾಗಿ, ಅವನಿಗೆ ಪಟ್ಟಗಟ್ಟಿಲೂ ಈತ 
ಸಿದ್ಧ, ಆದರೆ ಅನನ ಪ್ರೇಯಸಿ ಮಾತ್ರ ಅವನವಳಾಗಬೇಕು, ಆಸ್ತಿನ್ಯಾಕ್ಸನನ್ನು 
ಕರೆದುಕೊಂಡು ಹೋಗಲು ರಾಯಭಾರಿಯಾಗಿ ಬಂದ ಓರೆಸ್ಕ, ಅವನನ್ನು ಹಿಂದಿರುಗಿ 
ಕರೆದುಕೊಂಡು ಹೋಗುವುದಕ್ಕಿಂತ ತನ್ನ ಪ್ರೇಯಸಿ ಹೆರ್ಮಿಯಾನಳ ಮನವೊಲಿಸಿ, 
ಅವಳನ್ನು ಕರೆದುಕೊಂಡು ಹೋಗುವದರಲ್ಲಿ ಹೆಚ್ಚು ನಿರತನಾಗುತ್ತಾನೆ. ಅದರಲ್ಲಿಯೇ 
ಅವನಿಗೆ ಹೆಚ್ಚಿನ ಆಸ್ಥೆ. ಹೀಗೆ ಇವರಿಬ್ಬರೂ ತಮ್ಮ ಕರ್ತವ್ಯಗಳಾದ ದೇಶ ರಕ್ಷಣೆ 
ಮತ್ತು ರಾಯಭಾರತ್ವಗಳಿಗೆ ಚ್ಯುತಿ ತಂದಿದ್ದಾರೆ. 


ಆದರೆ ಈ ಪ್ರೇಮ ಪರಸ್ಪರ ಪ್ರೇಮವಲ್ಲ. ಇದು ಒಮ್ಮುಖ ಪ್ರೇನು. 
ನದಿಯ ನೀರಿನ ಹಾಗೆ ಇದು ಒಂದೇ ದಿಕ್ಕಿನಲ್ಲಿ ಹರಿದಿದೆ, ಓರೆಸ್ಸ ಹೆರ್ಮಿಯಾನಳನ್ನು 
ಪ್ರೀತಿಸುವನು: ಆದರೆ ಅವಳು ಪೀರೂಸನನ್ನು ಪ್ರೇಮಿಸುವಳು. ಪೀರೂಸನು 
ಆಂದೊ ೀಮಾಕನನ್ನು ಪ್ರೇಮಿಸುವನು. ಅವಳು ತನ್ನ ಪತಿಯನ್ನು ಪ್ರೀತಿಸುವಳು, 
ಇದನ್ನು ಹೀಗೆ ಹೇಳಬಹುದು : ಓರೆಸ್ಕ-ಹೆರ್ಮಿಯಾನ- ವೀರೂಸ-ಆಂದೊ ೀಮಾಕ. 


ಹೀಗಾಗಿ ಈ ಪ್ರೇಮ ಫಲಿಸದೆ, ಕಿರಸ್ಕರಿಸಲ್ಪಡುವದು. ಈರೀತಿ ತಿರಸ್ಕರಿಸ 
ಲ್ಪಟ್ಟ ಪ್ರೇಮ್ಕ ಅಸೂಯೆಯಾಗಿ ಮಾರ್ಪಡುತ್ತದೆ. “ಅಸೂಯೇ ನಿನ್ನ ಹೆಸರು 
ಹೆಣ್ಣು' ಎಂದ ಶೇಕ್ಸಪಿಯರನ ಸಾಲು ಇಲ್ಲಿ ನೆನಪಿಗೆ ಬರುತ್ತದೆ, ತನ್ನ ಪತಿಯಾಗ 
ಬೇಕಾಗಿದ್ದ ತನ್ನ ಪ್ರಿಯಕರ ನೀರೂಸ ಆಂದ್ರೋಮಾಕಳಲ್ಲಿ ಮೋಹಗೊಂಡುದನ್ನು 
ಕಂಡು, ಹೆರ್ದಿಯಾನ ಅವಳಲ್ಲಿ ಅಸೂಯೆಗೊಳ್ಳುತ್ತಾಳೆ. ಆಂದ್ರೋಮಾಕ ತಾನು 
ಹಾಗೂ ತನ್ನ ಮಗ ಯಾವ ನಡುಗಡ್ಡೆಯಲ್ಲಾ ದರೂ ತಲೆ ಮರೆಸಿಕೊಂಡು ಇರಲು 
ಹೆರ್ಮಿಯಾನ ಅವಳೊಂದಿಗೆ ಬಹು ಕ್ರೂರವಾಗಿ ವರ್ತಿಸುವಳು. “ಅವಳು ನನಗೆ 
ಕೊಟಿ |, ಯಾತನೆಗಳನ್ನೇ ಅವಳೂ ಅನುಭವಿಸಲಿ” ಎಂದು ನುಡಿಯುತ್ತಾಳೆ. 


ನೀರೂಸ ತನ್ನವನಾಗದಾಗ ಅಸೂಯೆಗೊಂಡ ಪ್ರೇಮ, ಈಗ ಆಂದ್ರೋ 
ಮಾಕಳ ಸ್ವತ್ತೆಂದು ತಿಳಿದು, ದ್ವೇಷದಲ್ಲಿ ಸರಿವರ್ತನೆಗೊಳ್ಳುತ್ತದೆ. ದ್ವೇಷದ 


ರಾಸೀನರ ಆಂದ್ರೋಮಾಕ ; ಪ್ರೇಮದ ವಿವಿಧ ಮುಖಗಳು ೧೨೧ 


ಪರಾಕಾಷ್ಠೆ ತಲುಪಿದ ಹೆರ್ಮಿಯಾನಳಿಗೆ ತನ್ನ ಹೈ ದಯವೇ ಅಹಪರಿಚಿತವಾಗಿ ತೋರು 
ತ್ತದೆ. ತಾನು ಪೀರೂಸನನ್ನು ಪ್ರೀತಿಸ ತೆ” ಕ್ರೀನೋ ಅಥವಾ ದ್ವೀಸಿಸುತ್ತೆ ೇೀನೊ 
ಎಂಬ ಸಂದಿಗೃಸ್ಥಿತಿಯನ್ನು ಹೆರ್ಮಿಯಾನಳು ತಲುಸಿದ್ದಾಳೆ, ಜಸಿ ತನ್ನ ಪ್ರೀತಿ 
ಯನ್ನು ಧಿಕ್ಕರಿಸಿದ ಪೀರೂಸನನ್ನು ಆನಂದದಿಂದ ಇರಗೊಡಬಾರದೆಂದು ಅವನ ಮೇಲೆ 
ಸೇಡು ತೀರಿಸಿಕೊಳ ಬಯಸುತ್ತಾಳೆ. ಈ ಕೆಲಸಕ್ಕಾಗಿ ತನ್ನನ್ನು ಪ್ರೇಮಿಸಿದ ಓರೆಸ್ಕ 
ನನ್ನು ಉಪಯೋಗಿಸಿಕೊಳ್ಳುತ್ತಾಳೆ. ಅವನು ಅವಳ ಪ್ರೀತಿಗಾಗಿ ತಾನು ಗೌರವಿಸು 
ತ್ರಿ ದ್ದ ರಾಜನನ್ನು ಕೊಲ್ಲಲು ಹಿಂದುಮುಂದು ನೋಡುವುದಿಲ್ಲ. ಅಷ್ಟೇ ಅಲ್ಲದೆ ಇದ 
ರಿಂದ ತನ್ನ ವಂಶಕ್ಕೆ ಗ್ರೀಕರಿಗೆ ಎಂಥ ಕಳಂಕವಾಗುವುದೆಂಬುದನ್ನು ಅರಿತೂ, ಅವನು 
ತನ್ನ ಪ್ರೇಯಸಿಗಾಗಿ ಈ ಹೇಯಕಾರ್ಯ ಮಾಡಲು ಒಪ್ಪುತ್ತಾ ನೆ. 


ಅಸೂಯೆ ಮತ್ತು ದ್ವೇಷಗಳೆರಡೂ ಪ್ರೇಮದ ಬೇಕೆ' ಸ್ವರೂಪವಾಗಿರುವದರಿಂದ, 
ಅಸಫಲವಾದ ಪ್ರೇಮ ಈ "ರೊಪದಲ್ಲಿ ಕಾಣಬರುತ್ತದೆ. ಆಗ rE ಗಳು ತಮ್ಮ ವಿವೇ 
ಚನಾಶಕ್ತಿಯನ್ನು ಕಳೆದುಕೊಂಡು, ತಮ್ಮ ಭಾವನೆಗಳ ಕೈಗೊಂಬೆಯಾಗುತ್ತವೆ. 
ಅಸೂಯೆಯಲ್ಲಿ ತಿರುಗಿದ ಪ್ರೇಮ ಪ್ರಿಯಕರನಿಗೂ ಪ್ರಾಣಾಂತಕವಾಗಿ ಪರಿಣಮಿಸುತ್ತದೆ. 
ದೇಶವು ಪಾಪಕೃತ್ಯದಲ್ಲಿ ಕೊನೆಗೊಂಡರೆ, ಪ್ರೀತಿ ಆತ ಹತ್ಯೆಯಲ್ಲಿ ಕೊನೆಗೆ ಇಳ್ಳು 
ತ್ಮಜಿ. ಅಂತೆಯೇ ಹೆರ್ಮಿಯಾನಳ ದ್ವೇಷ ನೀರೂಸನ ಕೊಲೆ ಮಾಡಿಸಿದರೆ, a 
ಪ್ರೇಮಕ್ಕಾಗಿ ಅವನ ಆ ಮೇಲೆಯೇ ಆಕೆ ಪ್ರಾಣ ಬಿಡುತ್ತಾಳೆ. 


ಆಂದ್ರೋಮಾಕ ಆಸಿ ಸಿನ್ಯಾ ಕನ ತಾಯಿ ಮತ್ತು ಹೆಕ್ಟ ರನ ಪ್ರಿಯ ಮಡದಿ 
ಈಗ ವಿಧವೆ. ಇಡುತ್ತ ಅವರಿಬ್ಬರನ್ನೂ ಗಾಢವಾಗಿ "್ರೀತಿಸುತ್ತಿದ್ದಳು. ಅವಳು 
ಮಡಿದ ತನ್ನ ಪತಿಗೆ ನಿಷ್ಠಾ ಹ ಉಳಿಯ ಬಯಸುತ್ತಾಳೆ. ಮತ್ತು ತನ್ನ 
ಪ್ರೀತಿಯ ಮಗನನ್ನು ರಕ್ಷಿಸಿ, ಅವನ ಭವಿಷ್ಯವನ್ನು ಭದ್ರ ಗೊಳಿಸಲಿಚ್ಛೆ ಸುವಳು, 
ಹೀಗೆ ಪತಿಯ ಪ್ರೇಮ ಷೆ ಮತ್ತು ಪ್ರೀತಿವಾತ್ಸಲ್ಯಗಳೆರಡೂ ಅವಳನ್ನು ಸಂದಿಗ್ಭ 
ಪರಿಸ್ಥಿ ತಿಯಲ್ಲಿ ಸಿಲುಕಿಸುತ್ತ £2 ಅವಳು ತನ್ನ ಪತಿಗೆ ನಿಷ್ಕಾವಂತಳಾಗಿ GIN, 
ಪೀರೂಸೆ ನಪೆ ಕ್ರೀಮವನ್ನು ನಿರಾಕರಿಸಿದಾಗ, ಅವನು ಅವಳಿಗೆ ಬೆದರಿಕೆ ಹಾಕುತ್ತಾನೆ: 
ಅವಳು ತನ್ನ ಮಗನನ್ನು ಗಾಢವಾಗಿ ಪ್ರೀತಿಸುವದು ಅವನಿಗೆ ಗೊತ್ತಿದ್ದಿತು. 
"ಶಾಯಿಯ ತಪ್ಪಿಗೆ ಮಥ ಶಿಕ್ಷೆ ಅನುಭವಿಸುವನೆಂದು' ಬೆದರಿಕೆ ಹಾಕುತ್ತಾನೆ. 
ಆಗ ಅವಳು ನತ ತನ್ನ ಮಗನೊಂದಿಗೆ ಸತ್ತು ಸಾವಿನಲ್ಲಾ ದರೂ ಮೂವರು 
ಒಂದಾಗುವೆವೆಂದು ಹೇಳುತ್ತಾಳೆ. ಅವಳು ತನ್ನ ಸತ್ತ ಪತಿಗೆ ನ್ಮೆ ಯಿಂದಿರಬೇಕಾ 
ದರೆ ಮಗನ ಬಲಿಕೊಡಬೇಕು. ಮಗನ ಭವಿಷ್ಯ ಉಜ್ವ ಲವಾಗಬೇಕಾದರೆ ಸತಿಗೆ 
ದ್ರೊ (ಹೆಬಗೆಯಬೇಕು. ಅವಳು ಈಗ ಇವುಗಳಲ್ಲಿ ಒರನ್ನು ಮಾತ್ರ ಆರಿಸಿಕೊಳ್ಳಿ 
ಹರಟ ಷ್ಟ ಅವಳಿಗೆ ಮಗನೇ ಈಗ ಸರ್ವಸ್ವ, ಅವನಿಗಾಗಿ ತನ್ನ '್ರೊಳವನ್ನೂ 
ತ್ಯಾಗಮಾಡಲು ಅವಳು ಸಿದ್ಧಳಾಗಿದ್ದಳು. ಚಿಕೆ ಮಗನ ಭವಿಷ್ಯಕ್ಕಾಗಿ ಅವಳು 


೧೨೨ ಕರ್ನಾಟಕ ಭಾರತಿ 


ತನ್ನ ಪತಿಗೆ ದೋಹೆಬಗೆಯಲು ಸಿದ್ಧಳಿಲ್ಲ. ಆಗ ಅವಳ ಪರಿಚಾರಿಕೆ ಅವಳಿಗೆ "ನಿಮ್ಮ 
ಅತಿಯಾದ ಸದ್ಗುಣಗಳೇ ನಿಮ್ಮನ್ನು ಕೊಲೆಗಾರ್ತಿಯನ್ನಾಗಿಸುವವು' ಎಂದು 
ಎಚ್ಚರಿಸುತ್ತಾಳೆ. ಆಗ ಅವಳು “ಈ ಮಗ, ನನ್ನ ಏಕೈಕ ಸಂತೋಷ ಮತ್ತು ಹೆಕ ತೆ 
ರಿನ ಪ್ರತಿಬಿಂಬ. ತನ್ನ ಪ್ರೇಮದ ಕುರುಹಾದ ಈ ಮಗನನ್ನು ನನ್ನ ಮಡಿಲಿಗೆ 
ಹಾಕಿ ಹೋಗಿರುವರು.? ಯುದ್ಧದಲ್ಲಿ ನಾನು ವೀರ ಮರಣಹೊಂದಿದರೆ “ಮಗನಿಗೆ 
ನೀನು ಅವನ ತಂಗೆಯನ್ನು ಎಷ್ಟು ಪ್ರೀತಿಸುತ್ತಿದ್ದಿ ಎಂಬುದನ್ನು ತೋರಿಸು' 
ಎಂದು ಹೆಕ್ಟರ ಹೇಳಿದ್ದನ್ನು ನೆನಪಿಸಿಕೊಳ್ಳುವಳು. 


ಹೀಗೆ ಅವಳು ಮಗನಲ್ಲಿ ತನ್ನ ಪತಿಯನ್ನೂ ತಮ್ಮಿಬ್ಬರ ಅನ್ಯೋನ್ಯ ಪ್ರೀತಿ 
ಯನ್ನೂ ಕಾಣುವಳು. ಹೆಕ್ಟರನ ರಕ್ತ ಹಂಚಿಕೊಂಡು ಹುಟ್ಟಿರುವ ಮಗ ಆಸ್ತಿ 
ನ್ಯಾಕ್ಸನನ್ನು ಸಾವಿನಿಂದ ' ಪಾರುಮಾಡಲು ನಿಶ್ವಯಿಸುತ್ತಾಳೆ. 

ತನ್ನ ನಂಬುಗೆಯ ಪರಿಚಾರಿಕೆಯನ್ನು ಕರೆದು, ನನ್ನನ್ನು ಪತಿದ್ರೋಹಿಯೆಂದು 
ಬಗೆಯಬೇಡ. “ನಾನೊಬ್ಬಳೇ ಹೋಗಿ ಹೆಕ್ಟರನನ್ನು ಕೂಡಿಕೊಳ್ಳುವೆ”. ನಾನು 
ಸತ್ತ ಮೇಲೆ “ಪ್ರತಿದಿನವೂ ಆಸ್ತಿ ನ್ಯಾಕ್ಸ ನಿಗೆ ಅವನ ತಂದೆಯ ಸದ್ಗುಣ, ಶೌರ್ಯಗಳ 
ಬಗ್ಗೆ ಹೇಳು. ಒಮ್ಮೊಮ್ಮೆ ಅವನ ತಾಯಿಯ ಬಗೆಗೂ ಹೇಳು” ಎಂದು ಹೇಳುವಳು. 
ಹೀಗೆ ಅವಳು ಮಗನ ಭವಿಷ್ಯಕ್ಕಾಗಿ, ಪತಿನಿಷ್ಠೆಗಾಗಿ ತನ್ನನ್ನೇ ಬಲಿಕೊಡಲು ನಿಶ್ಚ 
ಯಿಸಿದಾಗ, ವಿಧಿಯ ಕೈವಾಡದಿಂದ ಪೀರೂಸ ಕೊಲೆಗೈಯಲ್ಪ್ಬ ಟ್ಟು, ಹೆರ್ಮಿಯಾನ 
ಸಾವನ್ನಸ್ಪ್ರುವಳೆ). ಈಗ ಆಂದ್ರೋಮಾಕಳೇ ಎಪೀರದ ರಾಣಿ, 

ಹೀಗೆ ರಾಸೀನರ  «ಅಂದೊ ೀಮಾಕ'ನಲ್ಲಿ ಪ್ರೇಮದ ವಿನಾಶಕಾರಿ ಹಾಗೂ 
ಭಯಾನಕ ಮುಖಗಳಾದ ಆಕರ್ಷಣೆ, ಪ್ರೇಮದ " ಸ್ವಾರ್ಥತೆಯಿಂದೆ ಉದ್ಭವಿಸುವ 
ಅಸೂಯೆ, ದ್ವೇಷ, ಹೆಗೆತನ, ಕೊಲೆಗಡುಕತನಗಳ ಚಿತ್ರಣ ಒಂದು ಕಡೆಗಿದ್ದಕೆ, 
ಅದೇ ಪ್ರೇಮದ ಸುಂದರಮುಖಗಳಾದ ಪತಿನಿಸ್ಕೆ, ಪುತ್ರವಾತ್ಸಲ್ಯ, ನಿಸ್ವಾರ್ಥತೆ 
ಹಾಗೂ ಅರ್ಪಣ ಮನೋಭಾವಗಳ ಚಿತ್ರಣ ಇನ್ನೊಂದೆಡೆಗೆ ಕಂಡುಬರುತ್ತವೆ. 


ಸಹಾಯಕ ಗ್ರಂಥಗಳು 


1... XIX siecle, les grands auteurs francaise de programme 
by A, Lagarde and L. Michard Bordas Pari 1969. 

2. Andsomaque Racine Norveau classique Laraisse Librarie 
Laraisse 1959, 

3. Les grandes Etapes de la literature francaise. by Dr. C. 
Cadoux. University ? Poona. 1961. 


ಬನವಾಸಿಯ ವಿಷ್ಣು ವಿಗ್ರಹದ (೪-೫ ನೆಯ ಶತಮಾನ) 
ಭಗ್ನಾವಶೇಷ 


-ಅ. ಸುಂದರ 


ಮೌರ್ಯ ವಂಶದ ಅಶೋಕ ಚಕ್ರವರ್ತಿ (ಸು.ಕ್ರಿ, ಪೂ. ೨೭೩-೨೩೪) ಯ 
ಕಾಲದಿಂದ ಬನವಾಸಿ (ಸಿರ್ಸಿ, ತಾ. ಉ. ಕನ್ನಡ ಜಿಲ್ಲೆ)ಯ ಐತಿಹಾಸಿಕ ಹಾಗೂ 
ಸಾಂಸ್ಕೃತಿಕ ಮಹತ್ವವು ಹೆಚ್ಚುತ್ತಲೆ ಬಂತು (ಸುಂದರ. ಅಃ ೧೯೭೯).ಈ ಚಕ್ರ- 
ವರ್ತಿಯ ಕಾಲದಲ್ಲಿ ಈ ಪ್ರದೇಶದಲ್ಲಿ ಬೌದ್ಧ ಮತವು ಪ್ರಸಾರವಾಯಿತು. ಕ್ರಿಸ್ತ 
ಶಕಾರಂಭದಿಂದ ಇದು ದರ ಭಾಗವನ್ನು ಆಳುತ್ತಿ ದ್ದ ಶಾತವಾಹನರ ರಾಜ್ಯದ 
ಭಾಗವಾಗಿತ್ತು (ನರಸಿಂಹ ಮೂರ್ತಿ ಎ, ವಿ.ಮತ್ತು ರಘುನಾಥ ಭಟ್‌ ಎಚ್‌, ಆರ್‌. 
೧೯೭೪) ಇದರ ಮಾಂಡಲಿಕರಾದ ಚುಟು ಅರಸರು ಬನವಾಸಿಯಿಂದ ಆಳುತ್ತಿದ್ದರು. 
ಕದಂಬ ರಾಜ್ಯಸ್ಕಾಪಕ ಮಯೂರ ಶ(ವ)ರ್ಮನು (ಸು. ೩೨೫-೩೪೫) ಬಸಿ 
ಯನ್ನು ತನ್ನ ರಾಜ್ಯದ ರಾಜಧಾನಿಯಾಗಿ ಮುಂದುವರೆಸಿದನು. ೬ ನೇ ಶತಮಾನದ 
ಮಧ್ಯದವರೆಗೂ ಬನವಾಸಿಯು ಈ ಕದಂಬ ಸ ತಂತ್ರ ರಾಜಧಾನಿಯಾಗಿ ಮೆರೆಯಿತು, 


ಚುಟುವಂಶದ ವಿಷ್ಣು ಸಂದ ಚುಟುಕುಲಾನಂದನ ಶಾತಕರ್ಣಿಯ ಮಗಳಾದ 
ರಾಜಕಮಾರಿ ಶಿವಸ್ಥಂಧ ನಾಗಶ್ರೀಯು ಇಲ್ಲಿ ಒಂದು ಕೆರೆಯನ್ನು ನಿರ್ಮಿಸಿ, ಒಂದು 
ವಿಹಾರವನ್ನು ಕಟ್ಟಿಸಿ ಮತ್ತು (ಮುಚಲಿಂದ) ನಾಗಪ್ರತಿಮೆಯನ್ನು ಮಾಡಿಸಿ ದಾನ 
ಕೊಟ್ಟಿ ಳ್ಳು ಈ ವಿಷಯವನ್ನು ತಿಳಿಸುವ ಶಾಸನವುಳ್ಳೆ ನಾಗಪ್ರ ತಿಮೆಯು ಈ 
pd ಮಧುಕೇಶ್ವ ರ ದೇವಾಲಯದ ಆವರಣದಲ್ಲಿದೆ. ಈಚಿನ ಎರಡು ದಶಕಗಳಲ್ಲಿ 
ಇಲ್ಲಿ ಚುಟು-ಕದಂಬ ಕಾಲದ ಶಾಸನಗಳು, ಮಣರ್ಶಿಶಿಲ್ಪಗಳು ಆಕಸ್ಮಿಕವಾಗಿ 
ಶೋಧವಾಗಿವೆ (ಸುಂದರ; ೧೯೮೯. ನರಸಿಂಹಮೂರ್ತಿ ಎ.ವಿ. ಅದೇ ಕಡೆ ಗೋಪಾಲ 
ಬಿ. ಆರ್‌: ೧೯೮೫). ೧೯೭೦-೭೩ ರಲ್ಲಿ ಕರ್ನಾಟಕ ಸಕಾ ೯ರದ ಪ್ರಾಚ್ಯವಸ್ತು 
ಮತ್ತು ವಸ್ತು ಸಂಗ್ರಹಾಲಯದ ಶಾ ಖೆಯು ಮತ್ತು ಮೈ ಸೂರು ವಿಶ ವಿದ್ಯಾಲಯದ 
ಪ್ರಾಚೀನ ಪಾಸ ಮತ್ತು ಪುರಾತತ್ವ ವಿಭಾಗವು ಇಲ್ಲಿ ನಡೆಸಿದ ಉತ್ತ ನದಲ್ಲಿ 
ಎರಡು ಬೃ ಹತ್‌ ಗಜ ಪೃ ಷ್ಮಾಕೃ ತಿಯ ಇಟ್ಟ ಗೆ ಕಟ್ಟಿ ಡಗಳು (ಶೇಷಾದ್ರಿ ಎಂ, ೧೯೭೦ 


೭೧ ; Np ೫೭ ಐ.ಎ. pe ೧೯೭೦-೭೧: pF: ೨೯) ಮತ್ತು ಒಡೆದ ಒಂದು 


ಕಾರ್ತಿಕೇಯ (?) ನ ಮೂರ್ತಿಯು (ಸುಂದರ ; ೧೯೮೯) ದೊರೆತವು. 


೧೨೪ ಕರ್ನಾಟಕ ಭಾರತಿ 


ಸಚಕ್ರಹಸ್ತ 


ಈಗ್ಯೆ ಏಳೆಂಟು ವರ್ಷಗಳಿಂದೀಚೆಗೆ ಆಕಸ್ಮಿಕವಾಗಿ ಹಲವಾರು ಶಿಲಾಮೂರ್ತಿ 
ಗಳ ಭಗ್ನಾವಕೇಷಗೆಳು ಶೋಧವಾಗಿವೆ. (ಸುಂದರ. ಅ. ೧೯೮೯). ಇವೆಲ್ಲವನ್ನೂ 
ಕೇಂದ್ರ ಸರಕಾರದ ಪುರಾತತ್ತ್ವ ಸರ್ವೇಕ್ಷಣ ಇಲಾಖೆಯವರು. ಆಗಾಗ್ಯೆ ಸಂಗ್ರಹಿಸಿ 
ತಮ್ಮ ಸ್ಥಳೀಯ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿ ಸುರಕ್ಷಿತವಾಗಿಟ್ಟಿದ್ದಾರೆ. 
ಇವುಗಳಲ್ಲಿ ಚಕ್ರವನ್ನು ಪ್ರಯೋಗ ಮಾಡುವ ಹಾಗೆ ಹಿಡಿದ ಹಸ್ತವು ಒಂದು. 
ಇದನ್ನು ಇಲ್ಲಿ ನಿವೇಚಿಸಲಾಗಿದೆ. ಇದೂ ಕೂಡ ಆದಿ ಮಧುಕೇಶ ರ ದೇವಾಲಯದ 
ಹತ್ತಿರ ನದಿ ಪಾತ್ರದಲ್ಲಿ ಸಿಕ್ಕಿತು, 

ಕರಿಕಲ್ಲಿನಲ್ಲಿ (ಬಳಪದ ಕಲ್ಲು) ಮಾಡಿದ ಇದು ಚತುರ್ಭುಜ ವಿಷ್ಣು ಶಿಲ್ಪದ 
ಭಾಗ, ಬಹುಶಃ ಮೇಲೆತ್ತಿ ಹಿಡಿದ ಬಲಹಸ್ತ, ಮಣಿ ಖಚಿತ ಎರಡು ಬಳೆಗಳುಳ್ಳೆ ಈ 
ಊರ್ಧ್ವಹಸ್ತವು ಒಳ್ಳೆ ಮಾಟವಾಗಿ ನೀಳವಾಗಿದೆ. ಹೆಬ್ಬೆರಳು ಮತ್ತು ತರ್ಜನೀ 
ಬೆರಳುಗಳಲ್ಲಿ ಎಸೆಯುವಂತೆ ಚಕ್ರವನ್ನು ಹಿಡಿಯಲಾಗಿದೆ. ಈ ರೀತಿ ಹಿಡಿದಾಗ 
ಉಳಿದ ಬೆರಳುಗಳ ಸ್ಥಿತಿಯನ್ನು ಸಹೆಜವಾಗಿ ಬಿಡಿಸಲಾಗಿದೆ, ಚಕ್ರದ ಎರಡು 
ಬದಿಗಳು ಉಬ್ಬಿನೆ. ಸರಳ ಅಂಚಿನ ತುದಿಯು ಅಷ್ಟೇನು ಚೂಪಾಗಿಲ್ಲ. ಅರಳಿದ 
ಕಮಲದಂತಿರುವ ಗುಂಬ (hub) ದಿಂದ ಅಂಚಿಗೆ ಸೇರಿದ ಸುತ್ತಲಿನ ಸುಮಾರು ೩೨ 
ಅರಗಳನ್ನು (spor) ಸ್ವಲ್ಪ ಉಬ್ಬಿದ ರೇಖೆಗಳಿಂದ ತೋರಿಸಲಾಗಿದೆ. ಇತ್ತೀಚೆಗೆ 
ಸಂಘೋಲದಲ್ಲಿ ದೊರೆತ ಕುಷಾಣರ ಕಾಲದ ಚಕ್ರಥ್ವಜ ಶಿಲ್ಪದಲ್ಲಿರುವ ಚಕ್ರವನ್ನು 
ನೆನಪಿಗೆ ತರುತ್ತದೆ (ಗುಪ್ತ, ಎಸ್‌. ಪಿ. ೧೯೮೫: ೭೬-೭೭). ಈ ತರಹದ ಚಕ್ರವು 
ಸಾಮಾನ್ಯವಾಗಿ ೩-೪ ನೇ ಶತಮಾನ (ಅಂದರೆ ಗುಪ್ತಪೂರ್ವ ಕಾಲದ) ದ ಶಿಲ್ಪವೆಂದು 
ಶೈಲಿಯಿಂದಲೂ ತರ್ಕಿಸಬಹುದು. 

ನಿನೇಚನೆ : ಈ ಹಸ್ತವು ವಿಷ್ಣುಶಿಲ್ಪಜ್ಜೆಂದು ಗುರುತಿಸಿದ್ದು ಸರಿಯಾಗಿದ್ದಲ್ಲಿ 
ಇದು ಮಹತ ದ್ದೆ ಸರಿ. ಬನವಾಸಿಯಲ್ಲಿ ದೊರೆತ ಶಾಸನಗಳಲ್ಲಿ ಪ್ರಾಚೀನ ಕದಂಬರದ್ದು 
ಒಂದೇ ಒಂದು. ಇದು ಮೃಗೇಶವರ್ಮನ ಕಾಲದ ಸ್ಥಂಭಶಾಸನ (ಗೋಪಾಲ, 
ಬಿ, ಆರ್‌. ೧೯೮೫: ೮೧-೯೧). ಇದು ವಿಷ್ಣು ಸ್ತುಕಿಯಿಂದ ಆರಂಭವಾಗುತ್ತದೆ. 
ಈ ಶಾಸನಸ್ಮಂಭವು ನಿಷ್ಣು ದೇವಾಲಯದ ಮುಂದಿನ ಗರುಡಧ ೈಜವೆಂದು ಊಹಿಸ. 
ಬಹುದಾಗಿದೆ, ಆದ್ದರಿಂದ ಈ ಸ್ತಂಭ ದೊರೆತ ಸ್ಮಳದಲ್ಲಿ ವಿಷ್ಣುಜೀವಾಲಯದ 
ಭಾಗಗಳೂ ದೊರೆಯಬಹುದು. ಉತ್ಪನನ ಮಾಡಿ ಶೋಧಿಸಬೇಕಾಗಿದೆ. ಮೇಲೆ 
ವರ್ಣಿಸಿದ ಚಕ್ರಧಾರಿ ಹಸ್ತವು ಈ ದೇವಾಲಯದ ವಿಷ್ಣುಮೂರ್ತಿಯದೆಂದು ನನ್ನ 
ಅನುಮಾನ. 

ಸದ್ಯ ಬನವಾಸಿಯ ಮಧುಕೇಶ್ವರ ದೇವಾಲಯದ ಅತ್ಯಂತ ಪ್ರಾಚೀನ ಭಾಗ 
ಗಳಲ್ಲಿ ಒಂದಾದ ಬಿಳಿಕಲ್ಲಿನ (8೩೧116) ಸಭಾಮಂಟಪದ ಈಶಾನ್ಯದ ಮೂಲೆಯಲ್ಲಿ 


ಬನವಾಸಿಯ ವಿಷ್ಣು ವಿಗ್ರಹದ ಭಗ್ಗಾವಶೇಷ 


ಈ | ಸ್‌ ಜಡ k . Y 
NS id ಫಾ anges ener - 


ತ. 


ಅಳ್‌ ಸಳ 


map ತರ್‌ 


ಬನವಾಸಿಯ ವಿಷ್ಣುವಿಗ್ರಹದ(೪ - ೫ನೆಯ ಶತಮಾನ) ಭಗ್ನಾ ವಶೇಷ ೧೨೫ 


ಆದಿ ಮಾಧವ ಎಂಬ ಹೆಸರಿನ ಒಂದು ವಿಷ್ಣುವಿನ ಮೂರ್ತಿಯಿದೆ. 
ಪದ್ಮ ಪುರಾಣ ಪಾತಾಳ ಖಂಡದಲ್ಲಿಯ ಹಾಗೂ ರೂಪ ಮಂಡನದಲ್ಲಿಯ ವಿಷ್ಣು 
ವಿನ ಚತುರ್ವಿಂಶತಿ ರೂಪಗಳ ಲಕ್ಷಣಗಳ ಪ್ರಕಾರ ಈ ಮೂರ್ತಿಯನ್ನು ಮಾಧವನೆಂದು 
ಗುರುತಿಸಬಹುದು. ಶೈಲಿಯ ದೃಷ್ಠಿ ಯಿಂದ ಇದು ೮ ನೇ ಶತಮಾನ ಅಂತ್ಯ ಇಲ್ಲವೆ 
೯ ನೇ ಶತಮಾನದ ಆದಿ ಭಾಗದ್ದು. ಆದರೆ ಈ ಕಾಲದ ವಿಷ್ಣುಶಿಲ್ಪಗಳಲ್ಲಿ ಕಾಣದಂಥ 
ಕೆಲವು ವಿಶಿಷ್ಟ ಲಕ್ಷಣಗಳು ಇದರಲ್ಲಿವೆ. ಅಂಡಾಕಾರದ ಮಕರ ತೋರಣ, ಮಾಧವನ 
ಎಡ ಬಲ ಬದಿಗಳಲ್ಲಿ ಸರಸ ತಿ, ಲಕ್ಷಿ ಯೆ, ಪದ್ಮನೀಠದ, ಎಡ ಬದಿಗಳಲ್ಲಿ ದುರ್ಗೆಯ 
'ಮತ್ತು ಮೊಣಕೈಯೂರಿ ನಮಿಸುತ್ತಿರುವ ಗರುಡನ ಶಿಲ್ಪಗಳಿವೆ. ತೋರಣದ 
ಮೇಲಿನ ದಶಾವತಾರಗಳಲ್ಲಿ ಮತ್ಸ್ಯ, ಕೂರ್ಮ, ವರಾಹ ಮತ್ತು ನರಸಿಂಹ 
ಇವುಗಳನ್ನು ಬಿಟ್ಟು ಉಳಿದೆಲ್ಲ ಅವಶಾರಗಳ ರೂಪಣವು ಒಂದೇ ಮಾದರಿಯದು : ಈ 
ಲಕ್ಷಣಗಳು ಬಾದಾಮಿ ಚಾಲುಕ್ಯ-ವಿಜಯನಗರ ಕಾಲದ ವರೆಗಿನ ಯಾವುದೇ 
ವಿಷ್ಣು ಶಿಲ್ಪ ಮಾದರಿಗಳಲ್ಲಿಲ್ಲ. ಮುಖ್ಯವಾಗಿ ಲಕ್ಷ್ಮಿ, ಸರಸ್ವತಿ ಮತ್ತು ದುರ್ಗಾ 
ಇವರನ್ನು ತೋರಿಸಿರುವುದು ಗಮನಾರ್ಹ. 


ಶೇಷಶಾಯಿ ವಿಷ್ಣುವಿನ ನಾಭಿಕಮಲದಲ್ಲಿದ್ದ ಬ್ರಹ್ಮನಿಂದ ವೇದಗಳನ್ನು ಕಸಿದು 
ಕೊಂಡು ಹೋದ ಮಧು-ಕೈಟಭ ರಾಕ್ಷಸರನ್ನು ದೀವಿ ಭಗವತಿಯ ಸೂಚನೆಯಂತೆ 
ವಿಷ್ಣುವು ಸಂಹಾರ ಮಾಡಿದ ಕಥೆಯನ್ನು ಲಕ್ಷ್ಮಿಯೊಡನೆ ದೇವಿ ಭಗವತಿ, ಸರಸ್ವತಿ 
ಯನ್ನೂ ಸಾಂಕೇತಿಕವಾಗಿ ಈ ಮಾಧವ ರೂಪದ ವಿಷ್ಣುಮೂರ್ತಿಯಲ್ಲಿ ತೋರಿಸಿರ- 
ಬಹುದು. ಮಾಧವ ಎಂಬ ಶಬ್ದಕ್ಕೆ (ಮಾ ಲಕ್ಷ್ಮ ಥವ ಎ ಪತಿ) ಲಕ್ಷ್ಮಿಯ 
ಪತಿ ಎಂಬ ಅರ್ಥವಲ್ಲದೆ ಮಧು ಎಂಬ ರಾಕ್ಷಸನನ್ನು ಸಂಸಾರ ಮಾಡಿದವನು ಎಂದು 
ಮತ್ತೊಂದು ಅರ್ಥವಿದೆ. 


ಈ ಸಂದರ್ಭದಲ್ಲಿ ಈ ಕಥೆಯ ಮತ್ತೊಂದು ಅಂಶ ಗಮನಾರ್ಹ. ವಧು 
ರಾಕ್ಷಸನ ಗಟ್ಟಿಯಾದ ಮೇಧಸ್ಸೆ ಈ ಭೂಮಿಯೆಂದು, ಆದ್ದರಿಂದ ಈ ಭೂಮಿಗೆ 
4««ಮೇದಿನೀ” ಎಂಬ ಹೆಸರು ಬಂದಿತು. ಈ ಪೌರಾಣಿಕ ಕಥೆಯು ವಿಶೇಷವಾಗಿ ಈ 
ಪ್ರದೇಶದಲ್ಲಿ ಪ್ರಾಚೀನ ಆಳರಸರಿಗೆ ಪ್ರಿಯವಾಗಿದ್ದುದರಿಂದಲೊ ನಿನೋ ಈ 
ಪ್ರದೇಶದಲ್ಲಿ "ಮೇದಿನೀ? ಎಂಬ ಹೆಸರಿನ ಊರು (ಕುಮಠ ತಾ: ಕನ್ನಡಜಿಲ್ಲೆ) 
ಮಧು ರಾಕ್ಷಸನನ್ನು ಸಂಹಾರ ಮಾಡಿ ಈ ಭೂಮಿಯ ಸೃಷ್ಟಿಗೆ ಕಾರಣನಾದ 
ವಿಷ್ಣುವಿನ ಮಾಧವ ರೂಪವು ಇಲ್ಲಿ ವಿಶೇಷವಾಗಿರುವಂತೆ ಕಾಣುತ್ತ ದೆ. ಬನವಾಸಿ- 
ಯಲ್ಲದೆ ಸುಂಕೇರಿಯಲ್ಲಿಯೂ ಪ್ರಾಚೀನ ಕಾಲದ ಮಾಧವ ರೂಪದ ವಿಷ್ಣು 
ಮೂರ್ತಿಯಿದೆ. (ಸುಂದರ: ೧೯೯೦). ಈ ಪ್ರದೇಶದಲ್ಲಿಯ ಕುಪ್ಪಗದ್ದೆ, ಆರಗೆ 
ಮೊದಲಾದ ಸ್ಥಳಗಳಲ್ಲಿ ೧೬ನೇ ಶತಮಾನದ ಮಾಧವನ ದೇವಾಲಯಗಳಿವೆ. 


೧೨೬ | ಕರ್ನಾಟಕ ಭಾರತಿ 


ಬನವಾಸಿ ಮೂರ್ತಿಯ ಸ್ಫಳೀಯ ಹೆಸರು ಆದಿಮಾಧವ ಅರ್ಥಗರ್ಭಿತ. ಈ 
ಮೂರ್ತಿಯ (ಬಾದಾಮಿ ಚಾಲುಕ್ಯ -ರಾಷ್ಟ್ರಕೂಟ) ಕಾಲದ ವಿಷ್ಣು ಮೂರ್ತಿಗಳು 
ಬಾದಾಮಿ - ಐಹೊಳೆ ಪ್ರದೇಶದಲ್ಲಿ ಹೆಲವಾರು ಇವೆ. ಮತ್ತು ಬನವಾಸಿಯು 
ಚಾಲುಕ್ಯ ರಾಷ್ಟ್ರಕೂಟ ಆಡಳಿತಕ್ಕೆ ಒಳಪಟ್ಟಿತ್ತು. ಒಂದು ವೇಳೆ ಈ ಮೂರ್ತಿಯೇ 
ಇಲ್ಲಿಯ ಪ್ರಪ್ರಥಮ ಈ ಕಾಲದ ಮಾಧನಮೂರ್ತಿಯಾಗಿದ್ದರೆ ಇದರಲ್ಲಿ ಮೇಲೆ 
ಹೇಳಿದ ವಿಶಿಷ್ಟ ಲಕ್ರಣಗಳಿರುತ್ತಿರಲಿಲ್ಲ. ಆದ್ದರಿಂದ ಇದಕ್ಕೂ ಮೊದಲು ಅಂದರೆ 
ಬಾದಾಮಿ ಚಾಲುಕ್ಯ ಕಾಲಕ್ಕೂ ಪೂರ್ವದಲ್ಲಿ ವಿಶಿಷ್ಟ ಲಕ್ಷಣಗಳಿಂದ ಕೂಡಿದ 
ಒಂದು  ಮಾಧವಮೂರ್ತಿಯಿದ್ದಿರಬೇಕು, ಸ್ತಂಭಶಾಸನದ ವಿಷ್ಣುಸ್ತುತಿಯು 
4«...ಜ್ಯೋತಿರ್ಮಯಂ ಭ್ರಹ್ಮನಿದಾಂ ಶರಣ್ಯಂ. ವಿಶ್ವಸ್ಯಕರ್ತಾರಂ ಅನೇಕ 
ರೂಪಂ, ವಿಭುಂ, ಪತಿಂ ಸ್ಥಾನರಜಂಗಮಾನಾಂ, ನಿಷ್ಣುನ್ನಮಸ್ಕಾಮಿ....? 
ಈ ಮೂರ್ತಿಯ ವಿಶಿಷ್ಟ ಲಕ್ಷಣಗಳನ್ನು ಸೂಚಿಸುವಂತಿದೆ. ಕಾರಣಾಂತರದಿಂದ ಆದು 
ಭಗ್ಗವಾಯಿತೇನೊ, ಅದರಂತೆ ಮತ್ತೊಂದು ಮೂರ್ತಿಯನ್ನು ಮಾಡಿಸಿದುದರಿಂದಲೇ 
ವಿಶಿಷ್ಟ ಲಕ್ಷಣಗಳು ಅದರಲ್ಲಿದ್ದು ಮೊದಲಿನ ವಿಷ್ಣುವಿ (ಮಾಧವ)ನ ಮೂರ್ತಿಯ ಪ್ರತಿ 
ರೂಪವಾದ ಇದನ್ನೆ ಮೃಗೇಶವರ್ಮನ ಶಾಸನವುಳ್ಳ (ಧ್ವಜ) ಸ್ತಂಭ ಹತ್ತಿರವಿದ್ದ 
ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿರುವ ಸಾಧ್ಯತೆಯಿದೆ. ಕ್ರಮೇಣ ಅದನ್ನೆ ಆದಿಮಾಧವ 
ನೆಂದು ರೂಢಿಯಲ್ಲಿ ಕರೆಯುತ್ತಾ ಬಂದಿರಬೇಕು. ಕಾಲಾಂತರದಲ್ಲಿ ಈ ದೇವಾಲಯ 
ವನ್ನು ಸರಿಯಾಗಿ ನೋಡಿಕೊಳ್ಳುವವರಿಲ್ಲದಿದ್ದುದರಿಂದ ಇಲ್ಲಿಯ ಮೂರ್ತಿಯನ್ನು 
ಮಧುಕೇಶ್ವರ ದೇವಾಲಯಕ್ಕೆ ತಂದಿಡಲಾಯಿತೆಂದು ಕಾಣುತ್ತದೆ. ಸಕಾರಣವಾಗಿ ಸ ಲ್ಪ 
ಹಿಗ್ಗಿ ಸಿದ ಈ ದೀರ್ಫ ವಿವೇಚನೆಯ ಹಿನ್ನೆಲೆಯಲ್ಲಿ ಮೇಲೆ ವಿವರಿಸಿದ ಪ್ರಾಚೀನ ಚಕ್ರಧಾರಿ 
ಹಸ್ತವು ಈ ಮುಂಭಾಗದಲ್ಲಿ ನಿಷ್ಣು ಸ್ತುತಿಯಲ್ಲಿ ಪ್ರಾರಂಭವಾದ ಶಾಸನವುಳ್ಳೆ 
ಸ್ತಂಭವಿದ್ದ ದೇವಾಲಯದ ಮೂಲ ಮಾಧವ ಮೂರ್ತಿಯ ಭಗ್ನಭಾಗವೆಂದು 
ನನ್ನ ಸಮಂಜಸವಾದ ಅನುಮಾನ. 


ಆದ್ದರಿಂದ ಇದು ಗಮನ ಸೆಳೆಯುವಂಥ ಭಗ್ನಾವಶೇಷವಲ್ಲದಿದ್ದರೂ ಗಣನೀಯ 
ವಾಗಿ ಮಹತ್ವದ್ದೆಂದೇ ಹೇಳಬಹುದು. ಬನವಾಸಿಯಲ್ಲಿಯ ಕೇಂದ್ರ ಸರ್ಕಾರದ 
ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಸ್ಕಳೀಯ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿ 
ಸಂಗ್ರಹಿಸಿ ಇಟ್ಟಿ ಈ ಪುರಾತತ್ವ ಅವಕೇಷಗಳನ್ನು ಅಧ್ಯಯನ ಮಾಡಲ್ಕು 
ಛಾಯಾಚಿತ ಗಳನ್ನು ತೆಗೆದುಕೂಳ ಕಲು ಅನುಮತಿ ನೀಡಿದ ಪುರಾತತ ತೆ ಇಲಾಖೆಗೂ 
ಸಹಾಯ ಮಾಡಿದ ಇಲಾಖೆಯ ಅಧಿಕಾರಿಗಳಾದ ಪ್ರೀ ಕೆ.ಪಿ. ಪೂಣಚ್ಚ ಮತ್ತು 
ಸ್ಕಳೀಯ ಸಿಬ್ಬಂದಿ ವರ್ಗದವರಿಗೂ, ನನ್ನ ಲೇಖನದ ಪ್ರತಿಯನ್ನು ಬರೆದುಕೊಟ್ಟ 
ಶ್ರೀಮತಿ ಭಾಗ್ಯಲಕ್ಷ್ಮಿ ಸುಂದರ ಅವರಿಗೂ ಮತ್ತು ಇದರ ಬೆರಳಚ್ಚು ಪ್ರತಿಯನ್ನು 
ಅಂದವಾಗಿ ಮಾಡಿಕೊಟ್ಟ ಶ್ರೀ ಗಿರೀಶ ಕುಲಕರ್ಣಿಯವರಿಗೂ ನನ್ನ್ನ ಹೃತ್ಪೂರ್ವಕ 
ಕೃತಜ್ಞ ತೆಗಳು, 


ಬನವಾಸಿಯ ವಿಷ್ಣುವಿಗ್ರಹದ (೪-೫ನೆಯ ಶತಮಾನ) ಭಗ್ನಾವಶೇಷ ೧೨೭ 


೧. 


x 


ನರಸಿಂಹಮೂರ್ತಿ, ಎ. ನಿ. ಮತ್ತು ರಘುನಾಥ ಭಟ್‌, ಎಚ್‌. ಆರ್‌: ೧೯೭೪: 
«ಬನವಾಸಿ ಇನಸ್ಟಿ)ಪನ್ಸ ಆಫ್‌ ಸಿವಸಿರಿ ಪುಳು-ಮಾವಿ?” ಜರೆ ಲ್‌ ಆಫ್‌ 
ದಿ ಎಪಿಗ್ರಾಫಿಕಲ್‌ ಸೊಸೈಟ ಆಫ್‌ ಇಂಡಿಯಾ ಸಂ. ೧, ಮೈಸೂರು. 
ಗೋಪಾಲ, ಬಿ. ಆರ್‌; ೧೯೮೫, ಕಾರ್ಪಸ ಆಫ್‌ ಕದಂಬ ಇನಸ್ಮಿಪ್ಸನ್ಸ 
ಸಂ. ೧ ಕದಂಬ ಇನಸಿ ಟ್ಯೊಟ ಆಫ್‌ ಕಲ್ಲರಲ್‌ ಸ್ಟ ಡೀಸ್‌ Sy 
ಸಿರ್ಸಿ (ಉತ್ತರಕನ್ನಡ). 


ಐ ಎ ಆರ್‌ : ಇಂಡಿಯನ್‌ ಆರ್ಕಿಯಾಲಜಿ, ಎ ರಿವ್ಯೂ, ಕೇಂದ್ರ ಸರ್ಕಾರದ 
ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ವಾರ್ಷಿಕ ವರದಿ 

ಶೇಷಾದ್ರಿ, ಎಂ: ೧೯೭೦-೭೧, «ಲೈನ್‌ ಉೃಪೆಸೈ ಡಲ್‌ ಬ್ರಿ ಬ್ರಿಕ್‌ಲ್‌ ಟೆಂಪಲ್‌ ಅಟ 
ಬನವಾಸಿ” ಪುರಾತತ್ವ ಸಂ.೪, ಇಂಡಿಯನ್‌ ಆರ್ವಿಯಾಲಾಜಿಕಲ್‌ ಸೊಸೈಟಿ, 
ದೆಹಲಿ. 


ಸುಂದರ, ಅ. ೧೯೭೯, «ಸಮ್‌ ನೋಟ ವರ್ಮಿ ೃಂಟಿಕ್ಟಿಂಟೀಸ ಆಫ್‌ 
ಬನವಾಸಿ ಏರಿಯಾ” ಕ್ವಾರ್ಟರ್ಲಿ ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟ ಸಂ. 
LXX ಸಂ ೩, ಮಿಥಿಕ್‌ ಸೊಸೈಟಿ, ಬೆಂಗಳೂರು. 

ಸುಂದರ, ಅ. ೧೯೮೯: "ಬನವಾಸಿಯ ಕೆಲವು ಅಸೂರ್ವ ಪ್ರಾಚೀನ 
ಶಿಲ್ಪಗಳು” ಕರ್ನಾಟಕ ಭಾರತಿ ಸಂ. ೨೧, ಸಂ. ೩-೪, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ. 

ಸುಂದರ, ಅ, ೧೯೯೦ : "ಸಿದ್ಧರ ಮತ್ತು ಸುಂಕೇರಿ ಗ್ರಾಮಗಳಲ್ಲಿಯ ಎರಡು 
ಅಪರೂಪದ ಶಿಲಾಮೂರ್ತಿಗಳು” ಕರ್ನಾಟಕ ಭಾರತಿ ಸಂ. ೨೨, ಸಂ. ೩, 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ. 


ಕ್ವಾಟಿ ಜಕ್ಕವ್ವನ ಕೋಲಂಪೆದ 


ಮ 


-ಸಂ. ಬಿ.ಪಿ. ಪಾಟೀಲ 


ವಿಜಾಪುರ ಜಿಲ್ಲೆಯ ಹಲಸಂಗಿ ಗ್ರಾಮದ ಕೋಟಿ ಕಟ್ಟಿಸುವಾಗ ಮಾದಿಗ 
ಜಕ್ಕವ್ವಳನ್ನು ಬಲಿಕೊಟ್ಟ ಕಥೆಯೇ ಈ ಕೋಲು ಪದದ ಕ . ಸುಮಾರು 
ಮುನ್ನೂರು FY ಬಂದೆ ಹಲಸಂಗಿಯು ವಿಜಾಪುರದ ಬರಾ ॥ ಆಳ್ವಿ ಗೆ 
ಒಳಪಟ್ಟಿದ್ದಿ ತ್ತು. ಜಕ್ಕವ್ವ ಹುಟ್ಟಿ ದ್ದು ಹಲಸಂಗಿ ಗ್ರಾ ಮದಲ್ಲಿ. ಇವಳ ಜನನದ ಮ 
ಕೇಳಿದ ಕೊಡಲೇ ಅಲ್ಲಿಯ ಹೊಲೆ ಮುದುಕಿ “ಹೆಣ್ಣು ಹುಟ್ಟ ತು ಯಾಕೆ ಮಣ್ಣು?” 
ಎಂದಳು. ಆದರೆ ಹಡೆದ ತಾಯಿ ""ಹೆಣ್ಣು ಹೊನ್ನು, ಕಣ್ಣಿದ್ರಿ ನೋಡಿ” ಎಂದು 


ಮಾರ್ಮಿಕವಾಗಿ ನುಡಿದಳು. ಮಗು ಬೆಳೆದು, ದೊಡ್ಡವಳಾದಳು. ವಾರಿಗೆಯ ಪುರುಷ 
ನೊಂದಿಗೆ ಮದುವೆಯಾಗಿ ಬಸುರಿಯಾದಳು. 


ವಿಜಾಪುರದ ಆದಿಲ್‌ಶಾಹಿಯ ವಜೀರನೊಬ್ಬ ಹೆಲಸಂಗಿಯನ್ನು ಬೆಳೆಸಲು 
ಸಂಕಲ್ಪಿಸಿ, ಕೋಟಿಕಟ್ಟಿಸ ಸಲು ಅಣಿಯಾದ. ಆಗ ಹಲಸಂಗಿಯ ಮುದುಕನೊಬ್ಬ 
ವಜೀರನಲ್ಲಿಗೆ ಬಂದು, ದೆ. ಕೋಟಿಕಟ್ಟ ಸುವಾಗ ""ಓಳಮಸಿಯೊಳು 
ಒಬ್ಬ ಳಿರಬೇಕು. ಚೊಚ್ಚಿಲ ಬಸಿಕ್ಹೆ ಣ್ಣು, ಇಚ್ಛೇಲಿ ಬರಜೀಕು. ಮುಚ್ಚಿ ದ ಕೋಟ್ಯಾಗ 
ಇರಬೇಕು” ಈ ಮುದುಕನ ಸಲಹೆಯನ್ನು ವಜೀರ ಹೆಲಸಂಗಿಯಲ್ಲಿ ಡಂಗುರ ಹೊಯ್ಯಿ ಸಿ 
ಪ್ರಕಟಪಡಿಸಿದ. ಆದರೆ ಊರಲ್ಲಿ ಬಸುರಿಯಾದ ಹೆಣ್ಣುಮಕ್ಕಳು ತಾವು ಬಸಿರಿಲ್ಲ 
ವೆಂದು ಹೇಳಿದರು. ಬಾ )ಹ್ಮಣ ಕುಲದ ಹೆಣ್ಣು ಮಗಳೊಬ್ಬಳು ಜೊಚಿ ಶೈಲ ಬಸಿರಿದ್ದಳು. 
ಇದನ್ನು ತಿಳಿದ ವಜೀರ ಅವರ ಮನೆಯ ಮುಂದೆ ಡಂಗುರ ಹೊಯಿದ. ಆದರೆ 
ಆ ಹೆಣ್ಣು ಮಗಳ ಮಾವ ತನ್ನ ಸೊಸೆಯನ್ನು ಈ ಅಪಾಯದಿಂದ ತಪ್ಪಿಸಲು ತನ್ನ 
ಮನೆಯ ಕದವನ್ನು ಗಟ್ಟಿಯಾಗಿ ಹಾಕಿಕೊಂಡ, ವಜೀರನು ಅವರಿಗೆ ಹೊಲ, 


ತೋಟಗಳ ಜಹಗೀರು ಕೊಡುವುದಾಗಿ ಆಶೆ ತೋರಿಸಿದ. ಆದರೆ ಅವರು ಅದಕ್ಕೆ ಆಶೆ 
ಮಾಡದೆ ಊರುಬಿಟ್ಟು ಹೊರಟುಹೋದರು. 


ಇದನ್ನು ತಿಳಿದ ವಜೀರ ಚಿಂತೆಗೊಳಗಾದರೂ ಕೋಟಿ ಕಟ ಲು ಆಜ್ಞೆ ಮಾಡಿದ. 
ಕೋಟಿ ಕಟ್ಟಲು ಪ್ರಾರಂಭಿಸಿದರು. ಆದರೆ ಕೋಟೆಯ ಕಲ್ಲು ನಿಲ್ಲಲಿಲ್ಲ ಇದರಿಂದ 
ಗೋಡೆ ಕಟ್ಟುವವರಿಗೆ ಅಚ್ಚರಿಯಾಯಿತು. ವಜೀರ "ಹೋಟಿ ಕಟ್ಟುವದು ಸಾಕು. 
ಅಲ್ಲಾ ಬಯಸಿಲ್ಲಾ ’ ಎಂದೆ. "ಅಷ್ಟ ರಲ್ಲಿ ಊರ ವ್ಯಕ್ತಿ, ಯೊಬ ) ನಿಂದ ಮಾಡಿಗೆ ಜಕ್ಳವ್ವ 
ಬಸುರಿ ಇದ್ದಾ ಳೆಂದು ಸುದ್ದಿ ಎಂಕ. ಆದರೆ ವಜೀರ ಕಾಂಯ ಕಾಯಿ ಹಿಚುಕಿ 
ಫಲವೇನು ? ಎಂದ. ಆದರೆ ಗ್ರಾಮಸ್ಥನು ವಜೀರನಿಗೆ ತಿಳಿ ಹೇಳಿದ. ಮಾದಿಗ 


ಕ್ವಾಟಿ ಜಕ್ಕವ್ವನ ಕೋಲುಪದ ಣ್‌ 


ಮುದ್ದಣ್ಣನನ್ನು ಕರೆಯಕಳಿಸಿದ, ಮುದ್ದಣ್ಣ ಅಂಜುತ್ತ ಅಲ್ಲಿಗೆ ಬಂದೆ. ವಜೀರ 
ಅವನನ್ನು ಕೋಟಿಗೆ ಜಕ್ಕವ ನನ್ನು ಬಲಿಯಾಗಿ ಕೊಡಲು ಕೇಳಿದ. ಮುದ್ದಣ್ಣ 
ಕಸಿವಿಸಿಯಿಂದಲೇ ತನ್ನ ಸೊಸೆಯನ್ನು ಕೊಡಲು ಒಪ್ಪಿಕೊಂಡ. ಇದನ್ನರಿತ ಜಕ್ಕವ್ವ 
ನಕ್ಕು ""ನಾನೊಪ್ಪಿ ಹೋಗಸೀನಿ ನಿಂತದರೆ ನಿಲ್ಲಲಿ ಕೋಟಿ” ಎಂದು ಮಾವನಿಗೆ 
ಧೈರ್ಯ ಹೇಳುತ್ತಾಳೆ. ಜಕ್ಕವ್ವನಿಗೆ ಭೂದೇವಿ ಕನಸಿನಲ್ಲಿ ಬಂದು “ಬಾ'' ಎಂದು 
ಕರೆಯುತ್ತಾಳೆ. ಆಗ ಜಕ್ಕವ್ವ ತನ್ನ ಇಂಗಿತವನ್ನು ಮಾವನಿಗೆ ಹೇಳಿದಳು. ಇದನ್ನು 
ಕೇಳಿ ಗಾಬರಿಗೊಂಡ ಮಾವೆಬೇಡವೆನ್ನುತ್ತಾನೆ. ಆಗ ಜಕ್ಕವ್ವ “ಭೂದೇವಿಯ ಆಜ್ಞೆ 
ಯನ್ನು ಮೀರಬಾರದು ಮಾವಾ?” ಎಂದು ನುಡಿಯುತ್ತಾಳೆ ನಿನ್ನ ಮಗನಿಗೆ ಇನ್ನೊಂದು 
ಮದುವೆ ಮಾಡೆಂದು ಅವನಿಗೆ ಸಲಹೆ ಮಾಡುತ್ತಾಳೆ. ನನಗೆ ಸಾವಿನ ಅಂಜಿಕೆಯಿಲ್ಲ. 
ಕತ್ತಲ ಮನೆಯ ಭಯವಿಲ್ಲ. ಭೂದೇವಿಯ ಹೆತ್ತಿರ ಇದ್ದೇ ಹೆರಿಗೆ ಮಾಡಿಸಿಕೊಳ್ಳು 
ತ್ತೇನೆ. ನನ್ನ ಮಗುವನ್ನು ಅವಳು ಸಾಕುವಳೆಂದು ಜಕ್ಕವ್ವ ಧೈರ್ಯದಿಂದ ಹೇಳುತ್ತಾಳೆ. 
ಈ ಮಾತನ್ನು ಕೇಳಿದ ಸರಕಾರ ಸಂತೋಷಗೊಳ್ಳುತ್ತಾನೆ. 


ಆ ಮೇಲೆ ವಜೀರ ಅತ್ಯಂತ ಉತ್ಸಾಹದಿಂದ ಕೋಟಿ ಕಟ್ಟಿ ಸಲು ಪ್ರಾರಂಭಿಸಿದೆ. 
ಜಕ್ಕವ ನಿಗೆ ದಿನ ತುಂಬಿದವು. ಊರ ಜನರು ಬಲಿ ಹೆಣ್ಣಿಗೆ ಆರುತಿ ಮಾಡಿದರು. 
ಕಣ್ಣಿ "ರಿಡುತ್ತ ಜಕ್ಕವ ಕ ಪತಿಗೆ ನಮಸ್ಕರಿಸಿದಳು. ಮಾವನಿಗೆ "ನನಗೊಬ್ಬಳು ಸವತಿ 
ಕರಿಸೆಂದು ಹೇಳಿ, ಹೆಜ್ಜೆ ಹಾಕುತ್ತ ಮೇಲೆ ಕಟ್ಟಿರಿ ಕಾ ಎಟ ಬಾಳಿರಿ ಲೆಸಾಗಿ ತಾಳಿರಿ 
ನನ್ನ ವಿರಹ' ಎಂದು ನುಡಿಯುತ್ತ ಮುನ್ನಡೆದಳು. ಕೋಟಿ ಕಟ್ಟಲ್ಪಟ್ಟಿತು. ಮುಂದೆ 
ಜಕ್ಕವ್ವ ನರಸಿಂಹ, ಹಿರಿಯೊಡೆಯ ಮಕ್ಕಳಿಗೆ ಜನ್ಮ ನೀಡಿದಳು. ಈ ಮಕ್ಕಳನ್ನು 
ಬೆಳಗಿನ ಜಾವ ತೊಬ್ಬಿಲಕ್ಕೆ ಹಾಕಿ ತೂಗುತ್ತ ಹಾಡುವದರೊಂದಿಗೆ ಸರ್ವರನ್ನು 
ಎಚ ೈೆರಿಸುತ್ತಿದ್ದಳು. ಜಕ್ಕವ್ವನ ಈ ಕಾಡನ್ನು ಆಲಿಸುತ್ತಿದ್ದ ಸೋಮಾರಿ ಸೊಸೆ 
ಯೊಬ್ಬಳು ಬೆಳಗಿನ ಜಾವ ಏಳದೆ ಶಾಪಕೊಟ್ಟಿಳು. ಅವಳ ಶಾಪಕ್ಕೆ ಜಕ್ಕವ್ವ ತನ್ನ 
ಎರಡೂ ಮಕ್ಕಳನ್ನು ಬಚ್ಚಲ ಮೋರೆಯಲ್ಲಿ ತುರುಕಿ ಪ್ರಾಣಬಿಡುತ್ತಾಳೆ. ಕಾಲ 
ಉರುಳಿತು. ಭೂದೇವಿ ವಜೀರನ ಕನಸಿನಲ್ಲಿ ಬಂದು ಕೋಟಿಯ ಒಳ ಹೊರಗೆ ದೇವರಿ 
ಬ್ಬರು ಒಡಮೂಡಿದ್ದಾರೆ. ಒಳಗಿನ ದೇವರು ನರಸಿಂಹ, ಹೊರಗಿನ ದೇವರು ಹಿರಿ 
ಯೊಡೆಯ, ಹೆರಿಜನರಿಗೆ : ಹೊರಗಿನ ದೇವರು, ಉಳಿದವರಿಗೆ ಒಳಗಿನ ದೇವರು, 
ಇವರನ್ನು ಅರ್ಚಿಸಿ ಎಂದು ಹೇಳಿದಳು. ಈ ಸಂಗತಿ ಊರ ಜನರಿಗೆ ತಲುಪುತ್ತದೆ. 
ಅಂದಿನಿಂದ ಊರಿನವರೆಲ್ಲರೂ ಜಕೃವ ನನ್ನು ಪೂಜಿಸಲು ಆರಂಭಿಸುತ್ತಾರೆ. ಹಲಸಂಗಿ 
ಯಲ್ಲಿ ಇಂದಿಗೂ ಜಾತಿಭೇದ ಮರೆತು ಎಲ್ಲರೂ ಈ ದೇವಿಯನ್ನು ಆರಾಧಿಸುತ್ತಾ ರೆ, 
ಹೀಗೆ ಸರಹಿತಕ್ಕಾಗಿ ಜಕ್ಕವ್ವ ತನ್ನ ಬಲಿದಾನದ ಮೂಲಕ ಗ್ರಾಮದೇವಶೆಯಾಗಿ 
ಪರಿಣಮಿಸಿದಳು. ದೇವತ ಶ್ರಕೇರಿದ ಜಕ್ಕವ್ವಳನ್ನು ಕುಂತ ಈ ಕೋಲುಪದ ಹೀಗಿದೆ: 


೧೩೦ 


`ಕರ್ನಾಟಕ ಭಾರತಿ 
ಜಕ್ಕವ್ತ ಜಾಣಿಯ ಕಥೆಯೊಂದು ಹೇಳ್ತಿನಿ 
ದಕ್ಕಾಗಿ ಕೇಳಿರೊ ಜನರೆಲ್ಲ ಕೋಲ ಜನವೆಲ್ಲ ಕೋಲ, 


ಹೊಲೆಹೆಣ್ಣು ಆದರೂ ಬಲಿಯಾಗಿ ಬಂದಾಳು 
ಹೆಲಸಂಗಿ ಕಾ ಸಿಟಿಯ ಬಾಯಿಗೆ ಕೋಲ. 


ಬಸುರಾದೆ ಎಳೆಹೆಣ್ಣು ಕಾ ಬಯ ಬುಡದಾಗ 
ಹಸಗೂಸು ಹಡದಿತ್ತಿ ಹರಿಸ್ಯಾಳ ಕೋಲ. 


ಹಸನಾದ ಸಂಸಾರ ಹಾಡಾಡ್ತ ದಾಟಸಿ 
ಸಿಸು ಕೂಡ ಶಿನನೊಳಗ ಕೂಡ್ಯಾಳ ಕೋಲ. 


ಮುನ್ನೂರು ವರ್ಷದೆ ಹಳೆಯೂರು ಹೆಲಸಂಗಿ 
ಎಂದಿಗೂ ಮರೆಯಲಾಗದೆ ಹಳಿ ಶೆ ಕೋಲ. 


ಆದಿಲ್‌ಶಾಹಿಯ ಅಮಲ ದಾನಿಯೊಳಗೊರಗ 
ಆದಿಯ ಮಾಡೀತು ಹೆಲಸಂಗಿ ಕೋಲ. 


ವಿಜಾಪುರಲಿಂದೊಬ್ಬ ಸರದಾರ ವಜೀರ 
ಹಸಿವ್ಯಾಗಿ ಬಾಯಾರಿ ಬರಲಾಗ ಕೋಲ. 


ಹೆಂಗರುಳ ಹಡಿದವ ಸೆ ಸಂಗಿಯಂಬಾಕ್ಯಾವಗ 
ಬಂಗಾರದೂಟಕ್ಕೆ ಹಾಕ್ಯಾಳ ಕೋಲ. 


ಬಲುಮೆಚಿ ಸೆ ವಜೀರ ಕುಲುಕುಲು ನಗಿಯಿಂದ 
ಬಲಕವಳ ಕರಸ್ಸಿ ಗೆ ಹೇಳ್ಯಾನ ಕೋಲ. 


ಹಲ್ಲುಹಾದರ ಸಂಗಿ ಕಳ್ಳು ಬಲು ಚೆಲುವೈತಿ 
ಹಲಸಂಗಿಯೆಂದು ಹೆಸರಿರಲಿ ಕೋಲ, 


ಹಲಸಂಗಿಯೆಂದು ನಿನ್ನೂರ ಕರಿಬೇಕು 
ಬಲ್ಲವರೆಲ್ಲರೂ ಧರಿಮ್ಯಾಗ ಕೋಲ. 


ಹಲ್ಲು ಸಂಗಿಯು ಈಗ ಹಲಸಂಗಿ ಆಗೇದ 
ಹಲವು ಸಂಗಿಗಳಿಂದ ಕೂಡ್ಯಾದ ಕೋಲ. 


ನನಿಲ ಕೂಗಿಗೆ ಮೆಚ್ಚಿ ಮರುಳಾದ ಹಲಸಂಗಿ 
ಸವೆದವರು ಸರಿಯದ ಕಲ್ಲೂರು ಕೋಲ. 


ಕ್ವಾಟಿ ಜಕ್ಕವ್ವನೆ ಕೋಲುಪದ ೧೩೧ 


ಈ ಊರ ಹೊರಗಿನ ಹೊಲೆ ಓಣಿ ಮನಿಯಾಗ 
ಸಾವಿಗಂಜದ ಜಾಣಿ ಹುಟ್ಯಾಳ ಕೋಲ, 
ತಕ್ಕ ತೊಟ್ಟಿ ಲ ಹಾಹತ್ತತ್ತು ಕೊಡಸೆ ಣ್ಣು 

ಲು 
ಜಕ್ಕವ್ವ ಮ ಕೂಗ್ಯಾರ ಕೊಲ. 
ಹೆಣ್ಣು ಹುಟ ತು ಯಾಕ ಮಣ್ಣೆ ದು ಹೊಲೆ ಮುದಿಕಿ 
ಸಣ್ಣಾ ಗಿ ಬಯ್ದ ಳು ಕೂಸಿಗೆ ಕೋಲ. 
ಹೆಣ್ಣೂ ದರೇನಮ್ಮ ಹೋನ್ನಾದರೂ ಆದೀತು 
ಕಣ್ಣಿದ್ರ ನೋಡೆಂದಳು ಹಡೆದಾಕಿ ಕೋಲ. 
ಕೂಸಾಗಿ ಅತ್ತಾಳು ಮೊಲೆಹಾಲು ಕುಡಿದಾಳು 
ಲೇಸಾಗಿ ಬೆಳೆದಾಳು ಜಕ್ಕವ ಕೋಲ, 


ನಡೆದಾಳು ಓಣ್ಯಾಗ ಹೊಲಸು ಕೊಂಚಿಗೆ ತೊಟ್ಟು 
ಹುಡಿಯೊಳಗೆ ಹೂಳಟ್ಟ ಹರಳಂತೆ ಕೋಲ, 


ಬಡದಾಟ ಮಾಡ್ಯಾಳ್ಮಕಾಲೆಡವಿ ಬಿದ್ದಾಳ 
ಗೆಣತಿಯ ಗೊಂಬಿಯ ಕಸಿದಾಳ ಕೋಲ. 


ಕೂಸಾಗಿ ಇದ್ದಾಗ ಬಳಗಿದ್ದ ಕಡಿರಾಶಿ 
ಸಾಸಿವಿ ಕಾಳಷ್ಟು ಕಾಣದು ಕೋಲ. 


ಮುಂದ್ಮುಂದ ಹುಡಗ್ಲೀನಿ ಹೆಚ್ಚದ ಬಳಗೆನ 
ಜೆಂದಾದ ಗಿಡಕೊಯ್ದು ಕೂಡಸ್ಯಾರ ಕೋಲ. 


ಹರೆಯದ ಕೊಡೆತುಂಬಿ ತುಂಬಿರಲು ಜಕ್ಕವ ಸ 
ವಾರ್ತೀಗಿ ಪುರುಷನ ಕೂಡ್ಯಾಳ ಕೋಲ, 


ದೇವರ ನೇಮವು ಯಾರಿಗೂ ತಿಳಿಯದು 
ಜೀವದ ಬೀಜವ ನಾಳ ಕೋಲ, 


ಜಕ್ಕವ್ವ ವೃ ಜೊಚಿ ಕಿಲ ಬಸಿಕೆಂದು ಕೇರ್ಯಾಗ 
ಬಗ್ಗಿಗ್ಗಿ ಹೇಳ್ಯಾ ರ ಗೆಳತೇರ ಕೋಲ. 


ಊರ ಬಿಟ್ಟಿನು ಗಂಡ ನಾಚಿಗಿಡ ಕಡಕೋತ 
ಕೋರಿ ಬೆಳೆದಳು ಬಸರ ಜಕ್ಸವ ಕ ಕೋಲ. 


ಬಚ 4 ಬಾಯಿಯ ಮಾವ ನಿಚ್ಚಮಲ್ಲಿಗೆ ಶಂದು 
ಮುಡಿಯೆಂದು ಕೊಟ್ಟಾನು ಬಸರಿಗೆ ಕೋಲ, 


ಇರತಿರತ ವಜೀರ ಜಂದ್ರೀನ ಮನದಾಗ 
ತರಬೇಕು ಈ ಊರ ಮ್ಯಾಲೆಂದು ಕೋಲ. 


ಚಚ್ಚೌಕ ಕಾ ಟೀಯ ಗಬಾ ಕ್ರಿಗಿ ಕಟ ಸಿ 


ಇಚ್ಛೀಲಿ ಇರಬೇಕು ಎಂದಾನು ಕೋಲ. 


ಮನದಾಗ ಮೂಡಲು ಕ್ಲಣದಾಗ ಮಾಡಾವ 
ಘನಕಟ್ಟುಗಾರರನ ಕರಿಸ್ಯಾನ ಕೋಲ. 


ರುಣ ರುಣ ನಾಣ್ಯವ ಬಾರಿಸಿ ಅವರಿದಿರು 
ಖಣ ಖಣ ಕಲ್ಲು ಕಟ್ಟಿರೆಂದ ಕೋಲ, 
ಸುತ್ತಾಗಿ ಪಾಯವ ಗುತ್ತಾಗಿ ಹಾಕಲು 
ಕೆತ್ತಿದರು ನೆಲವನು ಗಂಡಾಳು ಕೋಲ. 
ಇತ್ತಾರ ವಜೀರ ಕನಸೀಲಿ ಮುದುಕೊಬ್ಬ 
ಹತ್ತೀನ ಬಂದ್ಹಂಗ ಹೇಳ್ಯಾನ ಕೋಲ, 
ತಿಳಿದೇನೋ ಊರಡೊರಿ ಕಾಟಿಯ ಕಟ್ಟಾಕ 
ಒಳಮನಿಯೊಳಗೊಬ್ಬಳಿರಬೇಕು. ಕೋಲ. 
ಚೊಚ್ಚಲ ಬಸಿಕೆ ಣು ಇಚ್ಚೇಲಿ ಬರಬೇಕು 
ರು ಬು 
ಮುಚ್ಚಿದ ಕಾ ಬ್ಯಾಗ ಇರಬೇಕು ಕೋಲ. 
ಬಲಿಯಿಲ್ಲ ಭೂದೇವಿ ಎಂದಾಗ ಭಾರವ 
ತಲಿಮ್ಯಾಲ ಹೊತ್ತಾಳ ತಾಳ್ಯಾಳ ಕೋಲ. 
ಇದು ಕೇಳಿ ನಜೀರ ಎದೆನಡುಗಿ ಎದ್ದಾನ 
ಹದಕೆಟ್ಟು ತಂದಾಗ ಮಿಡುಕ್ಯಾನ ಕೋಲ, 
ಕೆಲಸವ ಕೆಲದಿವಸ ನಿಲ್ಲಿಸಿ ಯೋಚಿಸಿ 
ಬಲುಗಟ ಶೈ ಮನವನ್ನು ಮಾಡ್ಯಾನ ಕೋಲ್ಲ 
ಊರಾಗ ಡಂಗುರವ ಸಾರಾಕ ಹೇಳ್ಳ್ಯಾನ 
ಯಾರ್ಯಾರು ಬಸರೆ ಣು. ಬರಲೆಂದು ಕೋಲ, 
೧ £ಈ 
ಕಾ ಟೀಯ ಕಟ್ಟ ದರ ಹೊರಗಿನ ಹಗೆಗಳ 
ಕಾಟವು ತಪ್ಪೀತು ಬರಬೇಕು ಕೋಲ. 


ಡಂಗುರ ಒಬ್ಬಾಕಿ ತಂಗೆವ್ವ ಬಸರಿಲ್ಲ 
ಪಾಡಿತು ಎಂದಂದು ಹಿಗ್ಗಾ ಫಳ ಕೋಲ. 


ಕರ್ನಾಟಕ ಭಾರತಿ 


ಕ್ವಾಟಿ ಜಕ್ಕವ್ವನ ಕೋಲುಪದ 


ಬಸರಿದ್ದ ಹೆಂಗಳಲಿ ಮೊದಲು ಬಸರಿಲ್ಲೆಂದು 
ಸೊಸೆಯೊಬ್ಬ ಳು ನೊಂದು ಕುಳಿತಾಳ "ಕೋಲ 
ಊರೊಳಗೆ ಆರಿಸಿ ತೆಗೆದಾರ ಒಬ್ಬಾಕಿ 
ಹಾಕವಳು ಚೊಚಿ ಕ್ಟಿಲ ಬಸಿಕ್ಹೆ ಣ್ಣು ಕೋಲ. 
ಆಕೆಯ ಮನಿ ಮುಂದ ಡಂಗುರವ ಹೊಡಿಲಾಗ 
ನಾಕೈದು ಮೊಳಹಿಂದೆ ಹಾರ್ಯಾಳ ಕೋಲ. 
ಬಾಗಿಲ ಇಕ್ಕಿದನು ಮುದಕ ಮಾವ ಪುಕ್ಕ 
ತಪ್ಪೀತು ಸೊಸಿಗೋಳು ಎಂದಂದು ಹಾರುವ 
ತೆಪ್ಪಗೆ ಇರೆಂದು ವಜೀರ ಕೋಲ. 


ಹೊಲ ತೋಟ ಜಾಗೀರ ಕೊಡುವೆನೋ ಹಾರುವ 
ಬಲಿಯಾಗಿ ಕೊಡು ನಿನ್ನ ಸೊಸೆಯೆಂದ ಕೋಲ. 
ಎದಿ ಬಡದು ಹಾರುವ ಅಂದು ಒಲ್ಲೆಯಾವುದು 
ಇದೆ ಸಾಕು ಇರಲೆಂದು ಬೇಡ್ಯಾನ ಕೋಲ. 
ಮರುದಿವ ್ರೃ ಸಂಸಾರವಲ್ಲಿಂದ ಕಿತ್ಹಾ ಕ 

ಹಾರುವ ಹಾರ್ಯಾನ ಬೇರೂಕ್ಗೆ ಕೋಲ, 

ಇತ್ತ ಈ ವಜೀರ ಬಲಹೆಣ್ಣು ಕಾಣದೆ 
ಮೆತ್ತನ್ನ ಮಾರಿಯ ಮಾಡ್ಯಾನ ಕೋಲ. 
ಬಸಿರಾದ ಜೀವಂತ ಹೆಣ್ಣಾರ ಬಂದಾಳು 
ಕುಸುರಿನ ಕಾ ಟೀಯ ಕಟ್ಟೆಂದ ಕೋಲ. 
ಕಟ್ಟಾಕ ನಿಂತಾರ ಕಲ್ಲು ನಿಲ್ಲೊಲ್ಲದ 

ಗಟ್ಯಾದ ಗಚ್ಚು ಅಳಕಾಯಿತು ಕೋಲ. 
ಹುಚ್ಚಾಗಿ ನಿಂತರು ಗ್ವಾಡೀಯ ಕಟ್ಟೊ ಸೀರು 
ಅಚ್ಚರಿಬಟ್ಟಿನು ವಜೀರ ಕೋಲ. 

ಕಟ್ಟುಗಿ ಸಾಕಿನ್ನು ಅಲ್ಲಾನು ಬಯಸಿಲ್ಲ 
ಇಷ್ಟಾಡಿ ವಜೀರ ಇರುವಾಗ ಕೋಲ. 

ಮಾದಿಗ ಜಕ್ಕವ್ವ ಮೊದಲು ಬಸಿರೆಂದು 
ಸುದ್ದಿಯ ತಂದನು ಗ್ರಾಮಸ್ಕನು ಕೋಲ. 


ಹಾರುವನೊಲ್ಲೆ ದ ಹೊಲೆಯನ್ಯಾತಕ ಬರುವ 
ಕಾರಿಕಾಯಿಯ ಹಿಚುಕಿ ಫಲವೇನು ಕೋಲ. 


೧೩೪ 


ಹಾಗಲ್ಲ ಥೊರಿ, ನಮ್ಮ ಮಾದಿಗ ಮುದ್ದಣ್ಣ 
ಲೋಕದೊಳಗೆ ಹೆಚಿ ಕ್ಪೈನ್ಹಾ ರುವ ಕೋಲ. 


ತಟ್ಟನ ಮನಿಕಂಡು ಕರಿಸಿದ ವಜೀರ 
ಜಟ್ಟಿಯ ಜಕೃವ್ವ ಮಾವನ ಕೋಲ. 


ದೊರಿಯಾದ ಅಪ್ಪಣೆ ಕಿರಿಯಾದ ಕೂಸಿಗೆ 
ಕರಿಸಿದ ಯಾರೆಂದ ಮುದ್ದಣ್ಣ ಕೋಲ. 


ಅದನಾಡಿ ಇದನಾಡಿ ವಚನವ ತಕ್ಕೊಂಡು 
ಬಸಕ್ಷಿ ಣ್ಣು ಬೇಕೆಂದ ವಜೀರ ಕೋಲ. 
ಒಲ್ಲೆನ್ನಲಾರದೆ ಸೆಲ್ಲೆಯ ಮುಚಗೊಂಡ 
ಒಳ್ಳೇದು ಎಂದಂದ ಒಳಗಳುತ ಕೋಲ. 
ಹೆಜ್ಜೆ ಜ್ಜ ಗೊಂದು ಕಣ್ಣಿ ರ ಹನಿಹಾಕಿ 
ಸಜ್ಜಿಯ ಕಾಳಾಗಿ ಮನಿಗ್ಟೊ "ದ ಕೋಲ. 
ಬಸರಿನ ಬೆಡಗೀಲಿ ಆನೀಯ ನಡಗೀಲಿ 
ಮಿಸುಕಾಡುತ್ತಿದ ಳು ಜಕ್ಕ ಕೋಲ. 

=" ವ 
ಇಂದು ಯಾಕೋ ಮಾವಯ್ಯ ದೊರಿ ಏನು ಆಡಿದ 
ಅದು ಏನು ರಾಜ್ಯಾದ ಸೊಕ್ಳೇನು ಕೋಲ. 
ಸೊಸೆ ತಾಯಿ ಮುಖನೋಡಿ ಪ್ರೀತಿಯ ಸಸಿನೋಡಿ 
ಕಸಿವಿಸಿ ಬಿಡುತಿತ್ತ ಮುದ್ದಣ್ಣ ಕೋಲ್ಕ 
ಸಾಕಿದೆ ನಿನ್ನೆತ್ರಿ ಕ್ವಾಪೀಯ ಕೈಯಾಗ 
ಸಾಕಲು ಕೊಡು ಎಂದ ದೊರಿ ಕೇಳ ಕೋಲ. 
ಜಕ್ಕವ ಶೆ ರುಗ್ಗನೆ ನಗಿಯೊಂದ ನಕ್ಕಾಳು 
ದುಕ್ಕಿಸುವ ಮಾವಗ ಹೇಳ್ಯಾಳ ಕೋಲ. 
ಚಿಂತಿಯ ಬಿಡು ಮಾವ ನಾನೊಪ್ಪಿ ಹೊಗತೀನಿ 
ನಿಂತರ ನಿಲ್ಲಲಿ ಕಾಟಿಯ ಕೋಲ. 
ಭೂದೇವಿ ರಾತ್ರಾ ತಿಗ ಕನಸೀಲಿ ಬಂಧೆನಗ 
ಬಾಜಕ್ಕೈ ಎಂದ್ಲೆ (೪ ಕರದಾಳ ಕೋಲ, 
ನೀ ಹೋಗಿ ವಜೀರ್ಗ ಜಕ್ಕವ್ನ ಲ ಬರತಾಳೆ 
ಅವಳಿರುವ ನೆಲಮನಿ ಕಟ್ಟೀಳ ಕೋಲ, 


ಕನಾಟಕ ಭಾರತಿ 


ಕ್ವಾಟಿ ಜಕ *ವ್ವನ ಕೋಲುಪದ ೧೩೫ 


ಮುದ್ದಣ್ಣ ಗಾಬರಿಗಣ್ಣಿಂದ ನೋಡುತ್ತ 
ಇದ್ದಾಕಿ ಒಬ್ಬಾಕೆ ಬ್ಯಾಡೆಂದ ಕೋಲ. 
ದೇವತಿ ಆಜ್ಞೆ ಯ ದಾಟಬಾರದು ಮಾವ 
ದೇವತಿ ಕೊಟ್ಟರೂ ಕಡಿಮೇನು ಕೋಲ. 

ನಿನ್ನ ಮಗಗಿನ್ನೊಂದು ಹೆಣ್ಣೀನ ಕೊಡಿಸ 
ಚಂದಾಗಿ ಮದವೀಯ ಮಾಡಿಸು ಕೋಲ. 
ಇನ್ನೊಂದು ತಿಂಗಳಿಗೆ ಇನ್ನೊಂದು ಬಸಿರ್ಹೆಣ್ಣು 
ಕಣ್ಮುಂದ ಸುಳದೀತು ಚಿಂತ್ಯಾಕ ಕೋಲ. 
ನನಗಿಲ್ಲ ಸಾವಿನ ಅಂಜೀಕಿ ಮಾವಯ್ಯ 
ನನಗಿಲ್ಲ ಕತ್ತಲಿ ಮನಿಭಯ ಕೋಲ. 


ಭೂದೇವಿ ಬದಿಲಿದ್ದು ಕೂಸಿನ ಹಡದೇನ 

ಆ ದೇವಿ ಸಾಕ್ಯಾಳ ನಾ ಹೋಗ ಕೋಲ. 
ದೇವತಿ ನುಡಿಯಂತೆ ಬಾಳುವೆ ಮಾಡೋದು 
ಸಾವಿನ ಸಂಸಾರ ಗುಟ್ಟಲ್ಲೆ ಕೋಲ, 
ಜಕ್ಕವ್ವ ಒಪ್ಪಿದ ಮಾತಲ್ಲೆ ವಜೀರ 
ಹೇಳಿದ ಮನತುಂಬ ಕುಣಿದಾಡಿ ಕೋಲ. 
ದಕ್ಷಿಣ ಗಾ ಡಿಯ ನಡುವಿನ ಬುಡದಾಗ 
ಕಾ ಟೀಯ ಕಟ ಶಸ ಹೆಚ್ಯಾನ ಕೋಲ, 
ಮ್ಯಾಲೀನ ಭಾಗಕ್ಕ ನಾಲ್ಕು ಬೆಳಕಿಂಡಿಗಳ 
ಸಾಲಾಗಿ ಇರಿಸೆಂದು ಹೇಳ್ಯಾನ ಕೋಲ, 
ಕಾ ಟೀಯ ಮೂಲೆಗೆ ಬಚ್ಚಲವೊಂದನು 
ಬಾಣಂತಿ ಜಳಕಕ್ಕ ಕಟ್ಟಿ ಕಂದ ಕೋಲ. 
ಕೂಸಿಗೆ ತೊಟ್ಟಿ ಲ ಹಾಸಿಗೆ ಹೊರಸನು 
ಹಾಸಿಲೆ ಮಾಡಿಸಿ ಇಬಾ ಶನ ಕೋಲ. 
ಅಕ್ಕಿಯ ಜಾ ್ರಿಳವ ಬ್ಯಾಳೀಯ ಗೋದಿಯ 
ಜಕ್ಕವ J ಹೇಳುವ ತೆರನಾಗಿ ಕೇಳುತ 
ಅಕ್ಕರತೆಯಿಂದಲಿ ಇಡಿಸೀದ ಕೋಲ. 


ನೀರಿನ ದಸಿಯಿಂದಲಿ ಬಾವಿಯ ತೋಡಿಸಿ 
ತಾಂಬ್ರದ ಪಾತೆ ಕ್ರೆಗಳೊಯ್ಯಿ ಸಿದ ಕೋಲ. 


೧೩೬ 


ಕರ್ನಾಟಕ ಭಾರತಿ 


ಕಾಳಿನ ಹಓ ಗೆ ಬೀಸುವ ಕಲ್ಲೊಂದು 
ಕಾರಕ್ಕ ಒಳೊ ತಂದು ಹಾಕ್ಯಾನ ಕೋಲ. 


ಭೂತಾಯಿ ಸೊಸೆಗಾಗಿ ಹೊಸ ಅತ್ತಿ ಮನಿಯನು 
ಪಾತಾಳದೊಳಗ ಬಳಗ ಮಾಡ್ಯಾನ ಕೋಲ. 
ದಿನದಾಗ ಬಿದ್ದಾವು ಜಕ್ಕವ್ವ ಜಾಣಿಗೆ 

ಮನಿ ಬಿಡಲು ಎದ್ದಳು ಮಾತಾಯಿ ಕೋಲ. 
ಊರಿನ ಜನರೆಲ್ಲ ಉಡಿತುಂಬ ಬಚ್ಚ ಕಿಟ್ಟು 

ಆರುತಿ ಮಾಡ್ಯಾರ ಬಲಿಹೆಣ್ಣು ಕೋಲ, 


ಗಂಡಗ ಎರಾ ಕ್‌ ಕಣ್ಣೀರಲಿ ತೊಳದ್ಯಾಳ 
ಚೆಂಡುಮಲ್ಲಿಗೆ ರಾಯನುಡಿಗಳ ಕೋಲ. 


ಮಾವ ಮುದ್ದಣ್ಣಯೆಂದಾಳ ನನಗೊಬ ಸ 
ಸವತಿಯ ಕರಿಸಣ್ಣ ಯೆಂದಾಳ ಕೋಲ. 
ಎಲ್ಲರಿಗೂ ವಂದಿಸಿ ಬಲ್ಲಿದರಿಗೂ ಹೇಳಿದ 
ಕಾಲಡಿ ಕತ್ತಲಿ ಮನಿಸೇರ ಕೋಲ, 
ಮ್ಯಾಲೆ ಕಟ್ಟಿ ಸೇರಿ ಕಾ ಟಿ ಬಾಳಿರಿ ಲೇಸಾಗಿ 
ಶಾಳಿರಿ ನನ್ನ ವಿರಹ ಎಂದಾಳ ಕೋಲ. 
ಕಾಟಿಯ ಕಟ್ಟಡ ಗಸಗಸ ಸಾಗಿತು 
ಸಾಟಿಯು ಇದಕೆಲ್ಲ ಎಂದರು ಕೋಲ. 
ಕಾಲವು ತಿರುಗಣಿ ಮಡದಂತೆ ತಿರುಗಲು 
ಬಾಲನ ಹೆತ್ತಳು ಜಕ್ಕವ್ವ ಕೋಲ. 

ಶಾ ಸೂಲಗಿತ್ಯಾಗಿ ಹೇಸದೆ ಮಾಡ್ಯಾಳ 
ಕೂಸಿಗೆ ಬೇಕಾದ ಸೇವೆಯ ಕೋಲ. 


ಮೊಲೆಹಾಲು ಚಿಮ್ಮೆ ತ ಕರಿಬಾಲ ಮೊಗನೋಡಿ 
ಚೆಲುವಿನ ಕಂಡ್ಹಿಗ್ಗು ಬರುವಂತೆ ಕೋಲ. 


` ದಿನದಿನ ನಡಿಯಿತು ಕೂಸಿನ ಹೊಟ್ಲಿ ಯು 


ಮನದಲ್ಲಿ ನಲಿದಾಳ ಜಕ್ಕವ್ನ ಶೌ ಕೋಲ, 


ಬೆಳಗಿನ ಜಾನದಿ ಬಲುಬೇಗ ತಾ ಎದ್ದು 
ಮಲಗಿದ ಮಗುವೆತ್ತಿ ಎಂದಾಳು ಕೋಲ. 


ಕ್ವಾಟಿ ಜಕ್ಕವ್ವನ ಕೋಲುಪದ 


ಎರಡು ತೊಟ ಶಲ ಹಾಕಿ ಜೋಗುಳ ಹಾಡುತ 
ಊರಿನ ಜನರೆಬ್ಬಿಸುತಾಳ ಕೋಲ, 


ಅವಳ ಹಾಡಿಗೆ ಒಬ್ಬ ಸೋಮಾರಿ ಸೊಸೆತಾನು 


ಏಳದೆ ಶಪಸುತಲಿರುವಾಗ ಕೋಲ. 


ಬೆಳದಿರು ಮನೆಮಾರು ಹೊಲ ಕಾಳು ಕಡಿಗಳು 
ಹಾಳು ಮಾಡಿಟ್ಟಳು ಮಾಮಾರಿ ಕೋಲ. 
ಕಾ ಸಿಟಿಯ ನಾಲ್ಕು ದಿಕ್ಕಿಗೆ ಏರಿ ದಿಗ್ಗೆಂದು 
ಕಟುಗರಾಡಾಗಿ ನಿಂತಿತು ಕೋಲ. 
ಅರಮನಿಯೊಂದಾತು ಅಂತಃಪುರವು ಆತು 
ಬುರಜಗಳೆದ್ದಾವು ಮೂಲಿಗೆ ಕೋಲ. 
ವಜೀರ ವೈಭವ ಶಸ್ತ್ರದ ಸೌಭಾಗ್ಯ 

ಗಜಗಜ ಎನ್ನುತ ಬಂದವು ಕೋಲ. 
ಕಾಲವು ಉರಳಿತು ಮರವೀನ ತೆಗ್ಗಿಲಿ 
ಏರಿತು ಹಲಸಂಗಿ ಕಾ ಿಟೀನ ಕೋಲ. 
ಜಕ್ಕವ ಮೈ ಹೊಕ್ಕೆರೋ ಸಿರಿಮನೆ ಮ್ಯಾಲಕ 
ನಕ್ಕಿತೋ ಅರಮನೆ ನಿಂತಿತು ಕೋಲ. 
ಅವಳಿಷ್ಟು ದಿನ ಕಾಲ ವಿಷವನ ಕುಡಿದಳೋ 
ಎಳಗೂಸು ತಾನೆಷ್ಟು ದಿನವಿತ್ತೋ ಕೋಲ. 
ತಿಳಿಯದ ಜನವೆಲ್ಲ ಮಬ್ಬಿನಲ್ಲಿ ಇದ್ದಿತ್ತು 
ಹೊಲೆ ಹೆಣ್ಣ ಧೈರ್ಯದ ನೆನಸಂತ ಕೋಲ. 
ಕಡಿಗೊಮ್ಮೆ ಭೂದೇವಿ ದೊರೆಯಂದ ಕನಸೀಲಿ 
ತಡಿಯಲಾರದ ಬಂಧು ಹೇಳ್ಯಾಳ ಕೋಲ, 
ಬೆಳಗಿನ ವಾರ್ತೆಯ ಕೇಳೂತ ದೊರೆ ವಜೀರ 
ಸರಿಯಾಗಿ ಊರಿಗೆ ಕೇಳಿಸಲು ಕೋಲ. 
ಜಕ್ಕೃವ J ಜಾಣಿಯ ಕೂಸೆರವ ಬಚ್ಚಲದ 
ಸುಕ್ಕದ ನೀರೀನ ಮೋರಿಯ ಕೋಲ. 


ಹೊರಗಿನ ಒಳೆಗಿನ ಕಾ ಟೀಯ ಶಡಿಯೊಳಗ 
ದೀವರಿಬ್ಬರು ಒಡಮೂಡ್ಯಾರ ಕೋಲ, 


0೩೮ 


ಕರ್ನಾಟಕ ಭಾರತಿ 


ಒಳಗಿನ ನರಸಿಂಹ ಹೊರಗಿನ ಹಿರಿಯೊಡೆಯ 
ಬಲಿಹೆಣ್ಣ ನೀರಿಗೆ ಬಲಿದಾರ ಕೋಲ. 


ಮಾದರು ಹೊರಗಿನ ದೇವರಿಗೆ ನಡಕೊಳಿ ಶೆ 
ಉಳಿದವರು ನರಸಿಂಹ್ನೆ ನಡಕೊಳಿ ಕೋಲ. 
ಮಂದಿಯೆ ಕಿವಿಗಳಿಗೆ ಈ ಸುದ್ದಿ ಹೋಯಿತು 
ಅಂದಾಗ ತಿಳಿದವರು ಜಕೃವ ಕ ಕೋಲ. 


ಇಂದಿಗೂ ನಡಿದಾದ ಜಕೃವ ನ ಹೆರಿಗೆಯು 
ಚೆಂದಾದ ದೇವರ ಪೂಜೆಯ ಕೋಲ, 


ಹೊಲೆಜಾತಿ ಹೊರಗಿರುವ ಜಾತಿಯ ಹಂಗರುವ 
ಹಲಸಂಗಿಯೊಳಗಿರಲು ಜಕ್ಕವ್ವ ಕೋಲ, 


ಅವಳೆಂದೆ ನೀರಿನ ತಿಳಿದೊಳಗ ಹುಟ್ಟಿದ 
ನವನಾರಸಿಂಹಗ ಮುಟ್ಟುವರು ಕೋಲ. 


ಮುಟ್ಟುವರು ಮಡಿಯಾಗಿ ತೊಳಿಯುವರು ಬ್ರಾಹ್ಮಣರು 
ಕೆಟ್ಟಿದ್ದು ಬಿಡಿಸೆಂದು ಬೇಡುವರು ಕೋಲ. 


"ಕರ್ನಾಟಕ ಭಾರತಿ'ಯ ಲೇಖನ ಸೂಚಿ” 
(ಸಂಪುಟ ೧೧ ರಿಂದ ೨೦ ರ ವರೆಗೆ 


ಹ ಮು ಕಪೃಧ ಸ ಟು ಎ2 
-ಹನುಮಾಕ್ಷಿ ಗೋಗಿ 


೧. *ಅಕ್ಕನ ಅರಿವಿನ ಕಣ್ಣು (ವಿಮರ್ಶೆ) 
ಸನದಿ (ಬಿ, ಎ.) 
ಸಂ: ೧೪, ಸಂ: ೩-೪, ಪುಃ ೯೪-೧೦೦, ಜನವರಿ ಮೇ ೮೨ 
೨. ಅಕ್ಕಮಹಾದೇವಿಯ ವಚನ : ಒಂದು ವಿಶ್ಲೇಷಣೆ (ವಿಮರ್ಶೆ) 
ಆರಾಧ್ಯ (ಯು, ಎಸ್‌, ಎಸ್‌.) 
ಸಂ: ೧-೨, ಸಂ: ೪. ಪು: ೧೨೧-೧೨೯ ಮೇ ೮೦ 


೩. ಅಗ್ರಹಾರ ತುಂಬಿಗೆ ಹಾಗೂ ಅಲ್ಲಿನ ಮೂರು ಸ್ತಂಭಶಾಸನಗಳು(ಶಾಸನ) 
ಕೊಪ್ಪ (ಎಸ್‌. ಕೆ.) ಮತ್ತು ಬಿರಾದಾರ (ಎಚ್‌, ಎಸ್‌.) | 
ಸಂ: ೧೭, ಸಂ: ೧, ಪು: ೧೬೯-೧೪೭, ಅಗಸ್ಟ ೮೪ 


೪, ಅಗ್ರಹಾರ ನೀಲಗುಂದ (ಇತಿಹಾಸ) 
ರಾಜಶೇಖರ (ಎಸ್‌) 
ಸಂಃ ೧೧, ಸಂ: ೪, ಫು: ೭೯-೮೪, ಮೇ ೭೯ 


೫. ಅಜ್ಜಿಯ ಮಗ್ಗುಲಲ್ಲಿ (ಕವನ) 
ಕಣ್ಣಿ (ಶ್ರೀಪಾದ ಹೆಗಡೆ) 
ಸಂ: ೧೨, ಸಂ: ೧-೨, ಪು: ೪೪, ಅಗಸ ನವಂಬರ ೭೯ 


೬. ಅಡಿಯ ಬುಡದಲ್ಲಿ (ಕವನ) 
ಹೆಕಾರಿ (ದೇವೇಂದ್ರ ಕುಮಾರ) 
ಸಂ: ಗಿಜಿ, ಸಂ: ೧-೨, ಪು: ೧೧೫-೧೧೬, ಅಗಸ್ಟ-ನವಂಬರ ೮೨ 


* ಈ ಲೇಖನಸೂಚಿಯನ್ನು ಸಿದ್ಧಪಡಿಸುವಲ್ಲಿ ಸಹಾಯಹಸ್ತೆ ನೀಡಿದ ಸೋದರ ಪ್ರವೀಣ 
ಕುಮಾರನಿಗೆ ನನ್ನ ಕೃತಜ್ಞತೆಗಳು, 


೧೪೦ 


೧೦. 


೧೧. 


೧೨. 


೧೩. 


೧೪. 


೧೫, 


೧೬, 


ಕರ್ನಾಟಕ ಭಾರತಿ 


ಅನುಭವ ಮಂಟಪ (ಕವನ) 

ಸಿದ್ಧಲಿಂಗಯ್ಯ (ಜಿ. ಎಸ್‌.) 

ಸಂ: ೧೫. ಸಂ: ೧-೨, ಪುಟ : ೧೧೪ ಅಗಸ ನವಂಬರ ೮೧ 
ಅನುಭವ ಮಂಟಪದ ಪ್ರೇರಣೆಗಳು (ಚಿಂತನ) 
ಮಲ್ಲಾಪುರ (ಬಿ, ವ್ಹಿ.) 
ಸಂಃ ೧೭, ಸಂ: ೧, ಪುಃ ೯-೨೩, ಅಗಸ್ಟೃ-೮೪ 
ಅಪಾತ್ರ ರಮತೇ ನಾರೀ ....?....? 
ಜನ್ನನ ಅಮೃತಮತಿಯನ್ನು ಕುರಿತು (ವಿಮರ್ಶೆ) 

ಶಾಲಿನಿ ರಘುನಾಥ 

ಸಂ: ೨೦, ಸಂ:೩, ಪು: ೨೩-೩೧ ಜನವರಿ ೮೮ 
ಅಭಿಮನ್ಯುವಿನ ದುಂದುಮೆ (ಜಾನಸದ) 

ಇಜೂರ (ವೀರಣ್ಣ) 

ಸಂಃ ೧೨, ಸಂಃ ೪, ಪು: ೫೪-೮೨, ಮೇ ೮೦ 
ಅಮರಮೂರ್ತಿ ಗೊಮ್ಮಟೇಶ (ಕವನ) 

ಪಾಟೀಲ (ಸದಾನಂದ ಸಿ.) 

ಸಃ ೧೩, ಸಂಃ ೩-೪, ಪು: ೫೬-೫೭, ಜನವರಿ-ಮೇೇ ೮೧ 
ಅಯ್ಯಾವೊಳೆ ಐನೂರ್ವರ ಪ್ರಶಸ್ತಿಗಳು (ಶಾಸನ) 
ಹಿರೇಮಠ (ಬಿ. ಆರ್‌.) 

ಸಂಃ ೧೭. ಸಂ: ೩, ಪು: ೧೪೦-೧೬೧, ಜನವರಿ ೮೫ 
ಅರಿವಿನ ಜಾಗೃತಿ ಪದ್ಧತಿಯ ಅನ್ವಯ (ಶಿಕ್ಷಣಶಾಸ್ತ್ರ) 
ಕರಣ ಕಮಲಾ ಪ್ರಸಾದ (ಜೆ, ಸ) 

ಸಂ: ೧೮, ಸಂಃ ೪, ಪುಃ ೯-೩೦, ಮೇ ೮೬ 

ಅವೆತಿ5* ಇಸ್ಸಾಕ್ಯಾನ” ಅವರ ಕಾವ್ಯ (ವಿಮರ್ಶೆ) 
ಹಿಂಗಮಿರೆ (ಬುದ್ದಣ್ಣ) 

ಸಂಃ ೧೯, ಸಂ: ೨, ಪು: ೧೦೦-೧೦೮, ನವಂಬರ ೮೬ 
ಅಷ್ಟಕಗಳು : ಸಂಪುಟ ೧ : ಸಂ. ಭೋಜರಾಜ ಪಾಟೀಲ (ಪುಸ್ತಕ ವಿಮರ್ಶೆ) 
ರಾಜೂರ (ವೀರಣ್ಣ) 

ಸಂ: ೧೧, ಸಂ: ೩, ಪು: ೧೫೫-೧೫೭, ಫೆಬ್ರುವರಿ ೭೯ 
ಅಸಂಗತ ನಾಟಕ (ನಿಮರ್ಶೆ) 

ಯರವಿನತೆಲಿಮಠ (ಸಿ. ಆರ್‌.) 

ಸಂ" ೧೪, ಸಂಃ೧-೨, ಪು: ೨೩-೩೪, ಅಗಸ ನವಂಬರ ೮೧ 


A UE 


*ಕರ್ನಾಟಕ ಭಾರತಿ ಯ ಲೇಖನಸೂಚಿ ೧೪೧ 


೧೭. ಅಂಗೈ ಮತ್ತು ಮೆಂಂಗೈ ಒಂದು ಚಿಂತನೆ (ಒರೆಗಲ್ಲು- ಭಾಷಾವಿಜ್ಞ್ಞಾ ನ) 
ಸುಬ್ಬಕೃಷ್ಣ (ಆರ್‌) 
ಸಂಃ ೧೨, ಸಂ: ೩, ಪುಟಃ ೧೨೬-೧೨೮, ಜನವರಿ ೮೦ 
೧೮, ಅಂಬಲಿ (ಒರೆಗಲ್ಲು) 
ಶ್ರೀಕಂಠಯ್ಯ (ಕೆ) 
ಸಂ: ೧೧, ಸಂ: ೧, ಪು: ೧೪೭, ಅಗಸ್ಟ ೭೮ 
೧೯. ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ಸ್ತ್ರೀ (ವಿಮರ್ಶೆ) 
ಸಬರದ (ವಿಜಯಶ್ರೀ) 
ಸಂಃ ೧೫. ಸಂ: ೧-೨, ಪುಃ ೬೧-೬೬, ಅಗಷ್ಟ -ನವಂಬರ ೮೨ 
೨೦. ಅಂಬಿಗರ ಚೌಡಯ್ಯ ಮತ್ತು ಬಂಡಾಯ (ವಿಮರ್ಶೆ) 
ಸಬರದ (ಬಸವರಾಜ) 
ಸಂಃ ೧೮, ಸಂ: ೪, ಪು: ೧-೮, ಮೇ ೮೬ 
೨೧. ಆಕೆ-ಆತ (ಒರೆಗಲ್ಲು-ಭಾಷಾವಿಜ್ಞಾ ನ) 
ಕುಳ್ಳಿ (ಜೆ. ಎಸ್‌.) 
ಸಂಃ ೧೧, ಸಂ: ೨, ಪು: ೧೭೫-೧೮೦, ನವಂಬರ ೭೮ 
೨೨. ಆಡಳಿತದಲ್ಲಿ ಅನುವಾದಿತ ಭಾಷೆ- ಪ್ರಾದೇಶಿಕ ಭಾಷೆ (ಸಂಕೀರ್ಣ) 
ಕಲಬುರ್ಗಿ (ಎಂ. ಎಂ.) 
ಸಂಃ ೧೯, ಸಂ: ೪, ಪುಃ ೭೮-೮೫, ಮೇ ೮೭ 
೨೩. ಆಧುನಿಕ ಕನ್ನಡಸಾಹಿತ್ಯದಲ್ಲಿ ವಿಮರ್ಶೆ (ವಿಮರ್ಶೆ) 
ಕಾಯಿ (ರುದ್ರಪ್ಪ) 
ಸಂಃ ೧೪, ಸಂ: ೧-೨, ಪುಃ ೯.೨೨, ಅಗಸ ನವಂಬರ ೮೧ 
೨೪. ಆಧುನಿಕ ತೆಲಗು ಕವಿತೆ: ಒಂದು ಸಮೀಕ್ಷೆ (ವಿಮರ್ಶೆ) 
ಜಯಪ್ರಕಾಶ (ಎಸ್‌) ಮತ್ತು ಹರಿಕೃಷ್ಣ ಭರಣ್ಯ 
ಸಂ: ೧೯, ಸಂಃ ೪, ಪುಃ ೩೩-೫೧, ಮೇ ೮೭ 
೨೫, ಆನಂದಕಂದರ ಬಾನುಲಿ ರೂಪಕಗಳು (ವಿಮರ್ಶೆ) 
ಕೋತಿನ (ಎಸ್‌. ಎಸ್‌.) 
ಸಂ: ೨೦, ಸಂ: ೪, ಪುಃ ೪೯-೮೦, ಮೇ ೮೮ 
೨೬, ಆವಂತಿಕಾ ಪ್ರವಾಸ : ಶಿರಂಕಲ್ಲು ಈಶ್ವರ ಭಟ್ಟಿ (ಪುಸ್ತಕ ನಿಮರ್ಶೆ) 


ಪಾಟೀಲ (ಎಸ್‌, ಪಿ.) 
ಸಂ; ೧೯, ಸಂ: ೨, ಪುಃ ೧೬೨-೧೬೩, ನವಂಬರ ೮೬ 


೧೪೨ 


ಎ೨೭. 


ಎ೨೮. 


೨೯. 


೩೦. 


೩೧: 


೩೨. 


೩೩. 


೩೪. 


೩೫. 


ಕರ್ನಾಟಕ ಭಾರತಿ 


ಇಗ್ಗಪ್ಪ ಹೆಗ್ಗಡೆ ವಿವಾಹೆ ಪ್ರಹಸನ : ಒಂದು ಅಧ್ಯಯನ (ವಿಮರ್ಶೆ) 
ಶಾಲಿನಿ ರಘುನಾಥ 
ಸಂಃ ೧೮, ಸಃ ೧, ಪು: ೪೩-೭೨, ಅಗಸ್ಟ ೮೫ 
ಇಟಲಿದೇಶದ ಬಂಡೆಚಿತ್ರ ಸಂಶೋಧನೆ ಮತ್ತು ತರಬೇತಿಯ ಅನುಭವಗಳು 
(ಇತಿಹಾಸ) 
ಷಡಕ್ಷರಯ್ಯ (ರು. ಮ.) 
ಸೆಂ; ೧೭ ಸಂಃ ೧, ಪು: ೭೬-೯೩, ಅಗಸ್ಟ ೮೪ 
ಇತ್ತೀಚಿನ ಕನ್ನಡ ವಾಜ್ಮಯದಲ್ಲಿ ವಿಚಾರಸಾಹಿತ್ಯ (ವಿಮರ್ಶೆ) 
ವೃಷಭೇಂದ್ರ ಸ್ವಾಮಿ (ಎಸ್‌. ಎಂ.) 
ಸಂಃ ೧೯, ಸಂ: ೨, ಪು: ೧-೭, ಜನವರಿ ೮೭ 
ಇತ್ತೀಚಿನ ಕನ್ನಡಸಾಹಿತ್ಯದ ಧೋರಣೆ-ದೃಷಿ ಕೋನಗಳು (ಸಾಹಿತ್ಯಚಂತ್ರೆ) 
ಕೊಟ್ರಶಿಟ್ಟ (ಎಂ. ಬಿ.) 
ಸಂ: ೧೭, ಸಂ: ೩, ಪು; ೪೧-೪೫, ಜನವರಿ ೮೫ 
ಇನಾಂದಾರರ "ಮಂಗಲ್ಯಾಂಡಿನಲ್ಲಿ ಮೂರುವಾರ? (ವಿಮರ್ಶೆ) 
ಪ್ರಭು (ಎಂ. ಎಸ್‌.) 
ಸಂ: ೧೨, ಸಂ: ೩, ಪು: ೧೦೩-೧೧೪, ಜನವರಿ ೮೦ 
ಇಂಗ್ಲಂಡದಲ್ಲಿ ಕನ್ನಡ ಹಸ್ತಪ್ರತಿಗಳು (ಸಂಕೀರ್ಣ) 
ಕಲಬುರ್ಗಿ (ಎಂ. ಎಂ,) 
ಸಃ ೧೮, ಸಂಃ ೪, ಪುಃ ೬೦-೭೪, ಮೇ ೮೬ 
ಇಂಡೋ-ಯುರೋಪಿಯನ್‌" ಭಾಷಾನಿಜ್ಞಾ ನದಲ್ಲಿ ಸಂಸ್ಕೃತದ ಸ್ಥಾನ 
(ಭಾಷಾ ವಿಜ್ಞಾ ನ) 
ಅನಂತನಾರಾಯಣ (ಎಚ್‌. ಎಸ್‌.) 
ಸಂಃ ೧೭, ಸಂ: ೧, ಪು: ೪೪-೬೦, ಅಗಸ್ಟ ೮೪ 
ಇಂದಿನ ಕನ್ನಡ ರಂಗಭೂಮಿಯಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆ 
ಇ 
(ರಂಗ ಭೂಮಿಃ) 
ಅಮರನಾಥ (ಎಚ್‌. ಆರ್‌) 
ಸಂಃ ೨೦, ಸಂಃ ೨, ಪು: ೩೭-೪೮, ನವಂಬರ ೮೭ 
ಈಡಿನ ಹಬ್ಬ (ಜಾನನದ) 
ತಿಪೆ (ಸ್ವಾಮಿ (ಜೈ ಆರ್‌.) 
ಸಂ: ೧೧, ಸಂ: ೪, ಪು: ೪೨-೪೭, ಮೇ ೭೯ 


"ಕರ್ನಾಟಕ ಭಾರತಿ*ಯ ಲೇಖನಸೂಚಿ ೧೪೩ 


೩೬. ಉಕ್ರೇನಿಯನ್‌ ಕವಿ ತೆರಾಸ್‌ ಕ್ಲೆನ್‌ಚಂಕೋ ಅವರ ಕತರಿನ್‌ ಕಾವ್ಯದ 


ನಾಟಕರೂಪ (ವಿಮರ್ಶೆ) 
ಹಿಂಗಮಿಕೆ (ಬುದ್ದಣ್ಣ 
2) 


ಸಂಃ ೨೦, ಸಂ: ೩, ಪುಃ ೫೧-೫೭ ಜನವರಿ ೮೦ 
೩೭. ಉಚ್ಛಶಿಕ್ಷಣದಲ್ಲಿ ಕನ್ನಡ (ಪ್ರಬಂಧ) 

ವೃಷಭೇಂದ್ರಸ್ವಾಮಿ (ಎಸ್‌. ಎಂ.) 

ಸಂಃ ೨೦, ಸಂ: ೩, ಪು. ೩೭-೪೪, ಜನವರಿ ೮೮ 
೩೮,  ಉಯ್‌ಗುನ್‌" ಕವಿಯ ಎರಡು ಕವನಗಳು (ಕವನ-ಅನುವಾದ) 

ಹಿಂಗಮಿಕೆ (ಬುದ್ದಣ್ಣ) 

ಎಣ 

ಸಂಃ ೧೫, ಸಂ: ೩-೪, ಪು: ೧೧೭, ಜನವರಿ-ಮೇ ೮೩ 
೩೯. ಉಷ್ಣಶಕ್ತಿ ಸ್ಥಾವರಗಳು (ವಿಜ್ಞಾನ) 

ದೊರಸ್ವಾಮಿ (ಎಂ. ಸಿ.) 

ಸಂ: ೧೭, ಸಂ: ೨, ಪು: ೨೫-೩೦, ನವಂಬರ ೮೪ 
೪೦. ಎಕ್ಸಲಮ್ಮ-ಎಲ್ಲಮ್ಮು (ಸಂಶೋಧನೆ) 

ಕಲಬುರ್ಗಿ (ಎಂ. ಎಂ.) 

ಸಂಃ ೧೭, ಸಂ: ೩, ಪು: ೪೬-೫೩, ಜನವರಿ ೮೫ 
೪೧. ಎಕ್ಕಸಂಬುಗೆಯ ಶಾಸನ (ಶಾಸನ) 

ಗುರವ (ಆರ್‌. ಎನ್‌.) 

ಸಂ: ೧೧, ಸಂ: ೨, ಪುಃ ೨೨-೪೨, ನವಂಬರ ೭೮ 


೪೨, A comparative study of Sarana and Dasa literature : 
ಶ್ರೀನಿವಾಸ ಪಿ. ಎಸ್‌, (ಪುಸ್ತಕ ವಿಮರ್ಶೆ) 
ಜವಳಿ (ಬಿ. ಸಿ.) 
ಸಂ ೧೫, ಸಂ: ೧-೨, ಪು: ೧೩೯-೧೪೮, ಅಗಸ್ಟೃ-ನವಂಬರ ೮೨ 


೪೩. ಎಮಿಲಿ ರೋಲ್‌ (ವಿಮರ್ಶೆ) 

ಸಿಂಪಿ (ವೀರೇಂದ್ರ) 

ಸಂಃ ೧೪, ಸಂ: ೩-೪, ಪುಃ ೪೧-೫೦, ಜನವರಿ-ಮೇ ೮೨ 
೪೪, ಎರಡು ಬೈಲೊರಶ್ಶ್ಯನ" ಪದ್ಯಗಳು (ಕವನ-ಅನುವಾದ) 


ಹಿಂಗಮಿರೆ (ಬುದ್ದಣ್ಣ) 
ಸಂ: ೧೪, ಸಂ: ೩-೪, ಪು: ೫೯-೬೦, ಜನವರಿ-ಮೇ ೮೨ 


೧೪೪ 


೪೫. 


೪೬. 


೪೭. 


೪೮. 


೪೯. 


೫೦, 


೫೧. 


೫.೨. 


೫೩. 


೫೪, 


ಕರ್ನಾಟಕ ಭಾರತಿ 


ಎರಡು ಮಿನಿಗವನಗಳು (ಕವನ) 
ಅರಣಕಲ್‌ (ಪ್ರಭುರಾಜ) 
ಸಂ: ೧೨, ಸಂ: ೪, ಪು: ೧೪೮, ಮೇ ೮೦ 
ಎಲ್ಲಿ ಇರುನೆಯೋ ಮರುಳ ಎದೆಯಲಿ (ಕವನ) 
ಬಾಲರಾಜು (ಎಚ್‌) 
ಸಂ : ೧೩, ಸಂ; ೩-೪, ಪು: ೫೨-೫೩, ಜನವರಿ-ಮೇ ೮೧ 
ಎಲಿಯಟ್‌ನ ದೃಷ್ಟಿಯಲ್ಲಿ “ಕ್ಲಾಸಿಕ್‌” (ಕಾವ್ಯಮೀಮಾಂಸೆ) 
ಕೊಟ್ರಶೆಟ್ಟಿ (ಎಂ. ಬಿ.) 
ಸಂಃ ೧೪, ಸಂ: ೧-೨, ಪು: ೧-೮, ಅಗಸ್ಟ-ನವಂಬರ ೮೧ 
ಏಕಾಂತ ರಾಮಯ್ಯನ ವಿಗ್ರಹ ಮತ್ತು ದೇವಾಲಯ (ಸಂಶೋಧನೆ) 
ಹಿರೇಮಠ (ಬಿ. ಆರ್‌) 
ಸಂ: ೧೪, ಸಂ: ೧-೨, ಪು: ೧೪೨-೧೪೩, ಅಗಸ್ಟ ನವಂಬರ ೮೧ 
ಐದು ಹೊಸಸ್ವರವಚನಗಳು (ಸಂಪಾದನೆ) 
ರಾಜೂರ (ವೀರಣ್ಣ) 
ಸಂ: ೧೮, ಸಂ: ೧, ಪು: ೧೪೬-೧೫೩, ಅಗಸ್ಟ ೮೫ 
ಒಕ್ಕಲಿಗ ಮತ್ತು ಹಕ್ಕಿ (ಜಾನಪದ) 
ದಂಡೆ (ನಿ. ಎಸ್‌.) 
ಸಂಃ ೧೧, ಸಂ: ೪, ಪು: ೧೩೭-೧೪೦, ಮೇ ೭೯ 
ಒರತೆಯ ರಾಮಯ್ಯ (ಓರೆಗಲ್ಲು-ಸಾಹಿತ್ಯಚರಿತ್ರೆ) 
ರಾಜೂರ (ವೀರಣ್ಣ) 
ಸಂಃ ೧೧, ಸಂ; ೪, ಪು: ೧೩೭-೧೪೦ ಮೇ ೭೯ 
ಒಂದು ಸಿಸುಪ್ರಾಸದ ಸಮೀಕ್ಷೆ : ಅತ್ತೆ ತ್ತಿ ಬಿದ್ದೆ (ಜಾನಪದ) 
ಕಂಚ್ಯಾಣಿ (ಶರಣಪ್ಪ) 
ಸಂ: ೧೭, ಸಂಃ ೧, ಪು: ೧೨೦-೧೨೨, ಅಗಸ್ಟ ೮೪ 
ಓಡೆಸಿ-ಒಂದು ವಿವೇಚನೆ (ವಿಮರ್ಶೆ) 
ಮರಿಗುದ್ದಿ (ಗುರುಪಾದ) 
ಲ 
ಸಂಃ ೧೯, ಸಂಃ ೪, ಪು: ೨೦-೨೬, ಮೇ ೮೭ 


ಓಲೆಗರಿಯಲ್ಲಿ ದೊರೆತ ವಿಘ್ನೇಶ್ವರ ಚೌಪದ ಹಾಗೂ ಕವಿಪರಿಚಯ 
(ಸಂಪಾದನೆ) 


ಕರ್ನಾಕಟ ಭಾರತಿ'ಯ ಲೇಖನ ಸೂಚಿ 


೫೫. 


೫೬. 


೫೭. 


೫೮. 


೫೯, 


೬೦. 


೬೧. 


೬೨. 


೬೩, 


ಶ್ರೀಧರ (ಎಚ್‌, ಜಿ.) 

ಸಂಃ ೨೦, ಸಂಃ ೨, ಪುಃ ೮೩-೮೮ ನವಂಬರ ೮೭ 
ಕಣಕದ ಆರತಿ : ಒಂದು ಸಂಪ್ರದಾಯ (ಜಾನಪದ) 
ಪಾಟೀಲ (ಎ, ವ್ಹಿ.) 

ಸಂ: ೧೨, ಸಂಃ೪, ಪು: ೪೯೨೫೩, ಮೇ ೮೦ 

ಕನ್ನಡ ಅಧ್ಯಾಪಕರ ಅಪೂರ್ವ ಶಿಬಿರದ ವರದಿ (ವರದಿ) 
ಕಲಬುರ್ಗಿ (ಎಂ. ಎಂ.) 

ಸಂ: ೧೭, ಸಂ: ೪, ಪು: ೧೬೬-೧೬೮, ಎಪ್ರಿಲ್‌ ೮೫ 
ಕನ್ನಡ ಅನುನಾಸಿಕ ಮತ್ತು ಅನುನಾಸಿಕ್ಯಗಳು (ಭಾಷಾವಿಜ್ಞಾನ) 
ಮಾಡ್ತ, (ವಿಲ್ಯಂ” 

ಸಂ: ೧೧, ಸಂ: ೧, ಪು: ೨೫-೩೭ ಅಗಸ್ಟ ೭೮ 


ಕನ್ನಡ ಕಾವ್ಯಗಳಲ್ಲಿ ನೃತೃಕಲಾವೈ ಭವ (ವಿಮರ್ಶೆ) 

ಸಂ; ೧೨, ಸಂ: ೩, ಪುಃ ೨೩-೩೮, ಜನವರಿ ೮೦ 

ಕನ್ನಡಕ್ಕಾಗಿ ದುಡಿದ ಮಹಾತ್ಮ : ಕರ್ನಲ್‌ ಮೆಕೆಂಜಿ (ಸಾಹಿತ್ಯಚರಿತ್ರೆ) 
ಬಿಳಿಮಲೆ (ಪುರುಷೋತ್ತಮ) 

ಸಂ; ೧೨, ಸಂ: ೩, ಪು: ೩೯-೫೧, ಜನವರಿ ೮೦ 

ಕನ್ನಡ ಗಾದೆಗಳು (ಜಾನಪದ) 

ಅನಂತನಾರಾಯಣ (ಎಚ್‌. ಎಸ್‌.) 

ಸಂ: ೧೮, ಸಂ: ೨-೨೩, ಪು: ೧-೭, ನವಂಬರ ೮೫, ಜನವರಿ ೮೬ 
ಕನ್ನಡ ಜನಸದಸಾಹಿತ್ಯದಲ್ಲಿ ಸಾಮಾಜಿಕ ನ್ಯಾಯ (ಜಾನಪದ) 
ಬಿರಾದಾರ (ಬಿ, ಬಿ.) 

ಸಂಃ ೨೦, ಸೆಂ: ೨ ಪು: ೭೧-೭೬, ಜನವರಿ ೮೮ 

ಕನ್ನಡ ಜಾನಪದದಲ್ಲಿ ಭಾಷಿಕ ಆಟಗಳು (ಜಾನಪದ) 
ಮಹೇಶ್ವರಯ್ಯ (ಎಚ್‌. ಎಂ.) 

ಸಂಃ ೧೫, ಸಂ: ೧-೨, ಪುಃ ೬೭-೭೩, ಅಗಸ್ಥೃ-ನವಂಬರ ೮೨ 
ಕನ್ನಡ ಜೈನಕವಿಗಳು ಬೀದ ಸಂದೇಶ (ಸಾಹಿಶ್ಯಚರಿತ್ರೆ) 


ಮಹೀಶವಾಡಿ (ಭುಜೇಂದ್ರ)) 
ಸಂಃ ೧೨, ಸಂ: ೪, ಪು; ೪೧-೪೮, ಮೇ ೮೦ 


೧೪೫ 


೧೪೬ | ಕರ್ನಾಟಕ ಭಾರತಿ 


೬೪, ಕನ್ನಡದಲ್ಲಿ ಮಕ್ಕಳ ಕಥೆಗಳು : ಓಂದು ಸವೂಕ್ಷೆ (ಸಂಕೀರ್ಣ) 
ಗೋಗಿ (ಹನುಮಾಕ್ಸಿ) 
ಸಂ: ೧೨, ಸೆಂ: ೧-೨, ಪು: ೩೧-೪೩, ಅಗಸ್ಟ್‌ -ನೆವಂಬರ್‌ ೭೯ 
೬೫. ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯ: ಒಂದು ಸವೊೂಕ್ಸೆ (ಸಂಕೀರ್ಣ) 
ಹೆಗಡೆ (ಜಿ. ಎಂ.) | 
ಸಂ: ೧೨, ಸಂ: ೧-೨, ಪುಃ ೧೯-೩೦, ಅಗಸ್ಥ ನವಂಬರ ೭೯ 
೬೬, ಕನ್ನಡದಲ್ಲಿ ರ್‌-ಟರ್‌ ಕಾರಗಳ ಸಮರೂಪಧಾರಣೆ (ಭಾಷಾವಿಜ್ಞಾನ) 
ಮುರಿಗೆಪ್ಪ (ಎ) 
ಸಂ: ೧೯, ಸಂಃ ೪, ಪು: ೮-೧೦, ಮೇ ೮೭ 
೬೭. ಕನ್ನಡದಲ್ಲಿ ವೃತ್ತಿ ಸದಕೋಶಗಳು (ಜಾನಪದೆ) 
ಕುಲಕರ್ಣಿ (ಆರ್‌. ವಾಯ್‌.) 
ಸಂಃ ೨೦, ಸಂ: ೩, ಪು: ೪೫-೫೦, ಜನವರಿ ೮೮ 
೬೮. ಕನ್ನಡದಲ್ಲಿ ಸಮಾನವಾಕ್ಯ (ಭಾಷಾವಿಜ್ಞಾ ನ) 
ಮಾಡ್ತ (ವಿಲ್ಯಂ) 
ಸಂ: ೧೧, ಸಂಃ ೪, ಪು: ೨೧-೨೮, ಮೇ ೭೯ 
೬೯. ಕನ್ನಡ ಭಕ್ತಿಸಾಹಿತ್ಯದ ಮೇಲೆ ಸಂಸ್ಕೃತದ ಪ್ರಭಾವ (ಸಾಹಿತ್ಯಚರಿತ್ರೆ) 
ಸಣ್ಣ ನಂಜೇಗೌಡ 
ಸಂ: ೧೧, ಸಂ: ೨, ಪುಃ ೬೯-೮೪, ನವಂಬರ್‌ ೭೮ 
೭೦. ಕನ್ನಡ-ಮರಾಠಿ ಸಾಹಿತ್ಯಬಾಂಧವ್ಯ 'ಸಾಹಿತ್ಯಚರಿತ್ರೆ) 
ಪಾಟೀಲ (ಎಸ್‌. ಪಿ.) 
ಸಂ: ೧೪, ಸಂ: ೩-೪, ಪು: ೫೧-೫೮, ಜನವರಿ-ಮೇ ೮೨ 
೭೧. ಕನ್ನಡ ಮಹಾಕಾವ್ಯ ಪರಂಪರೆಯಲ್ಲಿ ಶ್ರೀರಾಮಾಯಣದರ್ಶನಂ (ವಿಮರ್ಶೆ) 
ಹೆಂಡಿ (ಬಿ. ಬಿ.) 
ಸಂ: ೧೩, ಸಂ: ೧-೨, ಪು: ೧-೧೫, ಅಗಸ್ಪ- ನವಂಬರ ೮೦ 
೭೨, ಕನ್ನಡ ವರ್ಣಗಳು (ವ್ಯಾಕರಣ) 
ಮಾಡ್ಕ (ವಿಲ್ಯಂ) 
ಸಂ: ೧೪, ಸಂ: ೧-೨, ಪು. ೧೦೩-೧೧೨, ಅಗಸ ನವಂಬರ ೮೧ 
೭೩. ಕನ್ನಡ ವೃತ್ತಿ ಸದಕೋಶ-೩ (ಜಾನಪದ) 
ಶಿವಾನಂದ (ವಿ) 
ಸಂ: ೧೧, ಸಂ: ೩, ಪು: ೮೯-೧೦೭ ಫೆಬ್ರುವರಿ ೭೯ 


"ಕರ್ನಾಟಕ ಭಾರತಿ'ಯ ಲೇಖನಸೂಚಿ 


೭೪. 


೭೫. 


೭೬, 


೭೭. 


ಹಲ. 


೩೯. 


೮೦, 


ಆಗಿ, 


೮.೨. 


೧೪೭: 


ಕನ್ನಡ ವೃತ್ತಿ ಸದಕೋಶ-೪ (ಜಾನಪದ) 

ಶಿವಾನಂದ (ವಿ) 

ಸಂಃ ೧೧, ಸಂ: ೪, ಪು: ೧೦೫-೧೨೩, ಮೇ ೭೯ 

ಕನ್ನಡ ಸಾಹಿತ್ಯಕ್ಕೆ ಕ್ರೈಸ್ತರ ಕಾಣಿಕೆ (ಸಾಹಿತ್ಯಚರಿತ್ರೆ) 

ವೃಷಭೇಂದ್ರಸಾಮಿ (ಎಸ್‌. ಎಂ.) 

ಸಂಃ ೨೦, ಸಂ: ೪, ಪು: ೧-೬, ಮೇ ೮೮ 

ಕನ್ನಡ ಸಾಹಿತ್ಯದಲ್ಲಿ ಸಂಶೋಧನೆ (ಸಂಕೀರ್ಣ) 

ಹಿರೇಮಠ (ಬಿ. ಆಂ.) 

ಸಂ: ೧೫, ಸಂ: ೧-೨, ಪು: ೭೪೨೮೧, ಅಗಸ್ಟ-ನವಂಬರ ೮೨ 

ಕನ್ನಡ ಸಂಖ್ಯಾಪುಂಜ-ಒಂದು ಆಕೃತಿಮಾತ್ಮಕ ಅಧ್ಯಯನ (ಭಾಷಾ 
ವಿಜ್ಞಾನ) 

ಮುರಿಗೆಪ್ಪ (ಎ) 

ಸಂ: ೧೮, ಸಂಃ ೨-೩, ಪು: ೧೧೧-೧೧೬, ನವಂಬರ ೮೫-ಜನವರಿ ೮೬ 


ಕನ್ನಡ ಸಂಖ್ಯಾಪುಂಜ : ಒಂದು ಆಕೃತಿಮಾತ್ಮಕ ಅಧ್ಯಯನ ಒಂದು 
ಪ್ರತಿಕ್ರಿಯೆ (ಭಾಷಾ ವಿಜ್ಞಾನ) 

ಪಾಟೀಲ (ಸದಾನಂದ) 

ಸಂ: ೧೯, ಸಂ: ೩, ಪು: ೭೫-೭೭, ಜನವರಿ-೮೭ 

ಕನ್ನಡ ಸಂಧಿ (ವ್ಯಾಕರಣ) 

ಮಾಡ್ತ (ವಿಲ್ಯಂ) 

ಸಂ: ೧೮, ಸೆಂ: ೧, ಪು: ೧೩-೩೨ ಅಗಸ್ತ್ಯ ೮೫ 

ಕನ್ನಡ ಹಸ್ತಪ್ರತಿಗಳ ವಿಷಯ ವೈವಿಧ್ಯ (ಹಸ್ತ ಪ್ರತಿ) 

ರಾಜೂರ (ವೀರಣ್ಣ) 

ಸಂ: ೧೬, ಸಂ: ೧-೨, ಪು: ೭೭-೯೪, ಅಗಸ ನವಂಬರ ೮೩ 

ಕನ್ನಡೇತರರಿಗೆ ಕನ್ನಡ ಕಲಿಸುವ ಕ್ರಮ (ಶಿಕ್ಷಣಶಾಸ್ತ್ರ) 

ಸಣ್ಣೆಲ್ಲಪ್ಪನವರ (ವಿಸ್‌, ಎಲ್‌.) 

ಸಂಃ ೧೮, ಸಂ: ೪, ಪು: ೯೩-೧೦೬, ಮೇ ೮೬ 

ಕರ್ನಾಟಕ ಇಂದು ಮತ್ತು ನಾಳೆ: ಡಾ. ಶಿವರಾಮ ಕಾರಂತ (ಪುಸ್ತಕ 

ವಿಮರ್ಶೆ) 


ಜವಳಿ (ಬಿ. ಸಿ.) 
ಸಂ: ೨೦, ಸಂ: ೩, ಪು: ೧೨೭-೧೩೨, ಜನವರಿ ೮೮ 


೮೩. 


೮೪. 


೮೫, 


೮೬, 


೮೭. 


೮೮. 


೮೯. 


೯೦, 


€೧. 


ಕರ್ನಾಟಕ ಭಾರತಿ 


ಕರ್ನಾಟಕಕ್ಕೆ ಜೈನಧರ್ಮದ ಆಗಮನ ಹಾಗೂ ದಿಗಂಬರ-ಶೆ ಶ್ಯ ತಾಂಬರೆ 
ಪಂಥಗಳ ಉಗಮ (ಧರ್ಮತತ್ವ) 

ದಿಬ್ಬದ (ಶಾಂತಿನಾಥ) 

ಸಂ: ೧೪, ಸಂ: ೩-೪, ಪು: ೬೪-೭೦, ಜನವರಿ-ಮೇ ೮೨ 

ಕರ್ನಾಟಕದ ಜೈನ ಮಂತ್ರಿಗಳು-ಸೇನಾಪತಿಗಳು (ಇತಿಹಾಸ) 

ಪಾಟೀಲ (ಎಸ್‌. ಪಿ.) 

ಸಂ: ೧೧, ಸಂಃ ೩, ಪು: ೬೪-೮೮, ಫೆಬ್ರುವರಿ ೭೯ 

ಕರ್ನಾಟಕದ ಗ್ರಾಮವೊಂದರಲ್ಲಿನ ಹಾಗೂ ಅದರ ಸುತ್ತಮುತ್ತಲ ಸ್ಥಳನಾಮ 

ಗಳು (ಜಾನಪದ) 
ಮಹೇಶ್ವರಯ್ಯ (ಎಚ್‌. ಎಂ.) 
ಸಂ: ೧೯, ಸಂ: ೨, ಪು: ೪೮-೫೯, ನವಂಬರ ೮೬ 


ಕರ್ನಾಟಕದ ಜಾನಪದ ಕಲೆಗಳು (ಜಾನಪದ) 


ಹಿಕೇಮಠ (ಬಿ. ಆರ್‌.) 


ಸಂಃ ೧೨, ಸಂ: ೪, ಪು: ೯೯-೧೦೩, ಮೇ ೮೦ 

ಕರ್ನಾಟಕದಲ್ಲಿ ಗ್ರಾಮೀಣ ವಿದ್ಯುದೀಕರಣ: ಒಂದು ಪಕ್ಷಿನೋಟ (ವಿಜ್ಞಾ ನ) 
ಮುಂದಿನಮನಿ (ಹಿ. ಎಸ") 

ಸಂ: ೧೬, ಸಂ: ೨, ಪು: ೬೯-೭೪, ನವಂಬರ ೮೪ 


ಕರ್ನಾಟಕದಲ್ಲಿ ಜನಸಂಖ್ಯಾ ಸಮಸ್ಯೆ (ಸಮಾಜವಿಜ್ಞಾನ) 
ಕೊಡ್ಲಿ (ಎಂ, ಸಿ,) 

ಸಂ: ೧೨, ಸಂ: ೩, ಪುಃ ೯೧-೯೨, ಜನವರಿ ೮೦ 
ಕರ್ನಾಟಕದಲ್ಲಿ ನೀರಾವರಿ ಪ್ರಗತಿ (ಸಮಾಜವಿಜ್ಞಾ ನ) 
ಮುಂದಿನಮನಿ (ಪಿ, ಎಸ್‌.) 

ಸಂ: ೧೫, ಸಂ: ೩-೪ ಪುಃ ೮೮-೯೩ ಜನವರಿ-ಮೇ ೮೩ 
ಕರ್ನಾಟಕದಲ್ಲಿಯ ಪ್ರಾಕೃತಭಾಷಾ ಶಾಸನಗಳು (ಶಾಸನ) 
ಕೊಪ್ಪ (ಎಸ್‌. ಕೆ.) 

ಸಂ: ೧೧, ಸಂ: ೧, ಪು: ೩-೧೫, ಅಗಸ್ಟ ೭೮ 
ಕರ್ನಾಟಕ ಭಾಷಾಭೂಷಣದ ಕರ್ತೃ (ಸಾಹಿತ್ಯಚರಿತ್ರೆ) 
ಬಿರಾದಾರ (ಸಂಗಮೇಶ) 

ಸಂ: ೧೪, ಸಂ: ೧-೨, ಪು: ೧೧೩-೧೨೮, ಅಗಸ್ಟೃ್ರ-ನವಂಬರ ೮೧ 


"ಕರ್ನಾಟಕ ಭಾರತಿ'ಯ ಲೇಖನಸೂಚ ೧೪೯ 


೯೨, ಕರ್ನಾಟಕ ಮತ್ತು ಆಂಭ್ರಗಳ ಸಂಬಂಧದಲ್ಲಿ ಜೈನಧರ್ಮದ ಪಾಶ್ರ 
(ಧರ್ಮತತ್ವ) 
ಹಳಕಟ್ಟಿ (ಎಸ್‌, ವ್ಹಿ. ಪಿ.) 
ಉ 
ಸಂ: ೧೮, ಸಂ: ೪, ಪು: ೫೩-೫೯, ಮೇ ೮೬ 
೯೩. ಕಪ್ಪು ಅಧ್ಯಾಯದ ಕೆಂಪು ಅಕ್ಷರಗಳಿಗೆ (ಕವನ) 
ಸೊಪ್ಪಿಮಠ (ಬಸವಲಿಂಗ) 
ಸಂಃ ೧೭, ಸಂ: ೧, ಪು: ೧೫೮-೧೫೯, ಅಗಸ್ಟ ೮೪ 
೯೪. ಕಮಿಟಿಡ” ಕವನಗಳು : ರಮೇಶ (ಬಿ, ಎಂ.) (ವಿಮರ್ಶೆ) 
ಹಿಂಗಮಿರೆ (ಬುದ್ದಣ್ಣ) 
ಸಂ: ೧೧, ಸಂ: ೧, ಪುಃ ೧೫೧-೧೫೨, ಅಗಸ್ಟ ೭೮ 
೯೫, ಕರಿಕೆ-ಕಣಗಿಲು : ಒಂದು ಸಮಾಲೋಚನೆ (ನಿಮರ್ಶೆ) 
ಕಾಪಸೆ (ಗುರುಲಿಂಗ) 
ಸಂ. ೧೧, ಸಂ: ೧, ಪು: ೧೨೪-೧೩೧, ಅಗಸ್ಟ ೭೮ 


೯೬. ಕಲಾವಿದ ಡಿ. ವ್ಹಿ. ಹಾಲಭಾವಿ (ಜೀವನ ಚರಿತ್ರೆ) 
ಪಾಟೀಲ (ಎಸ್‌, ಸಿ.) 
ಸಂಃ ೧೯, ಸಂ; ೩, ಪು: ೧೦೨-೨೧೭ ಇನವರಿ ೮೭ 


೯೭. ಕಲೆ ಮತ್ತು ಸಮಾಜ (ಸಂಕೀರ್ಣ) 
ವೃಷಭೇಂದ್ರಸ್ವಾಮಿ (ಎಸ್‌. ಎಂ.) 
ಸಂ: ೧೯, ಸಂ: ೨, ಪು: ೧-೫, ನವಂಬರ ೮೬ 
೯೮. ಕವಿ-ಕಾವ್ಯ-ನಿಮರ್ಶೆಗಳ ಒರೆಗಲ್ಲು “ಬೆಂಕಿ' (ಪುಸ್ತಕ-ವಿಮರ್ಶೆ) 
ಪಡೇಸೂರ (ಚಂದ್ರಕಾಂತ) 
ಸಂ; ೧೮, ಸಂ: ೨-೩, ಪು: ೧೩೮-೧೪೪, ನವಂಬರ. ೮೫-ಜವವರಿ ೮೬ 
೯೯. ಕವಿಗಳ ವರ್ಗೀಕರಣ ಮತ್ತು ಕಾವ್ಯಾಭ್ಯಾಸ (ಸಾಹಿತ್ಯಚರಿತ್ರೆ) 
ಸನದಿ (ಬಿ, ಎ.) 
ಸಂ: ೧೨, ಸಂ; ೪, ಪು: ೮೭-೯೨, ಮೇ ೮೦ 
೧೦೦. ಕವಿ ಗೋಪಾಲಕೃಷ್ಣ ಅಡಿಗರ ಕಾವ್ಯದ ಧೃತಿ-ಥೋರಣೆ (ವಿಮರ್ಶೆ) 
ವೃಷಭೇಂದ್ರಸ್ವಾಮಿ (ಎಸ್‌. ಎಂ.) 
ಸಂಃ ೧೫, ಸಂ: ೧-೨, ಪು: ೧-೬, ಅಗಸ ಕೈ -ನವಂಬರ ೮೨ 
೧೦೧, ಕಾದಂಬರಿಯಲ್ಲಿ ಪ್ರಣಯ ನಿರೂಪಣೆ (ವಿಮರ್ಶೆ) 
ಮಲ್ಲಾ ಪುರ (ಬಿ. ವಿ.) 


೧೦೨. 


೧೦೩, 


೧೦೪. 


೧೦೫. 


೧೦೬. 


೧೦೭. 


೧೦೮. 


೧೦೯, 


೧೧೦, 


೧೧೧. 


ಕರ್ನಾಟಕ ಭಾರತಿ 


ಸಂ: ೧೪, ಸಂ: ೧-೨, ಪುಃ ೮೪-೯೧, ಅಗಸ್ಪೃ-ನವಂಬರ ೮೧ 
ಕಾಯುತ್ತಿರುವೆ (ಕವನ) 

ಅಣ್ಣಾನವರ (ರಾಜೇಂದ್ರ) 

ಸಂ: ೧೩, ಸಂ: ೩-೪, ಪು: ೬೨-೬೩, ಜನವರಿ-ಮೇ ೮೧ 

ಕಾರಕ ಮತ್ತು ವಿಭಕ್ತಿ (ವ್ಯಾಕರಣ) 

ಮಾಡ್ತ (ವಿಲ್ಯಂ) 

ಸಂಃ ೧೧, ಸಂ: ೩, ಪು: ೧೧-೩೩, ಫೆಬ್ರುವರಿ ೭೯ 

ಕಾರಂಜನದಿ ಪ್ರದೇಶದ ಪ್ರಾಗೈತಿಹಾಸಿಕ ನೆಲೆಗಳ ಶೋಧನೆ (ಇತಿಹಾಸ) 
ಷಡಕ್ಷರಯ್ಯ (ಗು, ಮ.) 

ಸಂಃ ೧೧, ಸಂಃ ೪, ಪುಃ ೧೦೧-೧೦೪, ಮೇ ೭೯ 


ಕಾರಂತರ ಶಿಶುಸಾಹಿತ್ಯ (ವಿಮರ್ಶೆ) 

ಕುಲಕರ್ಣಿ (ವಿ. ಜಿ.) 

ಸಂಃ ೧೨, ಸಂ: ೧-೨, ಪುಃ ೭೦-೭೭, ಅಗಸ್ಟ-ನವಂಬರ ೭೯ 

ಕಾವ್ಯ ವಿಚಾರ  ವ್ಯಾಸಿಲಸ್‌ ವಿಟ್ಸ್ಯ್ಯಾಕ್ಸೆಸ್‌ (ಕಾವ್ಯಮೊಮಾಂಸೆ) 

ಅನು:ನಾಯಕ (ವಿನಾಯಕ) 

ಸಂಃ ೧೨, ಸಂ: ೩, ಪುಃ ೫೨-೬೦, ಜನವರಿ ೮೦ 

"ಕಾಳಗವನೇ ಬಲಿದು ಬಹೆನು' (ವಿಮರ್ಶೆ) 

ಮಧು ವೆಂಕಾರೆಡ್ಡಿ 

ಸಂಃ ೨೦, ಸಂ: ೩, ಪು: ೩೨-೩೬, ಜನವರಿ ೮೮ 

ಕಾಂಚೀಪುರದ ವರದರಾಜ ಸ್ವಾಮಿ ದೇವಾಲಯ ರಚನಾಕ್ರಮ (ಇತಿಹಾಸ) 

ಕುಪ್ಪುಸ್ವಾಮಿ (ಜಿ. ಆರ್‌.) 

ಸಂಃ ೧೨, ಸಂಃ ೩, ಪುಃ ೬೧-೬೬, ಜನವರಿ ೮೦ 

ಕಾಂತೀಯ ದ್ರವಗತಿಯ ವಿಧಾನದಿಂದ ಶಕ್ತಿಯ ರೂಪಾಂತರ (ವಿಜ್ಞಾನ) 

ಭಟ್‌ (ರಾಮಚಂದ್ರ) 

ಸಂ: ೧೭, ಸಂ: ೨, ಪು: ೭-೧೪, ನವಂಬರ ೮೪ 

ಕ್ರಾಂತಿಕಾರಿ ಸಾಹಿತಿ "ಅಜ್ಜೀಯ' (ಸಾಹಿತ್ಯಚರಿತ್ರೆ) 

ಭಟ್‌ (ಓ. ಆರ್‌.) 

ಸಂ: ೧೧, ಸಂಃ ೩, ಪು: ೧೨೭-೧೩೪, ಫೆಬ್ರುವರಿ ೭೯ 

ಕೀಚಕ ವಿಡಂಬದಲ್ಲಿ ದ್ರೌಪದಿಯ ಪಾತ್ರಟಿತ್ರಣ : ತೌಲನಿಕ ಅಧ್ಯಯನ 
(ವಿಮರ್ಶೆ) 


'ಕರ್ನಾಟಕ ಭಾರತಿ'ಯ ಲೇಖನಸೂಚಿ 


೧೧.೨. 


೧೧೩. 


೧೧೪. 


೧೧೫. 


೧೧೬. 


೧೧೭. 


೧೧೮. 


೧೧೯, 


೧೨೦, 


೧೨೧. 


ಶೀಕೃಷ್ಣಭಟ್ಟ (ಸಿ. ಕೆ.) 

ಸಂಃ ೧೭, ಸಂಃ ೩, ಪುಃ ೯೮೨೧೨೦, ಜನವರಿ ೮೫ 

ಕುಮಾರ ವಾಲ್ಮೀಕಿಯ ಒಂದು ಪದ್ಯದ ಬಗೆತ (ಒಕೆಗಲ್ಲು-ನಿಮರ್ಶೆ) 
ವೆಂ ಕಟರಾಯಾಚಾರ್ಯ (ಕೆ) 

ಸಂಃ ೧೧, ಸಂಃ ೪, ಪು: ೧೪೪೨೧೪೬, ಮೇ ೬೯ 
ಕುವೆಂಪು-ಅರವಿಂದ (ವಿಮರ್ಶೆ) 

ಮಾಳವಾಡ (ಸ. ಸ.) 

ಸಂಃ ೧೩, ಸಂ: ೧-೨, ಪು: ೩೩-೪೬, ಅಗಸ್ಟ-ನವಂಬರ ೮೦ 
ಕುವೆಂಪು ಅವರ ಪ್ರಬಂಧಗಳ ವ್ಯಾಪ್ತಿ-ಸಾಧನೆ (ವಿಮರ್ಶೆ) 
ಮಲ್ಲಾಪುರ (ಬಿ. ವ್ಹಿ.) 

ಸಂಃ ೧೩, ಸಂ: ೧- Re ಪುಃ ೧೩೫-೧೫೪, ಅಗಸ ನವಂಬರ ೮೦ 


ಕುವೆಂಪು ಕವಿತೆಗಳಲ್ಲಿ ಪೂರ್ಣದೈಸ್ಟಿ (ವಿಮರ್ಶೆ) 

ಹಕಾರಿ (ದೇವೇಂದ್ರ ಕುಮಾರ) 

ಸಂಃ ೨೦, ಸಂ: ೩, ಪು: ೧೩೨೨೨, ಜನವರಿ ೮೮ 

ಕುವೆಂಪು ಕೃತಿಗಳ ವಿಮರ್ಶೆಯ ನೆಲೆಗಳು (ವಿಮರ್ಶೆ) 
ನಾರಾಯಣ (ಕೆ. ವಿ.) 

ಸಂಃ ೧೩, ಸಂ; ೧-೨, ಪುಃ ೧೫೫-೧೭೧ ಅಗಸ್ಟ-ನವಂಬರ ೮೦ 
ಕುವೆಂಪು ಛಂದಸ್ಸು (ವಿಮರ್ಶೆ) 

ಕಲಬುರ್ಗಿ (ಎಂ. ಎಂ.) 

ಸಂ: ೧೩, ಸಂ: ೧-೨, ಪು: ೧೦೦-೧೦೭, ಅಗಸ್ಟೃ-ನವಂಬರ ೮೦ 
ಕುವೆಂಪು ನಾಟಕಗಳ ವಸ್ತು ಮತ್ತು ರೂಪ (ವಿಮರ್ಶೆ) 
ಮರುಳಸಿದ್ದಪ್ಪ (ಕೆ) 

ಸಂ: ೧೩, ಸಂ: ೧-೨, ಪುಃ ೧೨೫-೧೩೪, ಅಗಸ್ಟೃ-ನವಂಬರ ೮೦ 
ಕುವೆಂಪು ಪ ಕತಿ ಕವನಗಳ ಒಲವು-ನಿಲವು (ವಿಮರ್ಶೆ) 

ಕಾಪಸೆ (ಜಿ. ಎಸ್‌.) 

ಸಂ" ೧೩, ಸಂ: ೧-೨, ಪುಃ ೮೫-೯೧ ಅಗಸ್ಟೃ-ನವಂಬರ ೮೦ 
ಕುವೆಂಪು ಪ್ರಣೀತ ವಿಮರ್ಶೆಯ ಕೆಲವು ಸೂತ ಗಳು (ವಿಮರ್ಶೆ) 
ಜವರೇಗೌಡ (ದೇ) 

ಸಂಃ ೧೩, ಸಂ: ೧-೨, ಪು: ೭೩-೮೪, ಅಗಸ್ಟೃ-ನವಂಬರ ೮೦ 


ಕುವೆಂಪು ಸಾಮಾಜಿಕ ಕವನಗಳ ನೆಲೆ-ಬೆಲೆ (ವಿಮರ್ಶೆ) 


೧೫೨ 


೧೨೨. 


೧೨೩. 


೧೨೪. 


೧೨೫. 


೧೨೬, 


೧೨೭. 


೧೨೮. 


೧೨೯. 


೧೩೦. 


ಕರ್ನಾಟಕ ಭಾರತಿ 


ಹಿಂಗಮಿರೆ (ಬುದ್ದೆಣ್ಣ) 

ಸಂಃ೧೩, ಸೆಂ: ೧-೨, ಪುಃ ೯೨-೯೯, ಅಗಸ್ಟ-ನವಂಬರ ೮೦ 
ಕುವೆಂಪು ಹಾಸ್ಯ (ವಿಮರ್ಶೆ) 

ಸುಂಕಾಪುರ (ಎಂ. ಎಸ್‌.) | 

ಸಂ: ೧೩, ಸಂ: ೧-೨, ಪು: ೧೭೨-೧೮೦, ಅಗಸ್ಟ-ನವಂಬರ ೮೦ 
ಕೆಲವು ಹೊಸ ಶೂಲಬ್ರಹ್ಮ ಶಿಲ್ಪಗಳು (ಸಂಶೋಧನೆ) 


ರಾಜಶೇಖರಪ್ಪ (ಬಿ) 
ಸಂಃ ೧೪, ಸಂ: ೧-೨, ಪುಃ ೧೨೯-೧೩೯, ಅಗಸ್ಥ ನವಂಬರ ೮೧ 


ಕೆಸರು-ಮೊಸರು (ಕವನ) 

ಶ್ಯಾಮಸುಂದರ (ಕೋಚೆ) 

ಸಂಃ ೧೫, ಸಂಃ ೧-೨, ಪಃ ೧೧೯-೧೨೦, ಅಗಸ್ಟ-ನವಂಬರ ೮೨ 

ಕೆಂಭಾವಿ ರೇವಣಸಿದ್ದೇಶ್ವರ ದೇವಸ್ಥಾನದ ಶಾಸನ (ಶಾಸನ) 

ಪಾಟೀಲ (ಲಿಂಗನಗೌಡ ಗು.) 

ಸಂಃ ೧೯, ಸಂಃ ೪, ಪು: ೫೭-೬೨, ಮೇ ೮೭ 

ಕ್ಸ ತ್ರಿಸ್ತೋಪಾಸನೆ ಮತ್ತು ಸಂಸ್ಥಾರಗಳು : ಜಾನಪದ ನೈಜ್ಞಾ ನಿಕ 
ಭಾಷ್ಯ (ಧರ್ಮತತ A) 

ಮಾಡ್ತ (ನಿಲ್ಯಂ) 

ಸಂ: ೧೫, ಸಂ: ೧-೨, ಪುಃ ೧೨೧-೧೩೬, ಅಗಸ್ಟ-ನವಂಬರ ೮೨ 

ಕೊಕಟಿನೂರು : ಒಂದು ಐತಿಹಾಸಿಕ ಸಮೀಕ್ಷೆ (ಇತಿಹಾಸ) 

ಮಾಳಿ (ವ್ಹಿ. ಎಸ್‌.) 

ಸಂ ೧೯, ಸಂಃ ೪, ಪುಃ ೧೧೨೧೯, ಮೇ ೮೭ 

ಕೊಡಗಿನ ಹಾಲೇರಿ ರಾಜರು ಮತ್ತು ಕನ್ನಡಭಾಷೆ ಬಳಕೆಯ ಪ್ರಯತ್ನ 


ಗಳು (ಇತಿಹಾಸ) 
ಮಾರಿಹಾಳ (ವಿ. ಜಿ.) 


ಸಂ; ೧೨, ಸಂ: ೩, ಪುಃ ೮೦-೯೦, ಜನವರಿ ೮೦ 


ಕೊಲರಿಜ್‌ನ ದೃಷ್ಟಿಯಲ್ಲಿ ಕಮ್ಯಾಜಿನೇಶನ" : (ಕಾವ್ಯಮೂಮಾಂಸೆ) 


ಕೊಟ್ರಶೆಟ್ಟಿ (ಎಂ. ಬಿ) 

ಸಂ: ೧೫, ಸಂ: ೧-೨, ಪುಃ ೭-೧೬, ಅಗಸ್ಟ-ನವಂಬರ ೮೨ 

ಕೊಲ್ಲಾಪುರ  ಶ್ರೀಲಕ್ಸೀಸೇನ ಭಟ್ಟಾರಕ ಜೈನಮಠದ ಹಸ್ತಪ್ರತಿ 
ಭಂಡಾರ (ಹಸ್ತಪ್ರತಿ) 


*ಕರ್ನಾಟಕ ಭಾರತಿ'ಯ ಲೇಖನಸೂಚಿ ೧೫೩ 


೧೩೧. 


೧೩೨. 


೧೩೩. 


೧೩೫, 


೧೩೬. 


೧೩೭. 


೧೩೮, 


೧೩೯. 


ಹಿರೇಮಠ (ಬಿ, ಆರ್‌.) 

ಸಂಃ ೧೧, ಸಂ: ೧, ಪು: ೧೪೪-೧೪೬, ಅಗಸ್ಟ ೭೮ 

ಕೋಗಿಲೆ (ಕವನ) 

ಪಟೇಲ (ಎಚ್‌. ಎಂ.), ರಂಗೇನಹಳ್ಳಿ 

ಸಂಃ ೧೭, ಸಂಃ ೧, ಪುಃ ೧೬೦, ಅಗಸ್ಟ ೮೪ 

ಕೋರ್ಟಿನಲ್ಲಿ (ಕವನ) 

ಕಾಡನಕುಪ್ಪೆ (ಶಿವರಾಮು) 

ಸಂ: ೧೧, ಸಂ: ೪, ಪು: ೪೮೨೪೯, ಮೇ ೭೯ 

ಕೊಚೇನ ಅಭಿವ್ಯಕ್ತಿ ತತ್ತ ತೆ ವಿವೇಚನೆ (ಕಾವ್ಯವೂಮಾಂಸೆ) 

ಕೊಟ್ರ ಶೆಟ್ಟ (ಎಂ, ಬಿ.) 

ಸಂಃ ೧೧, ಸಂ: ೨, ಪು: ೪೪-೫೨, ನವಂಬರ ೭೮ 

ಗಣಕಯಂತ್ರದಲ್ಲಿ ಮುದ್ದಣ ಕವಿ (ಸಂಕೀರ್ಣ) 

ಗುಂಜಾಳ (ಎಸ್‌, ಆರ್‌.) 

ಸಂಃ ೧೧, ಸಂ: ೩, ಪು: ೪೨-೫೦, ಫೆಬ್ರುವರಿ ೭೯ 

ಗದಗ-ಬೆಟಿಗೇರಿ ಶಾಸನಗಳು (ಶಾಸನ) 

ಕೊಪ್ಪ (ಎಸ್‌. ಕೆ) 

ಸಂಃ ೧೨, ಸಂ: ೩, ಪು: ೭-೨೨, ಜನವರಿ ೮೦ 

ಗರಣಿಯ ಬಸವಲಿಂಗ ಕೃತ ತೋಂಟದ ಸಿದ್ಧೆ "ಶ್ವರನ ಪವಾಡದ ತಾರಾವಳಿ 
(ಸಂಪಾದನೆ) 

ಹಿರೇಮಠ (ಬಿ. ಆರ್‌.) 

ಸಂಃ ೧೯, ಸಂ: ೩, ಪು: ೪೪-೫೨, ಜನವರಿ ೮೭ 

ಗಂಡಿನೊಳ್‌ ಭೀಮಸೇನಂ (ವಿಮರ್ಶೆ) 

ವೃಷಭೇಂದ್ರಸ್ವಾಮಿ (ಎಸ್‌. ಎಂ.) 

ಹಾಜಿ ೧೩, ಸಂ: ೩-೪, ಪು: ೮೨-೯೧, ಜನವರಿ-ಮೇ ೮೧ 

ಗಾಳಿಗುದರಿ ; ವಾಡಸ್ಪಿ ಬಿ. ಆರ್‌, (ಪುಸ್ತಕ ವಿಮರ್ಶೆ) 

ಯಕ್ಕುಂಡಿಮಠ (ಬಿ. ವ್ಹಿ.) 

ಸಂ: ೧೯, ಸಂಃ ೪, ಪುಃ ೮೮-೯೧, ಮೇ ೮೭ 

ಗಾಳಿಶಕ್ತಿ (ವಿಜ್ಞಾನ) 


ಜಗದೀಶ (ಬಿ. ಎಸ.) 
ಸಂ ೧೭, ಸಂಃ ೨, ಪು; ೫೬-೬೦, ನವಂಬರ ೮೪ 


೧೫೪ 


೧೪೦. 


೧೪೧. 


೧೪.೨, 


೧೪೩, 


೧೪೪. 


೧೪೫. 


೧೪೬. 


೧೪೭. 


೧೪೮. 


೧೪೯ 


ಕರ್ನಾಟಕ ಭಾರತಿ 


ಗಾಯ್‌ ಡಿ ಮೊಪಾಸಾ (ವಿಮರ್ಶೆ) 

ಸಿಂಪಿ (ವೀರೇಂದ್ರ) 

ಸಂಃ ೧೫, ಸಂ: ೧-೨, ಪುಃ ೩೯-೪೮, ಅಗಸ್ಥ ನವಂಬರ ೮೨ 
ಗ್ರಾಮೀಣ ಪ್ರೌಢ ಮಹಿಳೆಯರಿಗೆ ಶಿಕ್ಷಣ (ಶಿಕ್ಷಣಶಾಸ್ತ್ರ) 
ಲಲಿತಾಂಬ ವೃಷಭೇಂದ್ರ ಸ್ವಾಮಿ | 
ಸಂಃ ೧೪, ಸಂ: ೩-೪ ಪು: ೭೩-೭೯, ಜನವರಿ-ಮೇ ೮೨ 
ಗಾಂಧೀ ಚಿತ್ರ (ಕವನ) 

ಮೂಲಿಮನಿ (ಶಿವಾನಂದ) 

ಸಂಃ ೧೧, ಸಂ: ೨, ಪು: ೮೫, ನವಂಬರ ೭೮ 

“ಗಿರಿಯ ಪರಂಜ್ಯೋತಿ” (ವಿಮರ್ಶೆ) 

ಜವಳಿ (ಬಿ. ಸಿ) 

ಸಂ; ೧೯, ಸಂ: ೨, ಪು: ೧೫೪-೧೬೧, ನವಂಬರ ೮೬ 


ಗೀತೆಯಲ್ಲಿ ಕಾಣುವ ಮಾತೃಪದ ಪದ್ಧತಿ (ಸಮಾಜವಿಜ್ಞಾ ನ) 
ಬೆಂಗೇರಿ (ಎಚ್‌, ಜಿ.) 

ಸಂಃ ೧೧, ಸಂ: ೪, ಪು: ೩೬-೪೧, ಮೇ ೭೯ 
ಗುಂಡಬಸವನನ್ನು ಕುರಿತ ಸ್ವರವಚನಗಳು (ಸಂಪಾದನೆ) 
ಹಿಕೇಮಠ (ಬಿ. ಆರ್‌.) 

ಸಂಃ ೧೯, ಸಂಃ ೨, ಪು: ೧೪೬-೧೫೩, ನವಂಬರ ೮೬ 
ಗೊಮ್ಮಟ : ವರ್ತಮಾನಕ್ಕೂ ಸವಾಲು (ಕವನ) 

ಹಿಂಗಮಿರೆ (ಬುದ್ದಣ್ಣ) 

ಸಂ: ೧೩, ಸಂ: ೩-೪, ಪು: ೬೦-೬೧, ಜನವರಿ-ಮೇ ೮೧ 
ಗೊಮ್ಮಟಿ ಮತ್ತು ದಿಗಂಬರತ್ವ (ಕವನ) 

ಮಹೀಶವಾಡಿ (ಬಿ. ಬಿ.) 

ಸಂಃ ೧೩, ಸಂ: ೩-೪, ಪುಃ ೪೭-೫೧, ಜನವರಿ-ಮೇೇ ೮೧ 
ಗೊಮ್ಮಟೇಶ (ಕವನ) 

ಇಮ್ರಾಪೂರ (ಸೋಮಶೇಖರ) 

ಸಂ: ೧೩, ಸಂಃ ೩-೪, ಪುಃ ೫೮-೫೯, ಜನವರಿ-ಮೇ ೮೧ 
ಗೋವಿಂದ ಪೈಗಳ ಇತರ ಸಂಶೋಧನೆ (ನಿಮರ್ಶೆ) 

ರಾಜೂರು (ವೀರಣ್ಣ) 

ಸಂಃ ೧೬, ಸಂ: ೩-೪, ಪು; ೧೦೪-೧೧೮, ಜನನರಿ-ಮೇ ೮೪ 


'ಕರ್ನಾಟಕ ಭಾರತಿ'ಯ ಲೇಖನಸೂಚಿ 


೧೫೦, 


೧೫೧. 


೧೫೨. 


೧೫೩. 


೧೫೪. 


೧೫೫. 


೧೫೬, 


೧೫೭. 


೧೫೮, 


೧೫೫ 

ಗೋವಿಂದ ಪೈಗಳ ಇತಿಹಾಸ ಸಂಶೋಧನೆ (ವಿಮರ್ಶೆ) 

ವೆಂಕಟಾಚಲಶಾಸ್ತ್ರಿ (ಬ. ವಿ.) 

ಸಂಃ ೧೬, ಸಂ: ೩-೪, ಪುಃ ೮೨-೧೦೩, ಜನವರಿ-ಮೇ ೮೪ 

ಗೋವಿಂದ ಪೈಯವರ ನಾಟಕಗಳು (ವಿಮರ್ಶೆ) 

ಭಟ್ಟಿ (ಲಕ್ಷ್ಮೀ ನಾರಾಯಣ) 

ಸಂಃ ೧೬, ಸಂ: ೩-೪, ಪು: ೧೯-೩೩, ಜನವರಿ-ಮೇ ೮೪ 

ಗೋವಿಂದ ಪೈಯವರ ಪತ್ರ-ಪ್ರಬಂಧ-ಸಾಹಿತ್ಯ (ವಿಮರ್ಶೆ) 

ಪಾಹೀಲ (ಎಸ್‌. ಪಿ.) 

ಸಂ: ೧೬, ಸಂ: ೩-೪, ಪು: ೩೪-೪೯, ಜನವರಿ-ಮೇ ೮೪ 

ಗೋವಿಂದ ಪೈಯವರ ಸಾಹಿತ್ಯಸಂಶೋಧನೆ (ನಿಮರ್ಶೆ) 

ಮಲ್ಲಾಪುರ (ಬಿ. ವ್ಹಿ ೬) 

ಸಂಃ ೧೬, ಸಂ: ೩-೪, ಪು: ೬೩-೮೧, ಜನವರಿ-ಮೇ ೮೪ 

ಗೋವಿಂದ ಪೈ * ಶತಮಾನದ ಪುಣ್ಯಸ್ಮರಣೆ (ವಿಮರ್ಶೆ) 

ಕೈ (ಕಯ್ಯಾರ ಸಿಳ್ಳು ಣ್ಣ) | 

ಸಂಃ ೧೬, ಸಂ: ೩-೪, ಪು: ೧-೧೮, ಜನವರಿ-ಮೇ ೮೩ 

ಗೋವೆಯ ಕದಂಬ ಮೂರನೇಯ ಗೂವಲದೇವನ ಆಳಿಕೆಯ ಪ್ರಾಚೀನ 
ಶಾಸನ (ಶಾಸನ) 

ಹಿರೇಮಠ (ಬಿ. ಆರ್‌.) 

ಪಾಟೀಲ (ಎಸ್‌, ಪಿ.) 

ವೀರಣ್ಣ (ಕೆ, ಪಿ.) 

ಸಂಃ ೨೦, ಸಂ: ೩, ಪು: ೭೭-೮೭, ಜನವರಿ ೮೮ 

ಘಳಿಗೆವಟ್ಟಿಲು (ಒರೆಗಲ್ಲು) 

ಸಂ: ೧೧, ಸೂ: ೩, ಪು: ೧೫೦-೧೫೨, ಫೆಬ್ರುವರಿ ೭೯ 

ಚಕ್ರವರ್ತಿ ಭುವನನೈ ಕಮಲ್ಲದೇವನ ಬೆಳವಡಿ ಶಾಸನ (ಶಾಸನ) 

ಗುರವ (ಆರ್‌. ಎನ್‌.) 

ಸಂ: ೧೧, ಸಂ: ೪, ಪು: ೨೯-೩೫, ಮೇ ೭೯ 


ಚೆನ್ನಬಸನೇಶ್ವರರ "ಶೂನ್ಯಮಂತ್ರಗೋಪ್ಯ' (ಓರೆಗಲ್ಲು-ಸಾಹಿತ್ಯಚಂತ್ರೆ) 


೧೫೯. 


೧೬೦. 


೧೬೧. 


೧೬.೨, 


೧೬೩. 


೧೬೪. 


೧೬೫. 


೧೬೬. 


೧೬೭. 


ಕರ್ನಾಟಕ ಭಾರತಿ 


ರಾಜೂರ (ವೀರಣ್ಣ) 
ಸಂಃ ೧೧, ಸಂಃ ೪, ಪುಃ ೧೪೦-೧೪೩, ಮೇ ೭೯ 
ಚಲಡೊಳ್‌ ದುರ್ಯೋಧನಂ (ವಿಮರ್ಶೆ) 
ಹಿಂಗಮಿರೆ (ಬುದ್ದಣ್ಣ) 
ಸಂ: ೧೩, ಸಂಃ ೩-೪ ಪು: ೬೬-೭೩, ಜನವರಿ-ಮೇ ೮೧ 
ಚಾಸವಿದ್ಯಾ ಬಲಡೊಳ್‌ ಕುಂಭೋದೈವಂ (ವಿಮರ್ಶೆ) 
ಮಲ್ಲಾಪುರ (ಬಿ. ವ್ಹಿ.) 
ಸಂಃ ೧೩, ಸಂ: ೩-೪, ಪು: ೧೦೧-೧೧೩, ಜನವರಿ-ಮೇ ೮೧ 
ಚಾವುಂಡರಾಯನ ಧಾರ್ಮಿಕ ಸಾಧನೆ (ಇತಿಹಾಸ) 
ಮಹೀಶವಾಡಿ (ಬಿ. ಬಿ.) 
ಸಂಃ ೧೩, ಸಂ: ೩-೪, ಪು: ೩೩-೩೮, ಜನವರಿ-ಮೇ ೮೧ 
ಚಾವುಂಡರಾಯಿನ ರಾಜಕೀಯ ಸಾಧನೆ (ಇತಿಹಾಸ) 
ಶಿರೂರ (ಬಿ. ವ್ಲಿ.) 

ಲು 
ಸಂ: ೧೩, ಸಂ: ೩-೪, ಪು: ೩೯-೪೬, ಜನವರಿ-ಮೇ ೮೧ 
ಚಿತ್ರಾಂಗದೆಯ ಕನಸುಗಳು-ಒಂದು ವಿಶ್ಲೇಷಣೆ (ವಿಮರ್ಶೆ) 
ಇಕ್ಬಾಲ (ಎಂ) 
ಸಂಃ ೧೮, ಸಂ: ೪, ಪುಃ ೩೧-೩೮, ಮೇ ೮೬ 
ಚಿರಂತನ ಪ್ರೀತಿ (ಕವನ-ಅನುವಾದ) 
ಹಿಂಗಮಿರೆ (ಬುದ್ದಣ್ಣ) 
ಸಂಃ ೧೯, ಸಂಃ ೨, ಪುಃ ೧೦೯-೧೧೩, ನವಂಬರ ೮೬ 
ಚೇತನ-ಸಂ. ಕೆ. ವಿರೂಪಾಕ್ಷಗೌಡ (ಪುಸ್ತಕ ವಿಮರ್ಶೆ) 
ಸಂ: ೧೧, ಸಂ: ೨, ಪು: ೧೮೨-೧೮೩, ನವಂಬರ ೭೮ 
ಚೋಳನಾಯಕರು (ಸಮಾಜನಿಜ್ಞಾ ನ) 
ಕುಳ್ಳಿ (ಜಯನಂತ) 
ಸಂಃ ೧೪, ಸಂಃ ೧-೨, ಪು: ೫೬-೬೬, ಅಗಸ್ಟೃ-ನವಂಬರ ಆಗಿ 
ಜಡಭರತರ ನಾಟಕಗಳು (ವಿಮರ್ಶೆ) 
ಸಬರದ (ಬಸವರಾಜ) 
ಸಂ: ೧೯, ಸಂ: ೩, ಪುಃ ೨೭-೩೭, ಜನವರಿ ೮೭ 


“ಕರ್ನಾಟಕ ಭಾರತಿ'ಯ ಲೇಖನಸೂಚ ೧೫೬ 


೧೬೮. 


೧೬೯. 


೧೭೦. 


೧೭೧. 


೧೭.೨, 


೧೭೩, 


೧೭೪. 


೧೭೫. 


೧೭೬, 


೧೭೭. 


ಜನಪದ ಕಲೆಗಳು ಮತ್ತು ಶರಣರು (ಜಾನಪದ) 

ಹಕಾರಿ (ದೇವೇಂದ್ರಕುಮಾರ) 

ಸಂಃ ೧೪, ಸಂಃ ೧-೨, ಪು: ೬೭-೮೩, ಅಗಸ ನವಂಬರ ೮೧ 

ಜನಪದ ಕವಿಚರಿತೆ (ಜಾನಪದ) 

ಲಕ್ಕೆ (ಎಂ. ಎಸ್‌.) 

ಸಂಃ ೧೧, ಸಂಃ ೨, ಪು: ೫೭-೬೭, ನವಂಬರ ೭೮ 

ಜನಪದ ಕವಿ ಚರಿತೆ (ಜಾನಪದ) 

ಲಕ್ಕೆ (ಎಂ. ಎಸ್‌.) 

ಸಂಃ ೧೧, ಸಂಃ ೨, ಪು: ೫೩-೬೭, ನವಂಬರ ೭೮ 

ಜನಪದ ಕವಿಚರಿತೆ (ಜಾನಪದ) 

ಲಕ್ಕೆ (ಎಂ. ಎಸ್‌.) 

ಸಂಃ ೧೧, ಸಂಃ ೩, ಪು: ೧೩೫-೧೪೯, ಫೆಬ್ರುವರಿ ೭೯ 

ಜನಪದ ಕವಿಚರಿತೆ (ಜಾನಪದ) 

ಲಕ್ಕೆ (ಎಂ, ಎಸ್‌.) 

ಸಂ: ೧೧, ಸಂ: ೪, ಪು: ೫೫-೭೮, ಮೇ ೭೯ 

ಜನಸದ-ತ್ರಿಸದಿಸಾಹಿತ್ಯದಲ್ಲಿ ಮಕ್ಕಳು (ಜಾನಪದ) 

ಹೆಕಾರಿ (ದೇವೇಂದ್ರಕುಮಾರ) 

ಸಂಃ ೧೨, ಸಂ: ೧-೨, ಪು: ೧-೮, ಅಗಸ್ಟೃ-ನವಂಬರ ೭೯ 

ಜನಪದ ಭಾಷಾವಿಜ್ಞ್ವಾ ನ: ಕ್ಷೇತ್ರಕಾರ್ಯ (ಭಾಷಾವಿಜ್ಞಾ ನ) 

ಮಾಡ್ತ (ವಿಲ್ಯಂ) 

ಸಂ: ೧೫, ಸಂ: ೩-೪, ಪು: ೫೦-೬೨, ಜನವರಿ-ಮೇ ೮೩ 

ಜನಪದ ಸಾಹಿತ್ಯದಲ್ಲಿ ಎಲ್ಲಮ್ಮನ ಸಂಪ್ರದಾಯದ ಸುಳುಹುಗಳು 
(ಜಾನಪದ) 

ಪಾಟೀಲ (ಆ. ಎ.) 

ಸಂಃ ೧೪, ಸಂ: ೧-೨, ಪು: ೧೪೪-೧೫೨, ಅಗಸ್ಟ-ನವಂಬರ ೮೧ 

ಜನಸಂಖ್ಯಾ ಫಿಯಂತ್ರಣ (ಕವನ) 

ಮೂಲಿಮನಿ (ಶಿವಾನಂದ) 

ಸಂಃ ೧೫, ಸಂ: ೩-೪, ಪು: ೧೧೬, ಜನವರಿ-ಮೇ ೮೩ 

ಜಪಾನಿನ ನೋ ನಾಟಕಗಳು (ವಿಮರ್ಶೆ) 

ನಾಯ್ಕರ (ಬಸವರಾಜ) 

ಸಂಃ ೨೦, ಸಂಃ ೪, ಪುಃ ೧೮೧-೧೮೯ ಮೇ ೮೮ 


೧೫೮ 


೧೭೮. 


೧೭೯. 


೧೮೦. 


೧೮೧, 


೧೮೨, 


೧೮೩. 


೧೮೪. 


೧೮೫. 


೧೮೬. 


೧೮೭. 


ಕರ್ನಾಟಕ ಭಾರತಿ 


ಜಲಜನಕ ಭವಿಷ್ಯತ್ತಿನ ಇಂಧನ (ವಿಜ್ಞಾ ನ) 

ಮೂರ್ತಿ (ಪಿ.ಎನ್‌.) 

ಸಂಃ ೧೭, ಸಂ: ೨, ಪು: ೪೯-೫೫, ನವಂಬರ ೮೪ 

ಜಲವಿದ್ಯುತ್‌ಶಕ್ತಿ ಸ್ಥಾವರಗಳು (ವಿಜ್ಞಾನ) 

ಕುಲಕರ್ಣಿ (ವ್ವಿ.ಜಿ.) 

ಸಂಃ ೧೭, ಸಂಃ ೨, ಪು: ೩೧-೩೯, ನವಂಬರ ೮೪ 

ಜಾತ್ರೆಗಳು ಮತ್ತು ಕಲೆ (ಜಾನಪದ) 

ಹಕಾರಿ (ದೇವೇಂದ್ರಕುಮಾರ) 

ಸಂ: ೧೭, ಸಂ: ೩, ಪುಃ ೮೨-೯೭, ಜನವರಿ ೮೫ 

ಜಾನಪದದಲ್ಲಿ ಕ್ಷೇತ್ರಕಾರ್ಯಃ ಕೆಲವು ವಿಚಾರಗಳು (ಜಾನಪದ) 

ಸತ್ಯನಾಥ (ಟ್ಲಎಸ್‌.) 

ಸಂ: ೧೧, ಸಂ: ೨, ಪುಃ ೫೧-೭೨, ಫೆಬ್ರವರಿ ೭೯ 

ಜಾನಪದ ಸಾಹಿತ್ಯದಲ್ಲಿ ಮಗನ ಪ್ರಲಾಪ (ಜಾನಪದ) 

ಪಾಟೀಲ (ಸದಾನಂದ) 

ಸಂ: ೧೮, ಸಂಃ ೪, ಪು: ೧೧೭-೧೨೦, ಮೇ ೮೬ 

ಜಾನಪದ ಸಾಹಿತ್ಯಸಂಪಾದನೆ (ಜಾನಪದ) 

ಕಲಬುರ್ಗಿ (ಎಂ,ಎಂ.) 

ಸಂ: ೧೧, ಸಂಃ ೨, ಪುಃ ೯೨-೧೧೯, ನವಂಬರ ೭೮ 

ಜಿನಸೇನ ಮತ್ತು ಪಂಪ; ಆಕರ-ಸಿ ್ರೀಕಾರ-ಸಾಧನೆಗಳ ಸಮಸ್ಯೆಗಳು 

(ಸಾಹಿತ್ಯಚರಿತ್ರೆ) 

ವೃಷಭೇಂದ್ರ ಸ್ವಾಮಿ (ಎಸ್‌,ಎಂ.) 

ಸಂಃ ೧೮, ಸಂ: ೧, ಪು: ೧-೧೨, ಅಗಸ್ಟ ೮೫ 

ಜೀವನಚಿತ್ರಗಳು-ವಿದ್ಯಾಧೀಶ ಉಪಾಧ್ಯೆ ಹಾಗೂ ಎಸ್‌.ಆರ್‌, ಹೆಗಡೆ 
(ಪುಸ್ತಕ ವಿಮರ್ಶೆ) 

ಮಧು ವೇಕಾರೆಡ್ಡಿ 

ಸಂಃ ೧೯, ಸಂ: ೩, ಪುಃ ೨೨೩-೨೨೬, ಜನೆವರಿ ೮೭ 

ಜೈವಿಕ ಅನಿಲಶಕ್ತಿ (ವಿಜ್ಞಾನ) 

ಸೇತುರಾಮ (ಎಂ.ಎ) 

ಸಂಃ ೧೭, ಸಂ: ೨, ಪು: ೪೬-೪೮, ನವಂಬರ ೮೪ 

ಜೋಸೆಫ್‌ ಕಾನ್ರಾಡನ ಕಾದಂಬರಿ: ವಿಕ್ಟರಿ (ವಿಮರ್ಶೆ) 

ನಾಯ್ಕರ (ಬಸವರಾಜ) 


"ಕರ್ನಾಟಕ ಭಾರತಿ'ಯ ಲೇಖನಸೂಚಿ 


೧೮೮. 


೧೮೯. 


೧೯೦. 


೧೯೧. 


೧೯.೨. 


೧೯೩. 


೧೯೪, 


೧೯೫. 


೧೯೬. 


೧೫೯ 


ಸಂಃ ೧೭, ಸಂಃ ೩, ಪುಃ ೧೬೨೨೫, ಜನೆವರಿ ೮೫ 
ಜಂಗಮತತ್ವಃ ಒಂದು ಅಧ್ಯಯನ (ಧರ್ಮ ತತ್ವ) 
ಜವಳಿ (ಬಿ ಸಿ.) 
ಸಂಃ ೧೭, ಸಂಃ ೩, ಪು: ೬೨೨೮೧, ಜನವರಿ ೮೫ 
ಜಂಬಾನಿಯ ಒಂದು ಹೊಸವೀರಗಲ್ಲು: ಶಾಸನ ಶೋಧನೆ (ಶಾಸನ) 
ರಘುನಾಥ ಭಟ್‌ (ಎಚ್‌.ಆರ್‌) 
ಸಂ: ೨೦, ಸಂ: ೪, ಪು: ೧೫೩-೧೫೮, ಮೇ ೮೮ 
ಬಿ.ಎಸ್‌. ಎಲಿಯಟ್‌ನ ವ್ಯಕ್ತಿನಿರಪೇಕ್ಸ ಸಿದ್ಧಾಂತ (ಕಾವ್ಯಮೀಮಾಂಸೆ) 
ಕೊಟ್ಟ ಶೆಟ್ಟ (ಎಂ.ಬಿ.) 
ಸಂ: ೧೨, ಸಂ: ೪, ಪು: ೧-೮, ಮೇ ೮೦ 
ಡಾ|| ಅಂಬೇಡ್ಕರ ಮತ್ತು ಬೌದ್ಧಧರ್ಮ (ಧರ್ಮ ತತ್ವ) 
ಅಭಿಶಂಕರ (ಕೆ) 
ಸಂ: ೧೯, ಸಂ: ೩, ಪು: ೮೦-೧೦೧, ಜನವರಿ ೮೭ 
ಡಾ|| ಡಿ.ವಿ.ಜಿ. ಅವರ "ಜೀವನ ದೈಷ್ಟ್ರಿ' (ವಿಮರ್ಶೆ) 
ರಾಚಪ್ಪ (ಆರ್‌) 
ಸಂ: ೨೦, ಸಂ: ೩, ಪು: ೧-೧೨, ಜನವರಿ ೮೮ 
ಡಾ|| ದಿನಕರ ದೇಸಾಯಿ ಅವರ ಮಕ್ಕಳ ಪದಗಳು: ಒಂದು ಸನಕ್ಷೆ 
(ಸಂಕೀರ್ಣ) 
ಕಾಯ್ಕಿಣಿ (ಗೌರೀಶ) 
ಸಂಃ ೧೨, ಸಂ: ೧-೨, ಪುಃ ೮೪-೧೦೯, ಅಗಸ $-ನವಂಬರ ೭೯ 
ಡಾ|| ಹಿರೀಮಲ್ಲೂರ ಈಶ್ವರನ್‌ ಅವರ “ಲಿಂಗಾಯತ ಧರ್ಮ, ಸಂಸ್ಕೃತಿ 
ಮತ್ತು ಸಮಾಜ” (ಕೃತಿನಿಮರ್ಶೆ) 
ಕೊಟ್ರಶೆಟ್ಟಿ (ಎಂ.ಬಿ.) 
ಸಂಃ ೧೪, ಸಂ: ೨-೪, ಪು: ೧೧೭-೧೨೧, ಜನವರಿ-ಮೇ ೮೨ 
ತದ್ಧಿ ತ-ಶಾತ್ಸ ಮ್ಯ ಶಬ್ದಗಳಲ್ಲಿ ಪ್ರಥಮ ಸ ಎರಾದೇಶ:; ಒಂದು ಆನ್ವಯಿಕ 
ವಿಶ್ಲೇಷಣೆ (ವ್ಯಾಕರಣ) 
ಮು 
ಅನ್ಸನ್‌ (ಕೆ) 
ಸಂಃ ೧೭, ಸಂ: ೩, ಪು: ೧೬೨-೧೬೫, ಜನವರಿ ೮೫ 
ತಮಿಳು ಸಾಹಿತ್ಯದಲ್ಲಿ ಬಸವಪುರಾಣ (ಸಾಹಿತ್ಯಚರಿತ್ರೆ) 
ಕುಲಕರ್ಣಿ (ಹಿ.ನಿ.) 


೧೬೦ 


೧೯೭. 


೧೯೮. 


೧೯೯. 


೨೦೦ 


೨೦೧. 


೨೦.೨. 


೨೦೩, 


೨೦೪. 


೨೦೬, 


ಕರ್ನಾಟಕ ಭಾರತಿ 


ಸಂಃ ೧೫, ಸಂಃ ೧-೨, ಪು: ೩೩-೩೮, ಅಗಸ ನವಂಬರ ೮೨ 
ತಂತ್ರದ ಮೂಲಕ ಅನುಭವ ಶೋಧನೆ (ವಿಮರ್ಶೆ) 

ನಾಯ್ಕರ (ಬಸವರಾಜ) 

ಸಂ: ೧೭, ಸಂ: ೧, ಪುಃ ೨೪-೩೧, ಅಗಸ್ಟ ೮೪ 

ತಾಳಿಕೋಟ ದ್ಯಾಮವ್ವ (ಜಾನಪದ) 

ಮಾಲಗತ್ತಿ (ಅರವಿಂದ) 

ಸಂಃ ೧೨, ಸಂಸ ೪, ಪು: ೮೩-೮೬; ಮೇ ೮೦ 
ತಿರುನೀಲಕಂಠಯ್ಯನ ಚರಿತ್ರೆ (ಸಂಪಾದನೆ) 

ರಾಜೂರ (ವೀರಣ್ಣ) 

ಸೆಂ: ೨೦, ಸಂ: ೩, ಪು: ೫೮-೭೦, ಜನವರಿ ೮೮ 
ತ್ರಿಭುವನತಾತನ ಪಗಲ್ವೋಳ ರಗಳೆ (ಸಂಪಾದನೆ) 

ಶಿವಣ್ಣ (ಎಸ್‌) 

ಸಂ: ೧೮, ಸೆಂ: ೨-೩, ಪು: ೯೧-೯೭, ನವಂಬರ ೮೮-ಜನವರಿ ೮೬ 
ತುಮಕೂರ ಜಿಲ್ಲೆಯ ಶಾಸನಗಳು: ಒಂದು ಅಧ್ಯಯನ (ಶಾಸನ) 
ಶಿವತಾರಕ (ಕೆ.ಬಿ.) 

ಸಂ: ೧೮, ಸಂಃ ೪, ಪು: ೯೦-೯೨, ಮೇ ೮೬ 

ತುಳುವಿನ ಎರಡು ಕಾದಂಬರಿಗಳು: ಒಂದು ಅಧ್ಯಯನ (ವಿಮರ್ಶೆ) 
ಹರಿಕೃಷ್ಣ (ಭರಣ್ಯ) 

ಸಂಃ ೨೦, ಸಂ: ೪, ಪು: ೧೦೫-೧೨೬, ಮೇ ೮೮ 

ತೆಲುಗಿನಲ್ಲಿ ಸಹಾಯಕ ಕ್ರಿಯಾಪದಗಳು (ವ್ಯಾಕರಣ) 

ಕಿಲಾರಿ (ಎನ”.ಪಿ,) 

ಸಂ: ೧೫, ಸಂಃ ೩-೪-ಪು: ೭೭-೮೭, ಜನವರಿ-ಮೇ ೮೩ 
ತೋಟಸಟ ಸಃ ಕನ್ನಡ ವೃತ್ತಿಪದಕೋಶ-೨ (ಜಾನಪದ) 
ಶಿವಾನಂದ (ವಿ) 

ಸಂಪುಟ: ೧೧, ಸಂ: ೧, ಪು: ೯೦-೧೦೯, ಅಗಸ್ಟ ೭೯ 
ದಕ್ಕುಂದಲೆ-ಒಂದು ಅರ್ಥ ವಿವೇಚನೆ (ಒರೆಗಲ್ಲು-ಸಂಶೋಧನೆ) 
ಸುಬ್ಬಕೃಷ್ಣ (ಆರ್‌) 

ಸಂಃ ೧೨, ಸಂ: ೩, ಪು: ೧೨೫-೧೨೬, ಜನವರಿ ೮೦ 

ದಲಿತ ಸಾಹಿತ್ಯ : ನಿಂತ ಬದುಕಿಗೊಂದು ಹೊಸಸೆಲೆ (ವಿಮರ್ಶೆ) 
ಕಟ್ಟೀಮನಿ (ತೇಜಸ್ವಿ) 

ಸಂ: ೧೮, ಸಂ: ೨-೩, ಪು: ೧೯-೩೭, ನವಂಬರ ೮೫-ಜನವರಿ ೮೬ 


"ಕರ್ನಾಟಕ ಭಾರತಿ'ಯ ಲೇಖನಸೂಚಿ ೧೬೧ 


೨೦೭, 


೨೦೮. 


೨೦೯. 


೨೧೦. 


ವಗ. 


೨೧.೨. 


೨೧೩. 


೨೧೪. 


ದಸ್ತ್ರಯೇವಸ್ಕಿಯ ಮೇರುಕೃತಿ: ದಕ್ರೈಂ ಆಂಡ ಪನಿಶ್‌ಮೆಂಟ್‌ 


(ವಿಮರ್ಶೆ 
ನಾಯ್ಕರ (ಬಸವರಾಜ) 


ಸಂಃ ೨೦, ಸಂ: ೪, ಪು: ೮೧-೯೦, ಮೇ ೮೮ 
"ದಾರಿ ಯಾವುದಯ್ಯಾ ವೈಕುಂಠಕೆ' ನಾಟಕಃ ಒಂದು ವಿಶ್ಲೇಷಣೆ 
(ವಿಮರ್ಶೆ) 

ದಿಬ್ಬದ (ಶಾಂತಿನಾಥ) 

ಸಂಃ ೧೫, ಸಂ: ೧-೨, ಪು; ೧೦೧-೧೧೩, ಅಗಸ್ಟೃ-ನವಂಬರ ೮೨ 

ದಿಗಂಬರ ಸಾಧು (ಧರ್ಮ ತತ್ತ) 

ಮಹೀಶವಾಡಿ (ಬಿ.ಬಿ.) 

ಸಂ: ೧೪, ಸಂಃ ೧.೨, ಪು: ೧೪೦-೧೪೧, ಅಗಸ ನವಂಬರ ೮೧ 

ದಿವ್ಯಪದ್ಧತಿ ಮತ್ತು ವೀರಶೈವ ಪುರಾಣಗಳಲ್ಲಿ ದಿವ್ಯದ ಕಥೆಗಳು 
(ಧರ್ಮ ತತ್ವ) 

ಪೂಜಾರ (ವ್ಹಿ.ಜಿ.) 

ಸಂ: ೨೦, ಸಂ: ೨, ಪುಃ ೨೭-೩೬, ನವಂಬರ ೮೭ 

ದುರ್ಗಸಿಂಹನ ಪಂಚತಂತ್ರದ ಪಾಠಪರಿಷ್ಠರಣ (ಗ್ರಂಥಸಂಪಾದನೆ) 

ಐತಾಳ (ಚಂದ್ರಶೇಖರ ಗುಂಡ್ಮಿ) 

ಸಂಃ ೧೧, ಸಂಃ ೨, ಪು: ೧-೧೨, ನವಂಬರ ೭೮ 

ಡೀವಚಂದ್ರನ "ಭಕ್ತಿ ಸಾರ ಶತಕತ್ರಯ' (ಒರೆಗಲ್ಲು-ಸಂಶೋಧನೆ) 

ಶಿವಣ್ಣ (ಎಸ್‌) 

9 

ಸಂಃ ೧೧, ಸಂ: ೩, ಪು: ೧೫೨-೧೫೪, ಫೆಬ್ರವರಿ ೭೯ 

ಡೇವಕೆಂಬ ಸರ್ವಶಕ್ತನ ದಿ ಲಾಸ್ಟ ಟಿಸಾ ಮೆಂಟ್‌ (ಕವನ) 

ಕಮ್ಮಾರ (ಈಶ್ವರ) 

ಸಂ: ೧೨, ಸಂ: ೩, ಪುಃ ೯೩-೯೭, ಜನವರಿ ೮೦ 

ಜೀವಾಲಯ ಸಂಕೇಶಾರ್ಥ ಮತ್ತು ದಕ್ಷಿಣದ ದೇವಾಲಯಗಳು (ಇತಿಹಾಸ) 

ಅಯ್ಯರ (ಸೂರ್ಯನಾರಾಯಣ ಎಸ್‌.) 

ಸಂ: ೧೨, ಸಂ: ೪, ಪು: ೯೩-೯೮, ಮೇ ೮೦ 

ದೈವೀ ಆರಾಧನೆಗೆ ಸಂಬಂಧಿಸಿದ ಕೆಲವು ಜನಸದ ಆಚರಣೆಗಳು (ಜಾನಪದ) 

ಸಿದ್ಧಲಿಂಗಪ್ಪ (ಎಚ್‌.ಎಸ್‌) 

ಸಂ: ೧೧, ಸಂ: ೧, ಪು: ೩೮-೪೮, ಅಗಸ್ಟ ೭೮ 


೧೬೨ 


೨೧೮. 


೨೧೯. 


೨೨೦, 


೨೨೧. 


೨೨೨. 


೨.೨೩, 


೨೨೪. 


೨.೨೫ 


“ಕರ್ನಾಟಕ ಭಾರತಿ 


ಧರ್ಮದ ಸ್ವರೂಪ ಲಕ್ಷಣಗಳು (ಧರ್ಮ ತತ್ವ) 

ಕಿವಕೆಂಡ್‌ ಫಾದರ ಸಿ.ಸಿ.ಎ ಪೈ (ಎಸ್‌.ಜೆ) 

ಸಂಃ ೨೦, ಸಂ: ೧, ಪು: ೧-೨೦, ಅಗಸ್ಟ ೮೭ 

"ಧ್ವನಿ? ಸಂಃ ಎಸ್‌.ಪಿ, ಪಾಟೀಲ (ಪುಸ್ತಕ ವಿಮರ್ಶೆ) 
ಹೆಗಡೆ (ಜಿ.ಎಂ,) 

ಸಂಃ ೧೫, ಸಂ: ೧-೨, ಪು: ೧೩೭-೧೩೮, ಅಗಸ ನವಂಬರ ೮೨ 
ಧೃತಿ (ಕವನ) 

ದೊಡ್ಡರಂಗೇಗೌಡ 

ಸಂಃ ೧೨, ಸಂ: ೪, ಪು: ೧೪೩-೧೪೪, ಮೇ ೮೦ 
ಧಾರ್ಮಿಕ ಪರಿಸರದಲ್ಲಿ ಕವಿ ರನ್ನ (ವಿಮರ್ಶೆ) 

ಪಾಟೀಲ' (ಎಸ್‌. ಪಿ) 

ಸಂಃ ೧೩, ಸಂ? ೩-೪; ಪು: ೨೦-೩೨, ಜನವರಿ-ಮೇೇ೮೧ 


"ನನಗೆ ಬೇಕು-ಗೊಮ್ಮಟ (ಕವನ) 


ಹೆಗಡೆ (ಶ್ರೀಪಾದ ಕಣ್ಣಿ) 

ಸಂಃ ೧೩, ಸಂ: ೩-೪, ಪುಃ ೬೪-೬೫, ಜನವರಿ-ಮೇೇ೮ಗ೧ 
ನನ್ನಿಯೊಳಿನತನಯಂ (ವಿಮರ್ಶೆ) 

ಕಲಬುರ್ಗಿ (ಎಂ.ಎಂ) 

ಸಂ: ೧೩, ಸಂ: ೩-೪, ಪುಃ ೬೪-೮೧; ಜನವರಿ-ಮೇ ೮೧ 

ನಮ್ಮ ದೇಶದಲ್ಲಿ ಶಕ್ತಿಯ ಬಳೆಕೆ"ಮತ್ತು ಆರ್ಥಿಕ ಅಭಿವೃದ್ಧಿ (ವಿಜ್ಞಾನ) 
ಕೊಡ್ಲಿ (ಎಂ.ಸಿ.) 

ಸಂಃ ೧೭, ಸಂ: ೨, ಪುಃ ೬೩-೬೮, "ನವಂಬರ ೮೪ 

ನಮ್ಮ ಮಕ್ಕಳು ಮತ್ತು ಭಾಷೆ (ಭಾಷಾನಿಜ್ಞಾನ) 

ಮಾಡ್ತ (ವಿಲ್ಯಂ) 

ಸಂ: ೧೨, ಸಂಃ ೩, ಪು: ೧-೬ ಜನವರಿ ೮೦ 

ನಯಸೇನ ಕವಿಯ ಇತಿವೃತ್ತ (ಸಾಹಿತ್ಯಚರಿತ್ರೆ) 

ಕೊಟ್ರ ಶೆಟ್ಟಿ (ಎಂ ಬಿ.) 

ಸಂ: ೧೭, ಸಂಃ ೧, ಪುಃ ೧-೮," ಅಗಸ್ಟ ೮೪ 

ನಯಸೇನನ ಕಥನಕಲೆ (ವಿಮರ್ಶೆ) 

ಹಿರೇಮಠ (ಬಿ.ಆರ್‌ ) 

ಸಂ: ೧೮, ಸಂ: ೨-೩, ಪು: ಆ-೧೮, ನವಂಬರ ೭೫-ಜನನರಿ ೮೬ 


"ಕರ್ನಾಟಕ ಭಾರತಿ'ಯ ಲೇಖನಸೂಚಿ ೧೬೩ 


೨.೨೬, 


ಈ - 


೨೩೦. 


ನರೆಯಂಗಲ್ಲು-ಪನ್ನೆರಡು (ಶಾಸನ) 
ಶಿರೂರ (ಬಿ.ವಿ .) 
ಲು 
ಸಂಃ ೧೮, ಸಂ, ೨-೩, ಪು: ೮೪-೯೦, ನವಂಬರ ೮೫-ಜನವರಿ ೮೬ 
ನವಭಾರತ ನಿರ್ಮಾಪಕ: ಶ್ರೀ ಗೋವಿಂದ ಫೈ (ವಿಮರ್ಶೆ) - 
ವೃಷಭೇಂದ್ರಸ್ವಾಮಿ (ಎಸ್‌ ಎಂ.) 
ಸಂ: ೧೫, ಸಂಃ ೩-೪, ಪು: ೭೨೨೭೬, ಜನನರಿ-ಮೇಲ೩ 
ನಿರ್ಧಾರ (ಕವನ) 
ಸಬರದ (ವಿಜಯ ತ್ರೀ) 
ಸಂಃ ೧೧, ಸಂಃ ೨, ಪುಃ ೪೩, ನವಂಬರ ೭೮ 
ನಿಸಾರ್‌ ಅಹಮದ್‌ ಅವರ “ಕುರಿಗಳು ಸಾರ್‌ ಕುರಿಗಳು' ಒಂದು ವಿಶ್ಲೇಷಣೆ 
(ವಿಮರ್ಶೆ) 
ಸೊಂಡೂರು (ಸುಶೀಲಾ) 
ಸಂಃ ೧೨, ಸಂಃ ೪, ಪುಃ ೧೩೬೨೧೪೨, ಮೇ ೮೦ 
ನ್ಯೂಕ್ಲೀಯ ಸಂಯೋಗ ರಿಯಾಕ್ಟರ (ಏಜ್ಞಾನ) 
ನಾಯಿಕ (ಆ೦.ಸಿ.) ಮತ್ತು ದೀಕ್ಷಿತ (ಆಂ",ಎಂ,) 
ಸಂ: ೧೭, ಸಂ: ೨, ಪುಃ ೧೫-೨೪, ನವಂಬರ ೮೪ 
ನೆರಳು (ಕವನ) 
ಹಕಾರಿ (ದೇವೇಂದ್ರಕುಮಾರ) 
ಸಂ: ೧೪, ಸಂ: ೩-೪, ಪುಃ ೮೦-೮೧, ಜನವರಿ-ಮೇ ೮೨ 


(ಮುಂದುವರಿಯುವುದು) 


ಒರೆಗಲ್ಲು : 
ವ ಮಿಯಾ SS ಉ 


ಎರಡು ಅಪ್ರಕಟಿತ ವಚನಗಳು 
ಅಕ್ಕಗಳ ವಚನ : 


ಪೃಥಿ ಯಲ್ಲಿ ಗುರೂಪದೇಶವೆಂಬ ನೇಗಿಲ ಪಿಡಿದು 

ಅಂತಃಕರಣ ಚತುಷ್ಪ ಕಯವೆಂಬ ಪಶುವಂ ಕಟ್ಟ 

ಓಂಕಾರನೆಂಬ ಶಿಣಿಗೋಲಂ ಪಿಡಿದು 

ವ್ರತಕ್ರಿಯನೆಂಬ ಸಾಲನೆತ್ತಿ 

ನಿರಾಶೆಯೆಂಬ ಕುಂಟೆಯಂ ತುಯಿಗಿ 

ದುಷ್ಕರ್ಮಂಗಳೆಂಬ ದುರ್ಮಲರಿಗಳಂ ಕಳಿದು 

ನಾನಾ ಮೂಲದ ಬೇರಂ ಕಿತ್ತು 

ಜ್ಞಾ ನಾಗ್ನಿಯೆಂಬ ಬೆಂಕಿಯಿಂ ಸುಟ್ಟು 

ಈ ಹೊಲನ ಹಸನ ಮಾಡಿ ಬಿತ್ತುವ ಪರ್ಯಾಯನೆಂತೆಂಡೊಡೆ- 


ನಾದ ಬಿಂದು ಕಳೆ ಮೊಳೆ ಹದಬೆಡೆಯನಲೀದು 
ಸ್ಕೂಲವೆಂಬ ದಿಂಡಿಂಗೆ ಶ್ರೀದೀವರೆಂಬ ತಾಳ ನಟ್ಟು 


ಸುಷುಮ್ಮಾನಾಳವೆಂಬ ಕೋವಿಯಂ ಜೋಡಿಸಿ 
ಮೇಲೆ ತ್ರಿಕೂಟಸ್ಥಾನವೆಂಬ ಬಟ್ಟಿ ಯಂ ಬಲಿದು 
ಕುಂಡಲಿಯ ಸರ್ಪನ ಹಗ್ಗವಂ ಬಿಗಿದು 
ಹಂಸನೆಂಬ ಎಕ್ತೆಂ ಕಟ್ಟ 

ಪ್ರಣವವೆಂಬ ಬೀಜವ ಪಶ್ಚಿಮ ಮುಖಕ್ಕೆ ಬಿತ್ತಿ 
ಸಂತೋಷವೆಂಬ ಬೆಳೆಯಂ ಬೆಳೆದು 

ಈ ಬೆಳೆಯ ಕೊಯಿದುಂಬ ಪರ್ಯಾಯವೆಂತೆಂದೊಡೆ 
ಬಾಗುಚಂದನೆಂಬ ಕುಡುಗೋಲಂ ಪಿಡಿದು 
ಜನನದ ನಿಲವಂ ಕೊಯಿದು 

ಮರಣದ ಸೂಡಂ ಕಟ್ಟಿ Ff 

ಆಕಾಶವೆಂಬ ಬಣಬೆಯಂ ಒಟ್ಟಿ 

ಅಹಾ ಿಂಗಯೋಗವೆಂಬ ಜೀವಧನದಿಂದಮೊಕ್ಕಿ 
ಶಾಪತ್ರಯವೆಂಬ ಮೆಟ್ಟನಂ ಮೆಟ್ಟಿಸಿ 

ಪಾಸದ ಕೊಟ್ಟ ತೂಲು 


ತ | ೧೬೫ 


ಪುಣ್ಯದಜರ ಹಮ್ಮನುಳಿಯೆ 
ನಿರ್ಮಲನೆಂಬ ಘನರಾಸಿಯಂ ಮಾಡಿ 
ಚಿತ್ರಗುಪ್ತರೆಂಬ ಶಾನಭೋಗರ ಸಂಪುಟಕ್ಕೆ ಬರಹಂ ಬರಸದೆ 
ವ್ಯವಹಾರಂ ಕದ್ದು 
ನಮ್ಮ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನಲ್ಲಿ 
ಭಾನುಗೆ ಒಂದೆ ಮುಖವಾದ 
ಒಕ್ಳಲಮಗನ ತೋಸಯ್ಯ ನಿಮ್ಮ ಧರ್ಮ 
ಶ್ರೀಶೈಲ ಚೆನ್ನಮಲ್ಲಿಕಾರ್ಜು[ನ] ಪ್ರಭುನೇ.* 
ಚೆನ್ನ ಬಸವಣ್ಣ ನವರ ವಚನ: 
ಕಾಯನೆಂಬ ಭೂಮಿಯ ಮೇಲೆ ಆರಂಬವ ಮಾಡಬಂದ 
ಗೌಡನ ಪರ್ಯಾಯವ ನೋಡಿರಣ್ಣ ? 
ಶಿವಜ್ಞಾನವೆಂಬ ಕೊಡಲಿಗೆ 
ನಿಶ್ಚಿತವೆಂಬ ಕಾವಥಿಕ್ಕಿ 
ಅಷ್ಟ ಕೈದುಡಿಯೆಂಬ ಅಡವಿಯನೆ ಕಡಿದು 
ಕುಟಲ ಕುಹಕವೆಂಬ ಕಿಚ್ಚ ಹತ್ತಿಸಿ ಸುಟ್ಟು 
ಲೋಭತ ವೆಂಬ ಬಟ್ಟೆಯನೆ ಕಟ ಶೈ 
ಶಿವಭಕ್ತರ ನುಡಿಯೆಂಬ ಹಿಂಗಲ್ಲನಿಕ್ಕಿ 
ವೈರಾಗ್ಯವೆಂಬ ಹಡಗಂ ಹತ್ತಿಸಿ 
ದೃಷ್ಟ ಮುಟ್ಟಿ ಯೆಂಬ ನೇಗಿಲಿಗೆ 


ಅವಧಾನವೆಂಬ ಮೇಣಿಯನಳವಡಿಸಿ 
ಜೀವಭಾವವೆಂಬ ಎರಡೆತ್ತುಗಳ ಹೂಡಿ 


ಅಖುಶಹೆಂಬ ಹಗ್ಗವನೆ ಹಿಡಿದು 


ಎಚ ಅಕಿಕೆಯೆಂಬ ಬಾರುಕೋಲ ಶಳೆದುಕೊಂಡು 
ಒತ್ತಿ ನೂಕಿ ಭೂಮಿಯ ಹೆಸನ ಮಾಡಿ ಬಂದ 


ಗೌಡನ ಪರ್ಯಾಯವ ನೋಡಿರಣ್ಣ 
ಅನೀತಿಯೆಂಬ ಗಾಳಿ ಬೀಸಿ 
ವಿಷಯವೆಂಬ ಮಳೆ ಸುರಿದು 
ಹದನಾರದ ಮುಂದೆ 


ಅಲುಹೆಂಬ ಬೀಜವನೆ ಬಿತ್ತಿ 
ಪ್ರಸಾದವೆಂಬ ಗೊಬ್ಬರವನೆ ತಳೆದು 


ಆಚಾರವೆಂಬ ಸಸಿಹುಟ್ಟಿ 
ಪ್ರಪಂಜೆಂಬ ಹಕ್ಕಿ ಬಂದು 


ಅಕರ : [ಓ] ೮೦೧/೧ (೧ನೇ ಗರಿ), ಬೃಹನ್ಮಠ, ಚಿತ್ರದುರ್ಗ, 


೧೬೬ 


ಕರ್ನಾಟಕ ಭಾರ ತಿ 


ಹಕ್ಕಲ ಮಾಡದ ಮುನ್ನ್ನ 

ನೆನಹೆಂಬ ಕವಣೆಯನೆ ತೆಕ್ಕೊಂಡು 

ನಾಲ್ಕು ದಿಕ್ಕಿನಲ್ಲಿ ನಿಂತು 

ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ 
ಓಂ ನಮಃ ಶಿವಾಯಯೆಂದು ಆರ್ಭಟಿಸುತಿರ್ದೆನಯ್ಯ 

ಇಂತು ಈ ಬೆಳಸು ಎನಗೆ ಸಾಧ್ಯವಾಯಿತ್ತು. 
ಉಳಿದವರಿಗಸಾಧ್ಯಕಾಣಾ, ಕೂಡಲ ಚೆನ್ನಸಂಗಮದೇವ.* 


ಸಂ. ಎಸ್‌. ಶಿವಣ್ಣ 


ಸೋದೆಯ ಸದಾಶಿನರಾಯನ "ನಂದೀಶ್ವ ರ ಅಷ್ಟ ಕಗಳು' 
೧ಿ 


ಮತ್ತೇಭವಿಕ್ರೀಡಿತ : 


ವರವನ್ನಿತ್ತು ಸಮಸ್ತ ಭಕ್ತಜನರಂ ಕಾರುಣ್ಯದಿಂ ಪಾಲಿಪೇ 


ಶ್ವ ರ ನೀನೆಂದು ಸುರಾಸುರೇಂದ್ರ ಗಣಗಳ್ಳೊಂಡಾಡಲ್ಲೋ(ಕ)ದೊಳ್‌ | 
ಕರಡೊಲ್ಲೀ ನೆಲೆಗೊಂಡು ಸೋಡಶ ವಿಧಾನಗಳಿಂ ಪೂಜೆಯಂ 

ಮರವೇನಿಲ್ಲದ ರೀತಿಯಿಂ ತೆಗೆದುಕೋ ಶ್ರೀಸೋಡೆ ನಂದೀಶ್ವರಾ ॥೧] 
ನೆನೆನರ್ಮಾನಸ ಪದ್ಮ ಭೃಂಗ ಗಿರಿಜಾವಕ್ತೆ _ಂದು ಭಾನುಪ್ರಿಯಾ 
ಮನುಜರ್ಗುತ್ತಮನಾದ ಕೃಷ್ಣನವತಾರಾರಣ್ಯ ದಾವಾನಲಾ | 

ಮುನಿಸದ್ಭರ್ಹಿ ಕುಲಾಂಬುದಾತ ದನುಜ ದ್ವಾಂಶೌಘ ತೀಕ್ಷ್ಣಾರ್ಕನೆ | 


ಘನ ಭಕ್ತಿಯಂಎನಗಿತ್ತು ಪಾಲಿಸುಮುದಾ ಪ ಸೋದೆ ನಂದೀಶ್ವ ರಾ ||| 
ನಿಗಮ "ವ್ಯಾಕರಣಾಗಮೋಕ್ತಿ ವೀ ಸಶ್ರ್ರಾಕ್ತಂತ್ರತರ್ಕಂಗಳಿಂ 


ಭೃಗು ವಾಸಿಷ್ಠ ಪರಾಶರಂಗಳಿಗೆ ನಿನ್ನಾ ದ್ಯಂತ ಕಣ್ಗಾಣದು | 


ಜಗಡೊಳ್‌ ವಾ ಸ ಸುಭಾಷಿತಾಗಣಿತವಪ್ಪೆ ಶಿ ರ್ಯ ಉಳ್ಳಾತನೆ 


ಮೃಗಹಸ್ತಾ ಬುಜ ರಕ್ಷಿಸೆ ನ್ನ್ನ ದಯದಿಂಶ್ರೀಸೋದಿ ನಂದೀಶ ರಾ ॥೩॥ 
ಗಜ ಚರ್ಮಾಂ್ಬರನಾದಕೂ ಕರದಿ ನೀ ಕಪಾಲಮಂ ಪಿಡ kk 


ಭುಜಗಾಲಂಕೃತನಾದರೂ ತನುನಿನೊಳ್ನೀ ಭಸ್ಮ ಪೂಸಿರ್ದರೂ | 
ಅಜಕಂಜಾಕ್ಸ ಸುರೇಶ ಯೋಗಿಗಳಿಗೂ ನೀ ದೇವನೆಂದುಂ ಸದಾ 
ಸುಜನರ್ಪೇಳ್ವರು ಸರ್ವಲೋಕದೊಳಗೂ ಶ್ರೀಸೋಡೆ ನಂದೀಶ್ವರಾ 9] 
ಜಲವಾಕಾಶವು ತೇಜ ವಾಯಃಧರೆ ಸತ್ಸೂರ್ಯಾಗ್ನಿ ಚಂದ್ರಂಗಳೂ 


ಮಲೆ ಮಂದಾರ ಮಹೇಂದ್ರ ಸಾಗರ ನದಿ ಪ್ರಾಣಾಣುಕಾಷ್ಟಂಗಳೂ | 


ಪುಲಿ ನಾಗೇಂದ್ರ ಮೃಗೇಂದ್ರ ಪಕ್ಷಿ ಪಶುಗಳ್ಹೀಗ್ದ(ಶಕಾಲಂಗಳೂ 
ಕಲೆ ಮುಂತಾದದು ನಿನ್ನ್ನ ರೂಪು ಸಲಹೈ ಶ್ರೀಸೋದೆ ನಂದೀಶ್ವರ |೫| 


ಅಕರ: [ಹ] ೮೦೧/೩ (೨ನೇ ಗರಿ); ಬೃಹ್ಮನಠ, ಚಿತ್ರದುರ್ಗ; 


ಬರೆಗೆಲ್ಲು ೧೬೭ 
ಮದನವ್ಯಾಘ್ರ ಮಖಾಂಕ ಕಾಂತಕ ಪುರಾಪಸ್ಮಾರ ಸಂಹಾರನೆ 

ಇದಿರಾರೀ ಜಗದೊಳ್ಮಹೇಶ ರಜನೀನಾಥಾವತಂಸ ಪ್ರಭೂ | 

ಕದನೋದ್ದಂಡ ಕರೀಂದ್ರವಕ್ತ್ಪಪಿತನೆ ಮಂದಾಕಿನೀಕಾಂತನೆ 

ಪದವಂ ಪೂಜಿಪಗೀವೆ ಮುಕ್ತಿಯನು ಶ್ರೀಸೋಡೆ ನಂದೀಶ ರಾ |೬| 


ಪರವಾದಿಭ ಸಮೂಹೆಕಂಕುಶನೆ ನೀ ದುರ್ವಾದಿಕೋಕಾಬ್ಜನೆ 

ದುರಿತರ್ವ್ಯೂಹೆ ಮಹೀಧರಕ್ಕೆ ಪವಿಯೀ ಮಾಯಾ ವಿನಿರ್ಮಕ್ತನೆ | 
ಪರಮಾಕಾಶದ ಮಧ್ಯದಲ್ಲಿ ತಿಳಿವರ್ಗಾನಂದವೀವಾತನೆ 

ನಿರುತಂ ಎನ್ನನು ಕಾಯೊ ನೀನು ಕೃಪೆಯಿಂ ಶ್ರೀಸೋದೆ ನಂದೀಶ ರ ॥೭॥ 


ಭವವೆಂಬಬ್ಬಿಯ ಮಧ್ಯದಲ್ಲಿ ಬಿಡದೆ ಬಿದ್ದಿಹ ಮರ್ತಂಗಳಂ 
ಶಿವದೀಕ್ಷಾಮಯ ನಾವೆಯಿಂದ ದಡವಂ ಸದ್ಫತ್ತಿಗೊಂಡೈದಿಸಿ | 

ನವಸತೀರ್ತಿ ವಿಲಾಸದಿಂ ವೀರವನೆ ಮಂತ್ರೋಪ ಮಂತ್ರಾತ್ಮನೆ 
ಭುವನೋತ್ತುಂಗ ಗುರು ಪ್ರಚಂಡ ಮಳೆಯಾ ತ್ರೀಸೋದೆ . ನಂದೀಶ ಸರಾ |೮॥| 
ಗುರು ನಂದೀಶ್ವರಃ ಸ್ತೋತ್ರಂ 

ನಿರುತ ಪೇಳ್ವನಾವನು | 

ಪರಮೋತ್ಸಷ್ಟ ಸಾಯುಜ್ಯಂ 

ಕರದೊಳಿಪ್ಪುದಾತಗಂ/ ell 


೨ 


ಈಶಾಧೀಶ್ವರ ಚಂದ್ರಶೇಖರ ಮೃಗಿ ಸ್ಥಾಣೋಗ್ರ ಸರ್ವೆಶ್ವರ 
ದ್ವೇಷ ಕ್ಲೇಶ ಹರಾಗ್ರಗಣ್ಯ ಗಿರೀಶಾ ಶ್ರೀಕಂಠ ಗಂಗಾಧರಾ | 
ಶೇಷಾಭೂಷಿತ ಶೂಲಿ ಮಂಗಳ ಶಿವಾತ್ರೈಗುಣ್ಯ ಗೌರೀಶ್ವರಾ 
ಆಶಾಪಾಲಕ ಪಾಲಿಸೆನ್ಸ್ನ ಗುರುವೆ ಸೋದಾಸು ನಂದೀಶ್ವರಾ |All 


ಭೂತೇಶಾಂಬರ ಕೇಶ ಶಂಭು ಮೃಡನೆ ಖಟ್ವಾಂಗಿ ಸರ್ವೇಶ್ವರಾ 

ಖ್ಯಾತಾನೆಂತ ಮಹೇಶ ಸಾಂಬಶಿವನೆ ಸರ್ವಜ್ಞ ಚರ್ಮಾಂಬರ | 
ದಾತಾದಾಂತ ದಯಾಕರಃ ಸ್ಪೃತಿ ನುತ ಪ್ರಾಣಾತ್ಮ ಕಾಂತಿಕರ 

ಜಾತಾ ಶಂಕರ ಪಾಲಿಸೆನ್ಸ ಗುರುವೆ ಸೋದಾಸು ನಂದೀಶ ರಾ ||೨|| 
ಕಾಮಾರಿ ಪ್ರಣವಾತ್ಮಕ ಪ್ರಭು ವಿಭೂ ಪ್ರಾಜ್ಞ ಪ್ರತಾಪಾಸರಾ 
ಸೋಮಾರ್ಕಗ್ನಿ ನಿಲೋಚನಾಮೃತ ಧವಾ ಪ್ರಾಚೀನ ಪುಣ್ಯಾಕರಾ 
ರಾಮಾರ್ಚಾಕೃತ ಪಾದಪಂಕಜಯುಗಾ ತ್ರೆ ಟ್ರಮೂರ್ತಿವಾಂಛಾ ಪರಾ 
ಪ್ರೇಮಾಧಿಕ್ಯನೆ ಪಾಲಿಸೆನ್ನ ಗುರುವೆ ಸೋದಾಸು ನಂದೀಶ್ವರ 1೩/| 


೧೬೮ ಕರ್ನಾಟಕ ಭಾರತಿ 


ದೆಕ್ಷಾರಿ ತ್ರಿ ಪುರಾಂಥಕಾಂಧಕ ರಿಪೋ ಕೈಲಾಸ ಸನ್ಮಂದಿರಾ 

ಕುಕ್ಸಿಸ್ಥಾಖಿಲ ಲೋಕಪಾಲಕ ನರತಾಂ ಪ್ರಜ್ಞಾನ ಸಂಚಾಕ್ಟರಾ | 
ನಕ್ಷತ್ರಾರಿ ಕರೋಟಿ ಹಾರಯುತನೀ ಓಂಕಾರ ಮಂತ್ರೋತ್ತರಾ 

ರಕ್ಸಿಣ್ಯಾಕರ ಪಾಲಿಸೆನ್ಸ್ನ ಗುರುವೆ ಸೋದಾಸು ನಂದೀಶ್ವರಾ |೪| 


ಏಕಾತ್ಮಾ ಭವರೋಗ ವೈದ್ಯಭವನೆ ಮಾಡೇವ ರುಡ್ರೀಶ್ವರಾ ' 

ನೇಕಬ )ಹ್ಮ ಮುಕುಂದ ಶಕ್ರಪಿತನೆ ಪ ಸಾದ ವಿಶ ೈಂಭರಾ | 

ಸಾಕಾರ ಕೃತಿಶೂನ್ಯ ಭಸ್ಮ ಧವಳಾನಿರ್ಜೀಶ ಪೂರ್ವಾಸರಾ 

ಶೋಕಾನುತ್ತಮ ಪಾಲಿಸೆನ್ಸ್ನ ಗುರುನೆ ಸೋದಾಸು ನಂದೀಶ್ವರಾ |೫| 


ಪಂಚಬ್ರಹ್ಮ ಸಹಸ್ರಲೋಚನ ಜಯಾ ಕ್ಷೇತ್ರಜ್ಞ ವಿಶ್ವೇಶ್ವರಾ 

ಚಂಚಡ್ಡೇವ ನದೀತರಂಗಜನಕಾಡೀಯನ್ಮನೋಗೋಚರಾ | 
ಕಿಂಚಾನೇಕಮನೂಪದೇಶ ವರದಾ ಪ್ರಾಮಾಣ್ಯಲೋಕೋದರಾ 

ಸಿಂಚಿತ್ಪಾಲಕ ಪಾಲಿಸೆನ್ನ್ನ ಗುರುವೆ ಸೋದಾಸು ನಂದೀಶ ರಾ || 


ನಾದಬ್ರಹ್ಮ ಕಲಾಪ ಬಿಂದು ಸಗುಣ ಪ್ರಾಣಾಂಗ ಭೂತೇಶ್ವರಾ 
ಕ್ರೋಧಾಮೋದ ಸಹಸ್ರನಾಮ ಪರಮ ಪ್ರತ್ಯಕ್ಷ ಧರ್ಮೊದ್ಧರಾ | 
ಪಾದಾದ್ಯಂತ ಪವಿತ್ರ ಪಾವನ ಶುಭಾ ಸ್ಥಾ ಎಂತಾತ್ಮದಾನೋತ್ತರಾ 
ನೇದೋತ್ಸಾಹನೆ ಪಾಲಿಸೆನ್ಸ್ನ ಗುರುವೆ ಸೋದಾಸು ನಂದೀಶ್ವರಾ [|| 


ಗಾಯತ್ರೀ ಪತಿ ಸಾಂಬ ಸರ್ವಫಲದಾ ಶೆ ಫ್ರೇಷ್ಮರ್ಥನಾರೀಶ್ರ ರಾ 
ಪ್ರಾಯ ಸ್ವರ್ಣಗಿರೀಂದ) ಧನ್ವ ಮಿರುಪಾ ಶೃಂಗಾರ ಶೋಭಾಧರಾ | 
ಛಾಯಾ ಮಾಯ ಸಹಾಯ ಶತ್ರು ಶಬರಾಜ್ಞ್ಞಾ ನಪ್ರದಾಶ್ರೀಕರಾ 


ಕಾಯಾ ಪಾಲಕ ಪಾಲಿಸೆನ್ನ ದಯದಿಂ ಸೋದಾಸು ನಂದಿಶ್ವರಾ * loll 
— ಸಂ. ಎಸ್‌. ಉಮಾಪತಿ 


5k 


* ಈ ಎರಡೂ ಅಷ್ಟಕಗಳನ್ನು ಚಿತ್ರದುರ್ಗದ ಶ್ರೀ ಮುರಾಘಾಮಠದಲ್ಲಿ ದೊರೆತ ತಾಳಿ 
ಗರಿಕಟ್ಟು ನಂ, ೬೪೬, ಗರಿ ನಂ. ೫೦-೫೦8 ಮತ್ತು ೫೦೫-೫೦%೫8 ದಿಂದ ಪ್ರತಿಮಾಡ 
ಲಾಗಿದೆ. ಸಹಾಯ ಮಾಡಿದ ಶ್ರಿ ವಿಸ್‌. ಶಿವಣ್ಣನವರಿಗೆ ನನ್ನ ವಂದನೆಗಳು. 


ಲೇಖನಸೂಚಿ* 


(ಕರ್ನಾಟಕ ಭಾರತಿ ಸಂಪುಟ ; ೨೪) 


ಅಂಬೇಡಕರರು ಕಂಡಂತೆ-ಬೌದ್ಭ ಧರ್ಮ, ಮಾರ್ಕ್ಸನ ವರ್ಗಹೋರಾಟ ಮತ್ತು 
ಸಾಮಾಜಿಕ ಸಮಾನತೆ. 
-ಇಂಗ್ಲೀಷಮೂಲ ; ಬಿ. ಕೃಷ್ಣ ಮೂರ್ತಿ; 
-ಕನ್ನಡಕ್ಟೆ: ಡಾ. ಎ. ಮುರಿಗೆಪ್ಪ (೨೪-೩) ಪು ೫೦ 
ಅನುವಾದದ ರೂಪರೇಷೆ. 
-ಡಾ.ಎಚ್‌.ಎಂ, ಮಹೇಶ್ವರಯ್ಯ, (೨೪-೪), ಪು. ೭೬ 


ಅವಧೇಶ್ವರಿ: ಒಂದು ವಿಮರ್ಶಾತ್ಮಕ ಅಧ್ಯಯನ. 
ಇಡಾ. ಶಾಲಿನಿ ರಘುನಾಥಭಓ" (೨೪-೧) ಪು. ೯೮ 
ಎಜ್ರಾಫೌಂಡ್‌ ಅವರ ಎರಡು ಕವಿತೆಗಳು (ಕವನ) 
-ಅನುಃ ಡಾ. ಬುದ್ದಣ್ಣ ಹಿಂಗಮಿರೆ (೨೪-೪), ಪು. ೧ 
ಎರಡು ಅಪ್ರಕಟಿತ ವಚನಗಳು (ಒರೆಗಲ್ಲು) 
-ಎಸ್‌. ಶಿವಣ್ಣ (೨೪-೪), ಪು. ೧೬೪ 
ಒರೆಯಾವು ಮತ್ತು ವಾಳಿಯಾವು: ಅರ್ಥವಿವೇಚನೆ 
-ಬಿ. ಆರ್‌. ಹೊಗಾರ (೨೪-೪), ಪು. ೯೨ 
ಔದ್ಯೋಗಿಕ ಕಾರ್ಮಿಕರಿಗಾಗಿ ಜನಸಂಖ್ಯಾ ಶಿಕ್ಷಣ 
-ಡಾ. ಸಿ.ಎಸ್‌. ಹೆಳ್ಳಾಳ (೨೪-೪), ಪು. ೭೧ 
ಕದಂಬ ಕೀರ್ತಿದೇವರಸನ ಮುಗದೂರ ವೀರಗಲ್ಲು ಶಾಸನ 
-ಡಾ. ಶ್ರೀನಿವಾಸ ಪಾಡಿಗಾರ (೨೪-೧) ಪು. ೧೧೮ 
ಕಪ್ಪೊಡಲಿನ ಕೂಗು (ಗ್ರಂಥಾವಲೋಕನ) 
-ಸರ್ವಜಿಶ (೨೪-೧) ಪು. ೧೫೯ 
ಕರ್ನಾಟಕ-ಭಾರತಿಯ ಲೇಖನ ಸೂಚಿ. (ಸಂಪುಟಿ ೧೧ ರಿಂದೆ ೨೦ ರವರೆಗೆ) 
- ಶ್ರೀಮತಿ ಹನುಮಾಕ್ಸಿ ಗೋಗಿ (೨೪-೪),ಪು. ೧೩೯ 
* ಇದ್ಳು "ಕರ್ನಾಟಕ ಭಾರತಿ'ಯ ೨೪ ನೆಯ ಸಂಪುಟದ ಸಂಚಿಕೆ ೧ ರಿಂದ ೪ ರಲ್ಲಿ ಪ್ರಕಟವಾದ 


ಒಟ್ಟು ಲೇಖನಗಳ ಸೂಚಿ, ಲೇಖನಗಳನ್ನು ಅಕಾರಾದಿಯಾಗಿ ಜೋಡಿಸಿ, ಮುಂದೆ ಲೇಖಕರ 
ಹೆಸರು, ಸಂಪುಟ್ಕ ಸಂಚಿಕೆ ಮತ್ತು ಪುಟ ಸಂಖ್ಯೆಯನ್ನು ಕ್ರಮವಾಗಿ ಕೊಡಲಾಗಿದೆ, 


೧೭೦ ಕರ್ನಾಟಕ ಭಾರತಿ 


ಕರ್ನಾಟಕ ಭಾರತಿಯ ಲೇಖನ ಸೂಚಿ (ಸಂಪುಟಃ ೨೪) 
ಡಾ. ವೀರಣ್ಣ ರಾಜೂರ (೨೪-೪), ಪು. ೧೩೯ 
-ಡಾ. ಬಿ.ಆರ್‌. ಹಿರೇಮಠ 


ಕಾರವಾರ ಜಿಲ್ಲೆಯ ಮಾಸ್ತಿಸ್ಮಾರಕಗಳು 
_ಡಾ. ಬಿ.ಎಸ್‌. ಶೇಕೆ (೨೪-೪), ಪು. ೮ 


ಕಿಸಿ (ಒರೆಗಲ್ಲು)-ಪ್ರೊ. ಎಂ.ಜಿ. ವಾರಿ (೨೪-೧) ಪು. ೧೫೨ 
ಕುಮಾರವ್ಯಾಸನ ಕರ್ಣ-ಸಾಂಸ್ಕೃತಿಕ ಅಧ್ಯಯನ (ಗ್ರಂಥಾವಲೋಕನ) 
-ಸರ್ವಜಿಶ (೨೪-೧) ಪು. ೧೫೮ 
ಕಾ ಎಬಜಕ್ಕವ ನ ಕೋಲಸಪದ. (ಸಂಪಾದನೆ) 
-ಡಾ. ಬಿ. ಪಿ. ಪಾಟೀಲ (೨೪-೪), ಪು. ೧೨೮ 


ಗೋಕಾಕ: ಇಂಗ್ಲೀಷ ಬರಹಗಳು-ಪ್ರೊ. ಜಿ.ಬಿ. ಸಜ್ಜನ (೨೪-೨) ಪು, ೧೨೮ 
ಗೋಕಾಕ: ಕಾದಂಬರಿ-ಡಾ. ಜಿ. ಎಂ. ಹೆಗಡೆ (೨೪-೨), ಪು. ೮೪ 
ಗೋಕಾಕ ಜೀವನದ ಪ್ರಮುಖ ಘಟನೆ ಹಾಗೂ ಕೃತಿಗಳು 

-ಡಾ. ಟಿ.ಆರ್‌, ಭಟ್‌ (೨೪-೨) ಪು. ೧೪೪ 


ಗೋಕಾಕ: ನವ್ಯಕಾವ್ಯ-ಡಾ. ಬುದ್ಧಣ್ಣ ಹಿಂಗಮಿರೆ (೨೪-೨) ಪು. ೫೧ 
ಗೋಕಾಕ ನಾಟಕಗಳು: ಒಂದು ಪರಿಚಯ 

-ಪ್ರೊ.ಸಿದ್ಧಲಿಂಗ ಪಟ್ಟಿ ಣಶೆಟ್ಟ್ಟ (೨೪-೨) ಪು, ೯೮ 
ಗೋಕಾಕ: ಪ್ರತಿಭಾಸ ಓರೂಪ- ಶ್ರೀನಿವಾಸ ಕುಲಕರ್ಣಿ (೨೪-೨), ಪು. ೭ 
ಗೋಕಾಕ: ಪ್ರಬಂಧ ಸಾಹಿತ್ಯ-ಪ್ರೊ. ಎಚ್‌.ವ್ಹಿ.ನಾಗೇಶ್‌ (೧೪-೨), ಪು. ೧೧೨ 
ಗೋಕಾಕ: ಬಹುಜ್ಜ ತಾಸ್ತ್ರರೂಪ 

-ಪ್ರೊ.ಕೀರ್ತಿನಾಥಕುರ್ತಕೋಟ (೨೪-೨), ಪು. ೧೭ 
ಗೋಕಾಕ: ವಿಮರ್ಶೆ- ಶ್ರೀಮತಿ ಚಿನ. ಮಂಗಳಾ (೨೪-೨), ಪು. ೭೪ 
ಚೀಲಾಳ ಸಮಯ-ಡಾ. ಎಂ.ಎಂ. ಕಲಬುರ್ಗಿ (೨೪-೪), ಪು. ೨೬ 
ಜಾನಪದ ಹಾಡು ಮತ್ತು ಲಾವಣಿಗಳಲ್ಲಿ ಮುಂಡರಗಿ ಭೀಮರಾಯ 

-ಡಾ ಬಿವಿ. ಶಿರೂರ (೨೪-೩) ಪು. ೧೧೭ 


ಡಾ. ಅಂಬೇಡಕರ: ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನ 

-ಡಾ. ದಯಾನಂದ ಮಾನೆ (೨೪-೩), ಪು. ೬೧ 
ಡಾ. ಅಂಬೇಡಕರ:ಧಾರ್ಮಿಕ-ವಿಚಾರಗಳು 

ಪ್ರೊ. ಎಸ್‌.ಕೆ. ಕಲ್ಲೋಳಿಕರ (೨೪-೩) ಪು. ೨೪ 


ಲೇಖನ ಸೂಚಿ 


ಡಾ. ಅಂಬೇಡಕರಃ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರಗಳು 

-ಡಾ. ಜೋಗನ" ಶಂಕರ (೨೪-೩), ಪು. ೧೦ 
ಡಾ. ಬಿ.ಆರ್‌, ಅಂಬೇಡಕರ ಜೀವನ ಮತ್ತು ಸಾಧನೆ 

-ತ್ರೀಮತಿ ಚಂದ್ರಮಾ ಭೀಮಸೇನರಾವ್‌ (೨೪-೩), ಪು.೨ 
ಡಾ. ವಿನಾಯಕ ಕೃಷ್ಣ ಗೋಕಾಕ 

-ಇಂಗ್ಲೀಷ ಮೂಲ: ಡಾ. ಶಾಂತಿನಾಥ ದೇಸಾಯಿ, 

ಕನ್ನಡಕ್ಕೆ: ಪ್ರೊ. ಸದಾನಂದ ಕನವಳ್ಳಿ (೨೪.೨) ಪು. ೧ 
ದುರ್ಗಸಿಂಹನ ಗುಲಬುರ್ಗಾ ಜಿಲ್ಲೆಯ ನಿಪ್ಪಾಣಿ ಶಾಸನ 

- ಶ್ರೀಮತಿ ಹನುಮಾಕ್ಷಿ ಗೋಗಿ (೨೪.೩), ಪು. ೯೯ 
ದೇವರಾಯ ಇಂಗಳೆ ಅವರ ಸಾಮಾಜಿಕ ವಿಚಾರಗಳು 

-ಪ್ರೊ. ಎಸ್‌.ಕೆ, ಕಲ್ಲೋಳಿಕರ (೨೪-೪) ಪು. ೧೦೭ 
ದ್ವಯಗಳು ಮತ್ತು ತ್ರಯಗಳು: ಒಂದು ಜಿಜ್ಞಾಸೆ 

“ಪ್ರೊ. ಎಚ್‌.ವಿ. ನಾಗೇಶ್‌ (೨೪-೪), ಪು. ೧೭ 
ಧಾರವಾಡ ಜಿಲ್ಲೆಯ ಸಣ್ಣ ಕಥಾಸಾಹಿತ್ಯ: ಒಂದು ಸಮೀಕ್ಷೆ 

-ಪ್ರೊ. ಬಾಳಣ್ಣ ಶೀಗೀಹಳ್ಳಿ (೨೪-೩), ಪು. ೧೨೬ 
ನಿಜಗುರು ಸಿದ್ಧಲಿಂಗ ಅಂಕಿತದ ಒಂದು ಸ್ವರವಚನ (ಒರೆಗಲ್ಲು) 

-ಡಾ. ವೀರಣ್ಣ ರಾಜೂರ (೨೪-೩), ಪು. ೧೬೪ 
"ನೂಲತೋಡಾಗದೆ' ಎಂದರೇನು? (ಒರೆಗಲ್ಲು) 

-ಪ್ರೊ. ಯು. ಶಂಕರನಾರಾಯಣಭಟ್ಟಿ (೨೪-೩) ಪು. ೧೬೧ 
ನ್ಯಾಯವೈಶೇಷಿಕರ ಆಧ್ಯಾತ್ಮತತ್ವ 

-ಡಾ.(ಕುಮಾರಿ)ಎನ್‌.ವಿ. ಕೊಪ್ಪಳ (೨೪-೩) ಪು. ೭೫ 
ಪುನರಾವಲೋಕನ (ಗ್ರಂಥಾವಲೋಕನ) 

-ಜೆ.ಎ. ಹಡಗಲಿ (೨೪-೪), ಪು, ೧೭೬ 
ಪುರಾಣ ಮತ್ತು ಕ್ರೆ 3ಸೃಧರ್ನು (ಜಾನಪದ ವೈಜ್ಞಾ ನಿಕ ಅಧ್ಯಯನ) 

ಇಡಾ. ವಿಲ್ಯಂ ಮಾಡ್ತಾ (೨೪-೧), ಪು. ೩೪ 
ಪ್ರಕ್ತಿಸ್ತ ವಚನಕಾರರು-ಡಾ. ಎಂ.ಎಂ. ಕಲಬುರ್ಗಿ (೨೪-೧), ಪು, ೨೪ 
ಬನವಾಸಿಯ ವಿಷ್ಣು ವಿಗ್ರಹದ ಭಗ್ನಾವಶೇಷ 

-ಡಾ, ಅ, ಸುಂದರ (೨೪-೪), ಪು, ೧೨೩ 


ಬಸವಕಲ್ಯಾಣದಲ್ಲಿ ದೊರೆತ ಕೈವಶಿಲ್ಪಗಳು: ಒಂದು ಅಧ್ಯಯನ 
ಡಾ, ರಮ. ಷಡಕ್ರರಯ್ಯ (೨೪-೩) ಪು. ೧೩೫ 


೧೭೧ 


೧೭೨ ಕರ್ನಾಟಕ ಭಾರತಿ 


ಬಸವ-ಗಾಂಧಿಃ ಡಾ. ಎಸ್‌.ಎಸ್‌, ಕೋತಿನ (೨೪-೧),ಪು. ೧ 
ಬೋಧಿವೃಕ್ಷ (ಕವನ) ಪ್ರೊ. ಅಶೋಕ ನರೋಡೆ (೨೪.೩), ಪು. ೧ 
ಭಾಗವತ ಕವಿಗಳ ವಚನಾಭ್ಯಾಸ-ಪ್ರೊ, ಜಿ.ಎ. ಶಿವಲಿಂಗಯ್ಯ (೨೪-೪) ಪು. ೩ 
ಭಾರತ ಸಿಂಧುರಶ್ಮಿ:ಪ್ರಸ್ತುತೆಯ ದೃಷ್ಟಿಯಿಂದ 

-ಡಾ. ಪ್ರಧಾನಗುರುದತ್ತ (೨೪-೨), ಪು. ೨೯ 
ಮರಾಠಿ ದಲಿತೇತರ ಲೇಖಕರ ದಲಿತ ಸಂವೇದನೆ 
ಮರಾಠಿ ಮೂಲ: ಡಾ. ಬಾಬುರಾವ ಗಾಯಕವಾಡ; 

ಕನ್ನಡಕ್ಕೆ: ಡಾ. ಎಸ್‌.ಪಿ. ಪಾಟೀಲ (೨೪-೧) ಪು. ೧೨೩ 
ಮುಕ್ತಿಮುದ್ರಾಗದ್ಯ (ಸಂಪಾದನೆ)-ಡಾ. ವೀರಣ್ಣ ರಾಜೂರ (೨೪-೧) ಪು. ೧೩೪ 
ಮುದ್ದೂರಿನ (ಸಂಪಿಕೇರಿ) ಎರಡು ಪ್ರಾಚೀನ ಶಿಲ್ಪಗಳು 

_ಶ್ರೀ ಗಣಪತಿ ಗೌಡ ಎಸ್‌. (೨೪-೪), ಪು. ೮೧ 
ರಾಜತಾಂತ್ರಿಕ ಕೈ ನಿಡಿಯಾಗಿ ಪಂಪಭಾರತ 

-ಡಾ. ಶಾಂತಿನಾಥ ದಿಬ್ಬದ (೨೪-೩) ಪು. ೮೯ 
ರಾಜವರ್ಗದವರ ಸ್ವಹಸ್ತಾಕ್ಷರದ ಹಸ್ತಪ್ರತಿಗಳು 

-ಡಾ. ಬಿ.ಆರ್‌, ಹಿರೇಮಠ (೨೪-೩) ಪು. ೮೬ 
ರಾಯಚೂರು ಜಿಲ್ಲೆಯ ಶಾಸನಗಳು: ಒಂದು ಅಧ್ಯಯನ 

-ಶ್ರೀ ಜೆನ್ನಬಸವ ಹಿರೇಮಠ (೨೪-೪), ಪು. ೪೪ 
ವಿಜಾಪುರ ಜಿಲ್ಲೆಯ ಮಕ್ಕಳ ಕಥೆ ಮತ್ತು ಕಾದಂಬರಿ 

-ಗುಂಡಣ್ಣ ಕಲಬುರ್ಗಿ (೨೪-೩), ಪು. ೧೦೭ 
ವೀರಗಲ್ಲು (ಒರೆಗಲ್ಲು)-ಡಾ. ಬಿ.ಎಸ್‌. ಶೇಠೆ (೨೪-೧), ಪು. ೧೫೬ 
ವೃತ್ತಿಸದಕೋಶಗಳ ರಚನಾಕ್ರಮ 

-ಆರ್‌.ವಾಯ್‌. ಕುಲಕರ್ಣಿ (೨೪-೪), ಪು. ೩೫ 
ಶಿಗ್ಗಾವಿಯಲ್ಲಿ ದೊರೆತ ಅಪರೂಪದ ಗಜಲಕ್ಷ್ಮಿ ಶಿಲ್ಪ 

ಡಾ. ರು.ಮ. ಷಡಕ್ಷರಯ್ಯ (೨೪-೪), ಪು. ೯೮ 
ಶಿವರುದ ಸಪ್ಪನವರ ಕವಿತೆಗಳಲ್ಲಿ ಕಾವ್ಯಮೀಮಾಂಸೆ 

-ಡಾ ಜಿ.ಎಂ. ಹೆಗಡೆ (೨೪-೧) ಪು. ೫೬ 
ಸೋದೆ ಸದಾಶಿವರಾಯನ ನಂದೀಶ ರೆ ಅಸ್ಪಕಗಳು (ಒರೆಗಲ್ಲು) 

ಎಸ್‌. ಉಮಾಪತಿ (೨೪-೪), ಪು. ೧೬೭ 
ಸೋದೆಯ ಸದಾಶಿವರಾಯನ ಸ್ವರವಚನಗಳಲ್ಲಿ ಐತಿಹಾಸಿಕ ಸಂಗತಿಗಳು 

-ಡಾ. ಬಿ.ಆರ್‌, ಹಿರೇಮಠ (೨೪-೧) ಪು. ೮೫ 


ಲೇಖನ ಸೂಚಿ ೧೬೩ 


ಸ್ವಾದಿ ಸದಾಶಿವರಾಯನ ರಚನೆಗಳು (ಒರೆಗಲ್ಲು) 

-ತ್ರೀ ಎಸ್‌. ಶಿವಣ್ಣ (೨೪-೩), ಪು. ೧೬೫ 
ಹಂಪೆಯ ವೀರಭದ್ರನ ವಿಗ್ರಹಗಳು 

-ಇಂಗಿ (ಹ ಮೂಲ: ಬಾಲಸುಬ್ರಹ್ಮಣ್ಯ; 

-ಕನ್ನಡಕ್ಕೆ: ಬಿ.ಆರ್‌. ಹೂಗಾರ (೨೪-೧) ಪು. ೧೦೮ 
೧೯೮೫ ರ ಕನ್ನಡ ವಿಮರ್ಶೆ: ಒಂದು ಸಮೀಕ್ಷೆ 

ಸದಾನಂದ ಪಾಟೀಲ (೨೪-೧), ಪು. ೬೫ 


—ವೀರಣ ರಾಜೂರ 
ಸಂಗ್ರಹ "ಬಿಆರ್‌. ಹಿರೇಮಠ 


ಗ್ರಂಥಾನಲೋಕನ 


"ಪುನರಾವಲೋಕನ? (ಲೇಖನಗಳು) : ಎಚ್‌. ವಿ. ನಾಗೇಶ್‌ 
ಪ್ರಕಾಶನ : ಸುಜಾತಾ ಪ್ರಕಾಶನ, ಧಾರವಾಡ-೪, ಪುಟ : ೯೦, ಬೆಲೆ : ೧೫ ರೂ, 
ಮೊದಲ ಮುದ್ರಣ : ೧೯೯೧ 


ಗ್ರಾಮವ್ಯಾಸಂಗ, ಭಾರತದಲ್ಲಿ ಕೈತ ಹೋರಾಟಗಳು, ಭಾರತೀಯ ಗ್ರಾಮ, 
ಗ್ರಾಮಾಂತರ, ಪ್ರಬಂಧ ಪ್ರಪಂಚ-ಹೀಗೆ ಹಲವಾರು ಕೃತಿಗಳನ್ನು ಕನ್ನಡ ಸಾಹಿತ್ಯ 
ಕ್ಷೇತ್ರಕ್ಕೆ ಅರ್ಪಿಸಿದ ಪ್ರೊ. ಎಚ್‌, ವ್ಹಿ. ನಾಗೇಶ್‌ ಅವರು ಇದೀಗ “ಪುನರಾವ 
ಲೋಕನ” ಗ್ರಂಥವನ್ನು ನೀಡಿದ್ದಾರೆ. ಪ್ರಸ್ತುತ ಗ್ರಂಥದಲ್ಲಿ ಒಟ್ಟು ಎಂಟು ಲೇಖನ 
ಗಳನ್ನು ಅಳವಡಿಸಲಾಗಿದೆ, 


“ಮಿರ್ಜಿ ಅಣಾರಾಯರ ಕಥೆಗಳು : ವಿನ್ಯಾಸ ಮತ್ತು ಕಾಳಜಿ” ಎಂಬ 
ಪ್ರಾರಂಭದ ಲೇಖನದಲ್ಲಿ ಗ್ರಾಮೀಣ ಜನತೆಯ ಬದುಕು, ದೇಶಪ್ರೇಮ, ಧರ್ಮ 
ಹಾಗೂ ಆಧ್ಯಾತ್ಮ, ಪ್ರೇಮ-ಪ್ರಣಯ, ಶೋಷಣೆ ಮತ್ತು ಕ್ರೌರ್ಯ ಹಾಗೂ 
ಜಾನಸದೀಯ ಅಂಶ, ಇಂತಹ ವಿಷಯಗಳನ್ನು ಒಳಗೊಂಡ ಮಿರ್ಜಿ ಅಣಾ ರಾಯರ 
ಕಥೆಗಳನ್ನು ಆಯ್ಕೆಮಾಡಿಕೊಂಡು ಅವುಗಳ ಸಂಕ್ಷಿಪ್ತ ಪರಿಚಯ ನೀಡುವದರ ಜೊತೆಗೆ 
ತಮ್ಮನೇ ಆದ ಹೆಲ-ಕೆಲವು ಅಭಿಪಾ )ಯಗಳನ್ನು ವ್ಯಕ್ತ ಪಡಿಸಿದ್ದಾರೆ. 

“ಎನ್ನೆ ಅನರ ಮೂರು ತಲೆಮಾರು-ಸರಿನರ್ತನೆಗಳ ಕಥೆ' ಎಂಬ ಎರಡನೆಯ 
ಲೇಖನ, ಕರ್ಮವೀರದಲ್ಲಿ ಪ್ರಕಟಗೊಂಡ "ಎನ್ಸೈ' ಅವರ “ಮೂರು ತಲೆಮಾರು' 
ಧಾರಾವಾಹಿಯನ್ನು ಕುರಿತು ಹೇಳುತ್ತ ಸಮುದಾಯ ಜೀವನದಲ್ಲಿ ಸಂಪ್ರದಾಯ, 
ಮೂಢನಂಬಿಕೆಗಳು ತಲೆಮಾರಿನಿಂದ ತಲೆಮಾರಿಗೆ ಹೇಗೆ ಪರಿವರ್ತನೆಯಾಗುತ್ತ 
ಹೋಗುತ್ತವೆ ಎಂಬುದನ್ನು ವಿನರಿಸುತ್ತಾರೆ. 


“ಡಾ, ಹಂಪನಾ ಅವರ ವಿ, ಕೃ. ಗೋಕಾಕ' ಎಂಬ ಲೇಖನದಲ್ಲಿ ಗೋಕಾಕರ 
"ಭಾರತಸಿಂಧುರಶ್ಮಿ' ಕೃತಿಗಿಂತ "ಸಮುದ್ರ ಗೀತೆಗಳು' ಕೃತಿಗೆ ಇದ್ದ ಡಾ, ಹಂಪನಾ 
ಅವರ ಅಂತರಂಗದ ಅಭಿಪ್ರಾಯವನ್ನು ಪ್ರೊ. ನಾಗೇಶ ಅವರು ಈ ಗ್ರಂಥದಲ್ಲಿ ಪ್ರಕ 
ಟಿಸಿ ಬಹಿರಂಗಗೊಳಿಸಿದ್ದಾರೆ. ಹಂಪನಾ ಅವರು ವ್ಯಕ್ತ ಸಡಿಸಿದ ಗೋಕಾಕರ ಸಾಹಿ 
ತ್ರಿಕ ವ್ಯಕ್ತಿತ್ವವನ್ನು ಹಾಗೂ ಅವರು ನಾಟಕ ಕ್ಷೇತ್ರಕ್ಕೆ ಸಲ್ಲಿಸಿದ ಹಲವು ನಾಟಕಗಳು 


ಗ್ರೆಂಥಾವಲೋಕನ ೧೬೫ 


ಸೆ ್ರೀಕ್ರಕರ ಗಮನವನ್ನು ಸೆಳೆಯದೇ ಇದು ದನ್ನು ಪೊ. ನಾಗೇಶ ಅವರು ಸಹೈ ದಯರೆ 


ಸ ಸಮಾಜ ವಿಜ್ಞಾನ' ಲೇಖನದಲ್ಲಿ "ಹಳ್ಳಿಯ ಜೀವನದ ಮೇಲೆ 
ಬರೆದ ಗ್ರಂಥಗಳಿಗಿಂತ ಹಲ್ಲಿ ಶಕುನದ ಮೇಲೆ ಬರೆದ ಗ ಗ್ರಂಥಗಳು ಕನ್ನ ಡ ಸಾಹಿತ್ಯದಲ್ಲಿ 
ಸಾಕಷ್ಟಿ ವೆ' ಎಂದು ಹೇಳುವದಕೊಂದಿಗೆ ಕನ್ನಡ ಸಾಹಿತ್ಯಕ್ಷೇತ ದಲ್ಲಿ ಸಮಾಜ ವಿಜ್ಞಾ ನ 
ಸಾಹಿತ್ಯ ಅತೀ ಬರಡು ಎಂದು ಹೇಳುತ್ತಾರೆ. ಶಿವರಾಮ ಕಾರಂತರ ಬಾಲ ಪ್ರಪಂಚ 
ದಲ್ಲಿಯೂ, ನಿರಂಜನರ “ಜ್ಞಾನ ಗಂಗೋತ್ರಿ”ಯಲ್ಲಿಯೂ ಹಾಗೂ “ಮಕ್ಕಳ ಪುಸ್ತಕ” 
"ಭಾರತ-ಭಾರತಿ' ಗ್ರಂಥಗಳಲ್ಲಿಯೂ ಪ ಕಟಗೊಂಡ ಮಕ್ಟುಳ ಸಮಾಜ ವಿಜ್ಞಾ ನವನ್ನು 
ಕುರಿಶಾದ ಹಲವಾರು ಲೇಖನಗಳನ್ನು ಪರಿಚಯಿಸಿದ್ದಾರೆ. ಈ ವಿಷಯದಲ್ಲಿ ಬೆಂಗ 
ಳೂರಿನ “ಇಂಡಿಯಾ ಬುಕ" ಹೌಸ್‌?ನವರು ಮಾಡಿದ ಸೇನೆಯನ್ನು ಸ್ಮರಿಸುತ್ತ, 
ಕನ್ನಡ ಸಾಹಿತ್ಯ ಪರಿಷತ್‌ ಪ್ರಕಟಿಸಿದ. "ಕಲಿಯುವ ಮಕ್ಕಳಿಗೆ. -ಕಲಿಯುವ ಪುಸ್ತ ಕ” 
ಗ್ರಂಥದಲ್ಲಿಯ ಲೇಖನಗಳ ಸಾ ಕತೆಯನ್ನು ಕುರಿತು ಹೇಳಿದ್ದಾ ಕೆ. ಕೊನೆಯಲ್ಲಿ 
ಯಾವ-ಯಾವ ಮೂಲದಿಂದ ಮಕ್ಕಳಲ್ಲಿ ಸಮಾಜವಿಜ್ಞಾ ನದ ಬಗ್ಗೆ ಆಸಕ್ತಿ, ಅಭಿರುಚಿ 
ಬೆಳೆಸಲು ಸಹಾಯಮಾಡಬಹುದು ಎಂಬ ತಮ್ಮ ವಿಚಾರಗಳನ್ನು ವ್ಯಕ್ತ ಪಡಿಸಿದ್ದಾರೆ. 


“ಯಾವ ಕಾರ್ಯವನ್ನೂ ಮಾಡದೇ ಪರರ ಗಳಿಕೆಯನ್ನೇ ಬಳಸಿಕೊಳ್ಳು ತ್ತ್ವ 
ಬದುಕಿರುವವರ ಬಾಳುವೆ ಕೀಳು” ಎಂದು ಸಾರಿದ ಹರ್ಡೇಕರ ಮಂಜಪ್ಪನವರ 
ಪ್ರಾರಂಭಿಕ ಜೀವನವನ್ನು ಚಿತಿಿಸುವದರೊಂದಿಗೆ ಅವರ ಸಾಹಿತ್ಯವನ್ನು ಕುರಿತಾಗಿ 
“ಧನುರ್ಧಾರಿ”, "ಉದ್ಯೋ ಗೆ, "ಶರಣಸಂದೇಶ' ಪತ್ರಿಕೆಗಳ ತ್‌ ಸಮಾಜ 
ಸುಧಾರಕ ಸಾಹಿತ್ಯವನ್ನು ಪ್ರಚುರಪಡಿಸಿದ್ದ ನ್ನು ನೆನೆಯುತ್ತ ಅಸ್ಪ ಸ್ಪೃಶ್ಯರ ಸಮಸ್ಯೆಯ 
ಕುರಿತಾದ "ಪತಿತೋದ್ಧಾರ್‌, "ಆದಿಜನಸುಧಾರಣೆ' ಗ ಸಥಗಳನ್ನು, ಕುರಿತು ಹೇಳಿ 
ದ್ದಾ ರೆ. ಮಂಜಪ್ಪ ನವರ ಇತರ ಕೃ ತಿಗಳಾದ “ಸ ಸ್ವಕರ್ತವ್ಯ ಸಿದ್ಧಾ ತ”, ಸ್ತ್ರೀ ನೀತಿ 
ಸಂಗ ಗ್ರಹ”, "ದಾಂಸತ್ಯಧರ್ಮ” 3 "ದಾಂಪತ್ಯ ಜೀವನ' ಸ "ಜಾತೆ ಕೈಗಳ ಸ ಸುಧಾರಣೆ? 
ಹೀಗೆ ಹಲವಾರು ಪ್ರಮುಖ ಕೃತಿಗಳನ್ನು ಆಧರಿಸಿದ ಮಂಜಪ್ಪನವರ ಸಾಹಿತ್ಯ ಕೃ ಸಿಯ 
ಪರಿಚಯದ ಲೇಖನ "ಹರ್ಡೇಕರ ಮಂಜಪ್ಪನವರ ವೈಚಾರಿಕ ಸಾಹಿತ್ಯ” ಮಟಟ 

ಮುಂದೆ “ಅಂತರ್‌ ಶಿಸ್ತೀಯ ಅಧ್ಯಯನಗಳು” ಎಂಬ ಲೇಖನದಲ್ಲಿ ಡಾ. "ಚದಾ 
ನಂದ ಮೂರ್ತಿಯವರ “ಪಗರಣ” ಕೃತಿಯನ್ನು ಅನುಲಕ್ಷಿಸಿ ವ್ಯಕ್ತಿಯ ಅಥವಾ 
ಸಮಾಜದ ಅಂಶರ'ಶಿಸ್ಕಿಗೆ ಕಾರಣವಾದ ಜಾನಪದ ಅಂಶಗಳನ್ನು ಓಳಗೊಂಡ ಹಲವಾರು 
ಲೇಖನಗಳನ್ನು ಕುರಿತು ದೀರ್ಫವಾಗಿ ಚರ್ಚಿಸಿದ್ದಾರೆ. 


ಉದಾಹರಣೆಗೆ ಜಾನಪದ ಶಾಸ್ತ್ರ ಸಮೂಹ ಸ ಒರಣೆಯ ಕತೆಗಳು ಇತ್ಯಾದಿ, 
ಜಾನಪದ ಶಾಸ್ತ್ರದ ಅಂತರ೦”ಶಿಸ್ತೀಯ "ಅಧ್ಯಯನ ಎಂಬ ಲೇಖನಗಳು, ಜಾನಪದ 


೧೭೬ ಕರ್ನಾಟಕ ಭಾರತಿ 


ಸಾಹಿತ್ಯದಲ್ಲಿ ಬರುವ ಕಲಾಪ್ರಕಾರಗಳ ಚಿತ್ರಣ, ವರ್ಗಹೋರಾಟ, ದುರಂತ ಗೀತೆಗಳು, 
ಗುಲಾಮಗಿರಿ, ಹೀಗೆ ಕೆಳವರ್ಗದ ಜನತೆಯ ಚಿತ್ರಣವನ್ನು ಬಿಂಬಿಸುವ ಡಾ. ಮೂರ್ತಿ 
ಯವರ ಹಲವಾರು ಲೇಖನಗಳನ್ನು ಕುರಿತು ವಿವರಿಸಿದ್ದಾರೆ. ಒಟ್ಟಾರೆ ಸಾಹಿತ್ಯದಿಂದ 
ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ವ್ಯಕ್ತಿಗತವಾಗಿ ಅಂತರ್‌ಶಿಸ್ತೀಯ ದೃಷ್ಟಿ 
ಬೆಳೆಸಿಕೊಂಡವರಿಗೆ "ತ್ರಿ.ಡಿ' ಚಿತ್ರನೋಡಿದ ಅನುಭವವಾಗುತ್ತದೆ ಎಂಬ ಅಭಿಪ್ರಾಯ 
ವನ್ನು ಪ್ರೊ. ನಾಗೇಶ ಅವರು ವ್ಯಕ್ತಪಡಿಸಿದ್ದಾರೆ. 


«ಪ್ರಬಂಧ ಪ್ರಪಂಚ-ನಾಲ್ಕು ಪೀಠಿಕೆಗಳು' ಎಂಬ ಲೇಖನದಲ್ಲಿ ಪ್ರಬಂಧೆ ಸಾಹಿ 
ತೃದ ಹುಟ್ಟು ಹಾಗೂ ಬೆಳವಣಿಗೆಯನ್ನು ಕುರಿತು "ಗೋಕಾಕರ ಮುನ್ನುಡಿಯೊಂದಿಗೆ 
ರಂಗಪ್ರವೇಶ ಮಾಡಿದ ಪ್ರಬಂಧ ಸಾಹಿತ್ಯ, ಗೊರೂರರ ಮುನ್ನುಡಿಯಲ್ಲಿ ಪ್ರಬುದ್ಧತೆ 
ಯನ್ನು ಪಡೆಯಿತು' ಎಂದು ಹೇಳುತ್ತಾರೆ. ಬೇರೆ ಬೇರೆ ಪ್ರಬಂಧಕಾರರನ್ನು ಹೆಸರಿಸು 
ವದರೊಂದಿಗೆ ಈ ಲೇಖನದಲ್ಲಿ ನಾಲ್ಕು ಭಾಗಗಳಿದ್ದು, ಮೊದಲನೆಯ ಭಾಗವನ್ನು 
ಪ್ರೊ. ನಾಗೇಶ ಅವರು ಬರೆದರೆ, ಇನ್ನುಳಿದ ಮೂರು ಭಾಗಗಳನ್ನು ಪ್ರೊ. ಶ್ಯಾಮ 
ಸುಂದರ ಬಿದರಕುಂದಿ, ಹಾಗೂ ಪ್ರೊ. ನಾಗೇಶ ಅವರು ಸೇರಿ ಬರೆದಿದ್ದಾರೆ. 


ಇನ್ನು ಕೊನೆಯ ಲೇಖನದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಕನ್ನಡ 
ಸಾಹಿತ್ಯಕ್ಸೇತ್ರಕ್ಕೆ, ಕನ್ನಡನಾಡಿಗೆ ಕೀರ್ತಿ ತಂದ ಡ್ಮಾವಿ, ಕೃ. ಗೋಕಾಕರ 
"ಸುಳುವು-ಹೊಳವು' ಎಂಬ ಪ್ರಬಂಧ ಸಂಕಲನದಲ್ಲಿ ಬರುವ ಹಲವಾರು ಪ್ರಬಂಧಗಳ 
ಬಗ್ಗೆ ಅಂದರೆ “ಕೋಗಿಲ?, “ಜೀವನದಲ್ಲಿ ಆನಂದ”, “ದೈವ”, ಸ್ತ್ರೀರೂಪ-೧-ರೂಪದ 
ಬಗ್ಗೆ ಸಂಯಮ ಸ್ತ್ರೀರೂಪ-೨-ರೂಪದ ಶಕ್ತಿ; ಸಾಹಿತ್ಯದಲ್ಲಿ ಸೌಂದರ್ಯ; ಚಲುವಿನ 
ಪರಂಪರೆ; ದೃಷಿ ದೋಷ; ಸೌಂದರ್ಯವೇ ಸತ್ಯ-ಹೀಗೆ ಹಲವಾರು ಪ್ರಬಂಧಗಳ ಬಗ್ಗೆ 
ವಿವರಣೆ ನೀಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ಎಂಟು ಓಲೆಗಳೂ, ಹನ್ನೆರಡು 
ಪ್ರಬಂಧಗಳೂ ಇರುವ “ಜೀವನ ಪಾಠಗಳು” ಎಂಬ ಗ್ರಂಥವನ್ನು ಕುರಿತು 
“ವನಮಾಲಿ” ಅಂಕಿತದಿಂದ ಗೋಕಾಕರು "“ಲಲಿತೆ”ಯನ್ನು ಕುರಿತಾಗಿ ಬರೆದ 
ಹಲವಾರು ಕೌಟುಂಬಿಕ ಪತ್ರಗಳನ್ನು ಓದುಗರಿಗೆ ಪರಿಚಯಿಸಿದ್ದಾರೆ. 


ಈ ರೀತಿ ಒಟ್ಟು ಎಂಟು ಲೇಖನಗಳನ್ನು ಸೇರಿಸಿ ಪ್ರಕಟಿಸಿದ ಗ್ರಂಥಕ್ಕೆ 
“ಪುನರಾನಲೋಕನ” ಎಂದು ಹೆಸರಿಸುವದರ ಮೂಲಕ ಬೇಕೆ ಬೇರೆ ಲೇಖಕರ ವ್ಯಕ್ತಿ 
ಗತ ಹಾಗೂ ಸಾಹಿತ್ಯಿಕ ಅಂಶಗಳನ್ನು ಪ್ರೊ, ಎಚ್‌. ವ್ಹಿ. ನಾಗೇಶ್‌ ಅವರು ಮೆಲುಕು 
ಹಾಕುವದರೊಂದಿಗೆ ಕನ್ನಡ ಸಾಹಿತ್ಯಕ್ಕೂ, ಸಹೈದಯರಿಗೂ ಆಯಾ ಲೇಖಕರನ್ನು 
ಪರಿಚಯ ಮಾಡಿಕೊಟ ದ್ದಾರೆ. | 

ಜೆ. ಎ. ಹಡಗಲಿ 


ಪ್ರಸ್ತುತ 


"ಕರ್ನಾಟಕ ಭಾರತಿ”, ಈ ಸಂಚಿಕೆಯ ಮೂಲಕ ತನ್ನ ಸಾರ್ಥಕವಾದ ೨೪ 
ವರ್ಷಗಳನ್ನು ಪೂರ್ಣಗೊಳಿಸಿ, ೨೫ ನೆಯ ವರ್ಷದ "ಬೆಳ್ಳಿ ಹಬ್ಬ'ದ ಹೊಸ್ತಿಲನ್ನು 
ಪ್ರವೇಶಿಸುತ್ತಲಿದೆ. ಈ ದೀರ್ಫ ಅವಧಿಯಲ್ಲಿ “ಭಾರತಿ” ತನ್ನದೇ ಆದೆ ವಿಶಿಷ್ಟ 
ಹೆಜ್ಜೆಗಳನ್ನು ಇಡುತ್ತ, ಹೊಸ ಉಪಕ ಮಗಳನ್ನು ಅನಾವರಣಗೊಳಿಸುತ್ತ ಬಂದಿದೆ, 
ಇದು ವಿದ್ವತ್‌ಪತ್ರಿಕೆಯೊಂದರ ನಿರಂತರ ಬದುಕಿನ ಸಫಲತೆಯ ಪ್ರತೀಕವೆನಿಸಿದೆ. ಈ 
“ರಜತವನರ್ಷ”ದ ಸವಿನೆನನಿಗಾಗಿ "ಕರ್ನಾಟಕ ಭಾರತಿ'ಯ ವಿಶೇಷ ಸಂಪುಟವನ್ನು 
ಹೊರತರಲು ನಿರ್ಧರಿಸಲಾಗಿದೆ. ವಿಶ ವಿದ್ಯಾಲಯದ ಘನತೆ, ಗೌರವ, ವಿದ ತ” 
ಪರಂಪರೆಗಳಿಗೆ ತಕ್ಕಂತೆ ಲೇಖನಗಳನ್ನು ನೀಡಿ ಸಹೆಕರಿಸಿದ ವಿದ್ವಾಂಸರಿಗೆ ಕೃತಜ್ಞತೆ 
ಸಲ್ಲಿಸುತ್ತೇವೆ. ವಿದಾ ಸಂಸರು ಹಾಗೂ ವಾಚಕರು ಈ ಮೊದಲಿನಂತೆಯೇ "ಕರ್ನಾಟಕ 
ಭಾರತಿ'ಯ ಮೇಲಿನ ತಮ್ಮ ಅಭಿಮಾನ, ಸಹಕಾರಗಳನ್ನು ಮುಂದುವರೆಸು 
ವಂಶಾಗಲಿ. 

ಇದು “ಕರ್ನಾಟಕ ಭಾರತಿ'ಯ ೨೪ ನೆಯ ಸಂಪುಟದ ಕೊನೆಯ ಸಂಚಿಕೆ. 
“ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸ”ನೆಂಬ ಶೈಕ್ಷಣಿಕ ಶಿಸ್ತಿನ ಅಡಿಯಲ್ಲಿ ಈ 
ವರ್ಷದುದ್ದಕ್ಕೂ ನಿಗದಿತ ಸಮಯದಲ್ಲಿಯೇ “ಭಾರತಿ”ಯ ಎಲ್ಲ ಸಂಚಿಕೆಗಳು ಹೊರ 
ಬಂದಿವೆ, ಈ ಒಂದು ವರ್ಷದ ಅವಧಿಯಲ್ಲಿಯೇ *ಡಾ. ವಿ, ಕೃ. ಗೋಕಾಕ ವಿಶೇ 
ಷಾಂಕ', "ಡಾ. ಬಿ. ಆರ್‌. ಅಂಬೇಡಕರ ವಿಶೇಷಾಂಕ'ಗಳನ್ನು ಹೊರತಂದ ಶ್ರೇಯಸ್ಸು 
“ಕರ್ನಾಟಕ ಭಾರತಿ”ಯದಾಗಿದೆ. ಪ್ರತಿಯೊಂದು ಸಂಪುಟದ ನಾಲ್ಕನೆಯ ಸಂಚಿಕೆಯಲ್ಲಿ 
ಆ ಸಂಪುಟದ ನಾಲ್ಕೂ ಸಂಚಿಕೆಗಳ “ಲೇಖನಸೂಚಿ” ಸೇರಿಸುವ ಹೊಸ ಉಪಕ್ರಮ 
ವನ್ನು ಈ ವರ್ಷದ ಸಂಪುಟದ ಮೂಲಕ ಪಾ ೨)ರಂಭಿಸಲಾಗಿದೆ. ಹೀಗಾಗಿ ಈ ಸಂಚಿಕೆ 
ಯಲ್ಲಿ “ಭಾರತಿ”ಯ ೨೪ ನೆಯ ಸಂಪುಟದ ನಾಲ್ಕೂ ಸಂಚಿಕೆಗಳ “ಲೇಖನ ಸೂಚಿ” 
ಯನ್ನು ಜೋಡಿಸಲಾಗಿದೆ. 
ಶ್ರದ್ಧಾಂಜಲಿ $ 

ಡಾ. ವಿ, ಕೃ. ಗೋಕಾಕ 

ಡಾ. ವಿನಾಯಕ ಕೃಷ್ಣ ಗೋಕಾಕರು ಆಧುನಿಕ ಕನ್ನಡಸಾಹಿತ್ಯದ ಮಹಾ 
ಚೇತನ. “ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಗೋಕಾಕರನ್ನು ಇತ್ತೀಚೆಗೆ ಕರ್ನಾಟಿಕ 
ವಿಶ್ವವಿದ್ಯಾಲಯ ಸನ್ಮಾನಿಸಿದ ಭವ್ಯ ಚಾರಿತ್ರಿಕ ಸಮಾರಂಭದ ನೆನಸು ಇನ್ನೂ 
ಹಚ್ಚಹಸಿರಾಗಿರುವಾಗಲೇ ಅವರು (೨೮-೪-೯೨ ರಂದು ಮುಂಬಯಿಯಲ್ಲಿ) ನಿಧನ 


೧೭೮ ಕರ್ನಾಟಕ ಭಾರತಿ 


ಹೊಂದಿರುವುದು ಕನ್ನಡ ಸಾಹಿತ್ಯಕ್ಕೆ, ಕರ್ನಾಟಕಕ್ಕೆ ದೊಡ್ಡ ನಷ್ಟವನ್ನುಂಟು 
ಮಾಡಿದೆ, ಭವ್ಯವ್ಯಕ್ತಿತ್ವದ ವಿನಾಯಕರು ಕವಿ, ಕಾದಂಬರಿಕಾರ, ನಾಟಿಕಕಾರ, 
ವಿಮರ್ಶಕ, ದಾರ್ಶನಿಕ, ಶಿಕ್ಷಣತಜ್ಞ, ಭಾಷಾಶಾಸ್ತ್ರಜ್ಞ ಹಾಗೂ ವಾಗ್ಮಿಗಳಾಗಿ 
ನಾಡು, ನುಡಿಗಳಿಗೆ ಸಲ್ಲಿಸಿದ ಸೇವೆ ಗಣನೀಯವಾದುದಾಗಿದೆ. ನವ್ಯಕಾವ್ಯದ ಆದ್ಯ 
ರಾದ ಗೋಕಾಕರು ತಮ್ಮ ಮೌಲಿಕವಾದ ಸಾಹಿತ್ಯ ಕೃತಿಗಳ ಮೂಲಕ ಹೊಸ 
ಗನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡ-ಕನ್ನಡಿಗ-ಕರ್ನಾಟಕದ 
ಕೀರ್ತಿಯನ್ನು ರಾಷ್ಟ್ರೀಯ, ಅಂತರರಾಷಿ ಆಯ ಮಟ್ಟಿದಲ್ಲಿ ಬೆಳಗಿಸಿದ ಗೋಕಾಕರ 
ನಿಧನದಿಂದ ಕನ್ನಡ ಭಾಷೆ, ಸಾಹಿತ್ಯಗಳು ಬಡವಾಗಿವೆ. 

ಪ್ರಾಧ್ಯಾಪಕ, ಪ್ರಾಚಾರ್ಯ, ನಿರ್ದೇಶಕ, ಅಧ್ಯಕ್ಷ, ಕುಲಪತಿ-ಹೀಗೆ 
ನಾಡಿನ, ರಾಷ್ಟ್ರದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಗೋಕಾಕರು ದಕ್ಷ ಆಡಳಿತ 
ಗಾರರಾಗಿ ಮನಮುಟಿ , ಕಾರ್ಯಮಾಡಿದ್ದಾರೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 
ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಕ ರೇಟ್‌, ಪೆಸಿಫಿಕ್‌ 
ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್‌, ಐ.ಬಿ.ಎಚ್‌. ಪ್ರಶಸ್ತಿ, ಭಾರತೀಯ 
ವಿದ್ಯಾಭವನದ ರಾಜಾಜಿ ಪ್ರಶಸ್ತಿ-ಹೀಗೆ ಗೋಕಾಕರಿಗೆ ಹಲವಾರು ಪ್ರಶಸ್ತಿ, ಗೌರವ 
ಸಂದಿವೆ. ಇವು ಗೋಕಾಕರ ಸಾಹಿತ್ಯಸೇವೆ, ಕಾರ್ಯನಿಸ್ಮೆ ಗಳಿಗೆ ಪ್ರಾಪ್ಮವಾದ 
ಪುರಸ್ಕಾರಗಳಾಗಿವೆ. ಗೋಕಾಕರಿಗೆ ಸಂದ ದೇಶದ ಅತ್ಯುನ್ನತ ಪ ಸಶಸ್ತಿಯಾದ ಜ್ಞಾ 1 
ನೀಠ ಪ್ರಶಸ್ತಿ', ಈ ಎಲ್ಲ ಪ್ರಶಸ್ತಿಗಳಿಗೂ ಕಿರೀಟಪ್ರಾಯವಾದುದಾಗಿದೆ. ಇದು 
ಕನ್ನಡಕ್ಕೆ, ಕರ್ನಾಟಕಕ್ಕೆ ದೊರೆತ ಗೌರವ, ಮನ್ನಣೆಯಾಗಿದೆ. “ಇಲ್ಲೇ ಇರು 
ಅಲ್ಲಿ ಹೋಗಿ ಮಲ್ಲಿಗೆಯನು ತರುವೆ' ಎಂದು ಹೇಳಿದ ಗೋಕಾಕರ ಅಗಲಿಕೆ 
ಕನ್ನಡಿಗರಿಗೆ ಅಪಾರ ದುಃಖವನ್ನುಂಟುಮಾಡಿದೆ. "ಕರ್ನಾಟಕ ಭಾರತಿ', ಗೋಕಾ 
ಕರ ಈ ನಿಧನ ದುಃಖದಲ್ಲಿ ಪಾಲುಗೊಂಡು, ದಿನಂಗತರ ಆತ್ಮಕ್ಕೆ ಭಾವಪೂರ್ಣ 
ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತದೆ. 

ಪೀಸಾ. ನೆಂ. ಆಚಾರ್ಯ 


ದಿನಾಂಕ ೫-೫-೯೨ ರಂದು ಕನ್ನಡ ಸಾರಸ್ವತ ಪ್ರಪಂಚ ಕಳೆದುಕೊಂಡ 
ಮತ್ತೊಂದು ಹಿರಿಯ ಚೇತನ ಶ್ರೀಟ್ಕಿಪಾ, ನೆ. ಆಚಾರ್ಯ ಅವರು, ಖ್ಯಾತ ಪತ್ರಿಕಾ 
ಸಂಪಾದಕ, ಭಾಷಾತಜ್ಞ , ಶ್ರೇಷ್ಮಚಿಂತಕ, ಹಾಸ್ಯಬರಹಗಾರರಾಗಿ ಆಚಾರ್ಯರು 
ಕನ್ನಡಕ್ಕೆ ಸಲ್ಲಿಸಿದ ಸೇನೆ ಅನುಪಮವಾದುದು. “ಗೊಯಂಕಾ ಪ್ರಶಸ್ತಿ” ಅವರ 
ಅಪೂರ್ವ ಪ್ರತಿಚಿ-ನರಿಶ್ರಮಗಳಿಗೆ ಸಂದ ಪ್ರತಿಷ್ಠಿತ ಫುರಸ್ಕಾರಗಳಲ್ಲಿ ಒಂದಾಗಿದೆ. 
ಶ್ರೀಯುತರ ಆತ್ಮಕ್ಕೆ "ಭಾರತಿ' ಚಿರಶಾಂತಿಯನ್ನು ಕೋರುತ್ತದೆ- 


-ಸಂಪಾದಕರು 


ಲೇಖಕರ ವಿಳಾಸ 


ಡಾ.! ಬಿ. ಬಿ. ಹಿಂಗಮಿರೆ 
ಪ್ರವಾಚಕರು, ಕನ್ನಡ ಅಧ್ಯಯನಪೀಠ * 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಶ್ರೀ ಜಿ ಎ. ಶಿವಲಿಂಗಯ್ಯ 

ನಿವೃತ್ತ ಕನ್ನಡ ಅಧ್ಯಾಪಕರು 

ಮರಿಮಲ್ಲಪ್ಪನವರ ಜ್ಕೂನಿಯರ ಕಾಲೇಜು, ಮೈಸೂರು 
ಡಾ. ಬಿ. ಎಸ್‌. ಶೇಕೆ 

ಕನ್ನಡ ಅಧ್ಯಾಪಕರು 

ನೂತನ ಕಲಾ ಮಹಾವಿದ್ಯಾಲಯ, ವಿಜಾಪುರ 
ಶ್ರೀ/ಎಜ್‌. ವಿ. ನಾಗೇಶ್‌ 

ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ 

ಜೆ. ಎಸ್‌, ಎಸ್‌. ಕಾಲೇಜು, ಧಾರವಾಡ 
ಡಾ. ಎಂ. ಎಂ. ಕಲಬುರ್ಗಿ 

ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನಪೀಠ ೨ 

ಕರ್ನಾಟಕ ವಿಶ್ವವಿದ್ಯಾಲ, ಧಾರವಾಡ 
ಶ್ರೀಃ ಆರ್‌. ವಾಯ್‌. ಕುಲಕರ್ಣಿ 

ಇಂಗ್ಲೀಷ ಅಧ್ಯಾಪೆಕರು, 

ಕಲಾ ವಾಣಿಜ್ಯ ಮಹಾವಿದ್ಯಾಲಯ ಕಲಘಟಗಿ 
ಶಿಕ ಚೆನ್ನಬಸವ ಹಿರೇಮಠ 

ಕನ್ನಡ ಅಧ್ಯಾಪಕರು 

ಎಲ್‌, ವಿ. ಡಿ. ಕಾಲೇಜು, ರಾಯಚೂರು 
ಡಾ? ಪಿ. ಎಸ್‌, ಹಳ್ಳ್ಯಾಳ 

ಪ್ರವಾಚಕರು, ಮನೋವಿಜ್ಞಾನ ವಿಭಾಗ 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಡಾ! ಎಚ್‌. ಎಂ. ಮಹೇಶ್ವರಯ್ಯ 

ಪ್ರವಾಚಕರು, ಕನ್ನಡ ಅಧ್ಯಯನಪೀಠ 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಶೀ*ಬಿ. ಆರ್‌. ಹೂಗಾರ 

ಸಂಶೋಧನ ಸಹಾಯಕರು 

ಕನ್ನಡ ಅಧ್ಯಯನಪೀಠ 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಡಾ ರು. ಮ. ಷಡಶ್ರರಯ್ಯ 

ಕಾರ್ಯನಿರ್ವಾಹಕ ನಿರ್ದೇಶಕರು 

ಕನ್ನಡ ಸಂಶೋಧನ ಸಂಸ್ಥೆ, 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡೆ 


ಶ್ರೀ ಎಸ್‌. ಕೆ. ಕಲ್ಲೋಳಿಕರ 
ಅಧ್ಯಾಪಕರು, ಇತಿಹಾಸ ಮತ್ತು ಪಾ ಫ್ರಚ್ಕಶಾಸ್ತ್ರ ವಿಭಾಗ 
; ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಶ್ರೀ ಎಂ. ಎಸ್‌. ಯಾದವ 
ಸಂಶೋಧನ ವಿದ್ಯಾರ್ಥಿ, ರಾಜ್ಯಶಾಸ್ತ್ರ ವಿಭಾಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡೆ 
ಶ್ರೀಮತಿ ದೀಪಾ ಗೌಡರ 
ಸಂಶೋಧನ ವಿದ್ಯಾರ್ಥಿನಿ, ವಿದೇಶಿ ಭಾಷಾ ವಿಭಾಗ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಡಾ." ಅ. ಸುಂದರ 
ಪ್ರಾಧ್ಯಾಪಕರು ಹಾಗೂ ಅಧ್ಯಕ್ಷರು 
ಪ್ರಾಚೀನ ಭಾರತೀಯ ಇತಿಹಾಸ ಹಾಗೂ ಶಾಸನ ಎಜ್ಞಾನ ವಿಭಾಗ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಡಾ ಬಿ. ಪಿ. ಪಾಟೀಲ 
ಹಿರಿಯ ಅಧ್ಯಾಪಕರು, * 
ಕನ್ನಡ ಅಧ್ಯಯನಪೀಠ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಶೀಮತಿ ಹನುಮಾಕ್ಷಿ ಗೋಗಿ 
ಸಹಾಯಕ ನಿಬಂಧಕರು 
ಸಹಕಾರಿ ಸಂಘಗಳ ಕಾರ್ಯಾಲಯ 
ಹಾವೇರಿ ( ಜಿಲ್ಲೆ ; ಧಾರವಾಡ) 
ಶ್ರೀ (ಎಸ್‌. ಶಿನಣ್ಣ 
ಸಂಪಾದಕರು, ಹಸ್ತಪ್ರತಿ ವಿಭಾಗ 
ಕನ್ನಡ ಅಧ್ಯಯನಕೇಂದ್ರ 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು 
ಶ್ರೀ "ಎಸ್‌. ಉಮಾಪತಿ 
ನಿವೃತ್ತ ಕನ್ನಡ ಅಧ್ಯಾಪಕರು 
ನಂ ಸಿ-೨, ವಿದ್ಯಾನಗರ, ದಾವಣಗೆರೆ 
ಡಾ.'ನೀರಣ್ಣ ರಾಜೂರ 
ರೀಡೆರ್‌, ಕನ್ನಡೆ ಅಧ್ಯಯನಪೀಠೆ 
ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 
ಡಾ.'ಬಿ. ಆರ್‌. ಹಿರೇಮಠ 
ರೀಡರ್‌, ಕನ್ನಡ ಅಧ್ಯಯನಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಶ್ರೀ" ಜೆ. ಎ. ಹಡಗಲಿ 
ಕನ್ನಡ ಅಧ್ಯಾಪಕರು, 
ಜೆ. ಎಸ್‌. ಎಸ್‌, ಕಾಲೇಜು, ಧಾರವಾಡ 


ಬಾಟಾ 


ನರ್‌ 


FS 
| 
ಜೆ 
ತ 
ಇ 


